- ಕಸ್ತೂರಿ 


ಮಾರ್ಚ್, ೧೯೮3 


೨೫೦ 


ಅಯೋಸದಿಂದ ಅಭ್ಯಾಸ ಮಾಡುವುದು ಅಸಾಧ್ಯವೆ? 


ನಿಮ್ಮ ವಿಶ್ವಾಸಪಾತ್ರ 


ಕನಾಡಿ ರಾಡಿಯ 


ಹೊಸ ಹೆಸರು 


Glucon - D 


Glucose DA 


ಗು ಕೋನ್- ಡಿ ಹೆಚ್ಚಿನ 
ಶಕ್ತಿಗಾಗಿ ಅವನಿಗೆ ಬೇಕಾದಾಗ 

ಉಲ್ಲಾಸ ನೀಡುವ, ತಂಪುಗೊಳಿಸುವ ಶಕ್ತಿ 
ತುಂಬುವ ಗ್ಲುಕೋನ್- ಡಿ, ವಿಟಮಿನ್ ಡಿ ಮತ್ತು 
ಕ್ಯಾಲ್ಸಿಯಂ ಫಾಸ್ಫೇಟ್ಗಳಿಂದ ಸಮೃದ್ದವಾದ 
ಅಪ್ಪಟ ಗೂ ಕೋಸ್‌ ಪೌಡರ್‌ - ಗ್ರಾ ಕೂ 
ಕಂಪೆನಿಯ ಕೊಡುಗೆ. ಹಣ್ಣಿನ ರಸ, ಹಾಲು, ಚಹಾ, 
ಕಾಫಿ, ನೀರು ಯಾವುದೇ ಪೇಯಕ್ಕೆ ಅದನ್ನು ಸೇರಿಸಿ 
ಕುಡಿಯಿರಿ, ಅಥವಾ ಅದೊಂದನ್ನೇ ತೆಗೆದುಕೊಳ್ಳಿರಿ , 
ನಿವು ಶಕ್ತಿ ಕೂಡಲೇ ಮರುಕಳಿಸುವ ಅನುಭವ ಗು ಕೋನ್‌- ಡಿ ಅದೇ ಪರಿಚಿತ ಹಸುರು 
ವಿನುಗುಂಟಾಗುವುದು . 

ಪ್ಯಾಕ್‌ನಲ್ಲಿ ದೊರೆಯುತ್ತದೆ, 
ತುಂಬಿಕೊಡುವ, ವಿಶ್ವಸನೀಯ ಗ್ರಕ್ಕೆ ತಯಾರಿಕೆ, 


Glucone 


ಗುಕೋನ್. ಡಿ , ಸು 


ಭಲೆ ವಿಜಯ , ವಾಚಿಗೆ ಜಯ , ಬಟ್ಟೆ ಕೊಳೆಯಾದ್ರೆ ಎಲ್ಲಿದೆ ಭಯ ? 


“ ವಿಜಯಶಾಲಿ 
ಶರ್ಟ್ ಅಮಾ , 
- ಮತ್ತೆ ಅದೇ 
ಬಿಳುಪು! ” 


TV 


. 


High 


power 


ಪ್ರಪವರ್ ಸರ್ಫ್ 
ಅಪರಿಮಿತ ಬೆಳ್ಳಗೆ ಒಗೆಯುತ್ತದೆ... 
ಅದು ಪ್ರತ್ಯಕ್ಷಕಾಣುತ್ತದೆ. 


washes 
whitest 
- and it shows! 


EXPERATORZAR 


ಬಳಿಯ ಬಟ್ಟೆಗಳಿಗೆ ಉತ್ತಮ ಬಣ್ಣದ ಬಟ್ಟೆಗಳಿಗೂ ಅನುಪಮ 


LINTAS- SU - 253 -1812 KN 


ಹಿಂದುಸ್ತಾನ್ ಲಿವರ್ ಅವರ 


ಕರ್ನಾಟಕದಲ್ಲಿ ಹೊಸ 
ವಾತಾವರಣ 
ಈಗ ಜನತೆಯ ಸರ್ಕಾರ 


ಪರಿಶುದ್ದ ಆಡಳಿತ; ಸರಳ ನಡುವಳಿಕೆ, ಪ್ರಾಮಾಣಿಕ ಉದ್ದೇಶ 
ದಲಿತರ ಬಗೆಗೆ ಚಿಂತನೆ ; ಶೀಘ್ರ ಆಡಳಿತಕ್ರಮ – ಇವು 
ನಿಮ್ಮ ಈ ಹೊಸ ಸರ್ಕಾರದ ಗುಣಧರ್ಮಗಳು . 


“ನಮ್ಮ ರಾಜಕೀಯದಲ್ಲಿ ನೈತಿಕ ಮೌಲ್ಯಗಳ ಪುನರುಜ್ಜಿವನದ 
ಪರವು ಪ್ರಾಶಸ್ತ್ರವನ್ನು ನಮ್ಮ ಜನತೆ ಅರಿಯಬೇಕು ಮತ್ತು 
ಮನರಂಜೀವನಗೊಳಿಸುವ ಕಾರ್ಯದಲ್ಲಿ ನೆರವು ನೀಡಬೇಕು.” 

– ಜಯಪ್ರಕಾಶ ನಾರಾಯಣ 


ಪ್ರಕಟಣೆ : ವಾರ್ತಾ ಮತ್ತು ಪ್ರಚಾರ ಇಲಾಖೆ, 

ಕರ್ನಾಟಕ ಸರಕಾರ , 

ಬೆಂಗಳೂರು, 


ಡಿಐಪಿ ೩೨೦೧ / ೮೨ - ೮೩ . 


ಕನ್ನ ಡ ಡೈಜೆಸ್ಟ್ | 


ಬೆಳಕಿಂಡಿ 
ಪ್ರಜಾಪ್ರಭುತ್ವದಲ್ಲಿನ ಕೆಡಕುಗಳನ್ನು 
ಹೆಚ್ಚು ಪ್ರಜಾಪ್ರಭುತ್ವ ವಿರುವ ಹಾಗೆ 
ಮಾಡುವ ನುಲಕ ನಿವಾರಿಸಬಹುದು. 
- ಆ೮ ಫ್ರೆಡ್ ಇಮ್ಯಾನುಯೆಲ್ ಸ್ಮಿತ್ 


ಕ 


ನ 


ಭಾಗ್ಯಲಕ್ಷ್ಮಿಯು ತಾನೊಲಿದವರಿಗೆ 
ಬಹಳಷ್ಟು ಸಂಪತ್ತನ್ನು ಕರುಣಿಸುವಳಾ 
ದರೂ ಸಾಕಷ್ಟು ಸಂಪತ್ತನ್ನು ಎಂದಿಗೂ 
ದಯಪಾಲಿಸುವುದಿಲ್ಲ . - ಮಾರ್ಷಿಯಲ್ 


ಸಂಪಾದಕ 
ಬಿ. ಎಸ್ . ಗೋಪಾಲಕೃಷ್ಣ 

ಸಹಾಯಕ ಸಂಪಾದಕ … 
ಮಾಧವ ನಾ , ಮಹಿಷಿ 


ಅನಿರ್ಬಂಧಿತವಾದ ಚಟ ಅವಶ್ಯಕತೆ 
ಯಾಗಿ ಪರಿಣಮಿಸುತ್ತದೆ. - ಅಗಸ್ಟಿನ್ 


ಯುದ್ಧದ ಸಮಯದಲ್ಲಿ ಪ್ರಜಾ 
ಪ್ರಭುತ್ವಕ ಸರ್ವಾಧಿಕಾರಕ್ಕೂ ಬಹಳ 
ಅಂತರ ಉಳಿಯುವುದಿಲ್ಲ , 

- ಫ್ರಿಡ ವುಂಡರ್ ಲಿಕ್ 


ಕೆ. ಬಿ . ಕುಲಕರ್ಣಿ 


ಮುಖಪುಟ : 


ಮಾನವ ವಿಚಾರ ಶಕ್ತಿ ಯು 
ಪ್ರಾಣಿಯೇ ಹೊರತು ಸಾರಾಸಾರ 
ವಿಚಾರ ಮಾಡುವ ಪ್ರಾಣಿ ಖಂಡಿತ 
ಅಲ್ಲ. 

- ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ 


ಚಿತ್ರ 


ಟಿ. ಎನ್ . ಎನ್ . ಪ್ರಸಾದ್ 


ಜನವರಿ ೧೫೨ ರಿಂದ ಜಾರಿಯಲ್ಲಿ ಬಂದಿರುವ 

ಚಂದಾ ದರಗಳು : 
ಬಿಡಿ ಸಂಚಿಕೆ ೧ ೨ - ೫೦ 
೧ ವರ್ಷಕ್ಕೆ ಅಂಚೆ ಸೇರಿ ೨೯ - 00 
೨ ವರ್ಷಕ್ಕೆ ೨, ೫೫ - 00 
೩ ವರ್ಷಕ್ಕೆ ೨೨ ೮೨ - ೧೦ 
KASTURI March 1983 


ಚಂದಾದಾರರಿಗೆ ಸೂತನ 
6 ಕಸೂರಿ” ತಿ೦ಗಳ ಒಂದನೇ ದಿನಾಂಕ 
ದೊಳಗೇ ಪ್ರಕಟವಾಗುವುದು . ತಿಂಗಳ 
೫ ನೇ ದಿನಾಂಕದೊಳಗೆ ತಲಪದೇ ಹೋದರೆ 
ಚಂದಾದಾರರು ತಮ್ಮ ಟಪಾಲು ಕಟ್ಟೆಯಲ್ಲಿ 
ಮೊದಲು ವಿಚಾರಿಸಿ ಅನಂತರ ನನಗೆ 
ತಿಳಿಸಬೇಕು. ಪತ್ರವ್ಯವಹಾರ ಮಾಡುವಾಗ 
ಚಂದಾ ನಂಬರು ಹಾಕಿರಬೇಕು, 


ನಿಂತಿಕೆ 


ಸಹಚಿಂತನ 
ನಾರದರ ಕುಶಲ ಪ್ರಶ್ನೆಗಳು 

ಶ್ರೀರಾಮ ವಿಠಲ ೭ 

ಆರ್ . ಬಸವರಾಜ ೯ 
ಅಂಟಾರ್ಕ್‌ಟಿಕ್‌ನಲ್ಲಿ ಭಾರತೀಯರು 

ಜಿ, ಆರ್‌ . ರಂಗಸ್ವಾಮಯ್ಯ 
ಜಿಗಟುವ ರೋಗ. 

ಡಾ . ಕೆ. ಎಂ . ಧ್ರುವಕುಮಾರ ೨೩ 
ಪ್ರವಾಸಿಗಳ ದಿನಚರಿಯಿಂದ (ಕವನ) 

ಮೋಹನ ಸೋನ ೨೯ 
ಗೌಡರ ಗಂಗಾವತರಣ 

ರಾ , ಕ . ನಾಯಿಕ ೩೦ 
ಬೌದ್ದಿಕನ ಹುಚ್ಚ ಆಳ ... (ಕಥೆ) ... 

ಲು ಸನ್ ೩೬ 
ಮದುವೆ, ಸುಖ : ಎರಡು ದೃಷ್ಟಿ 

೩೮ 
ಇದುವೆ ಜೀವ ಇದುವೆ ಜೀವನ | 
ಸರಳಿನಾಚೆ (ಕಥೆ) 

ಸುಖಬೀರ 
ಗಮಕಿ ಶಕುಂತಲಾಬಾಯಿಯವರು 

ಎನ್ನೆ 
ಹೆಣ ತಿಂದು ದಿನ ಕಳೆದರು . 

ನಾಗೇಶ ಜಿ . ವೈದ್ಯ ೫೭ 
ಪದಾರ್ಥ ಚಿಂತಾಮಣಿ 

ಪಾವೆಂ ೬೦ 
ನತದೃಷ್ಟರಿಗೆ ನೆರವು ತಲೆನೋವುಸರಕಾರಕ್ಕೆ 

ರೇಣುಕ ೬೩ 
ನಿಮ್ಮ ಶಬ್ದ ಭಾಂಡಾರ ಬೆಳೆಯಲಿ | 
ಒಂದಾನೊಂದು ಗವಿಯೊಳಗೆ ( ಕಥೆ) 

ಕುಂ . ವೀರಭದ್ರಪ್ಪ ೭೬ 
ಗಡ್ಡ ಬೆಳೆಸಿದರೆ ಓಟು ಖಂಡಿತ 

ಎಸ್ . ಪಿ . ಚೌಕಿಮಠ ೮೪ 
ಬುದ್ದಿ ಶಕ್ತಿ ಪರೀಕ್ಷೆಗಳು 

ಎಚ್ . ಎಸ್ . ರಾಜಶೇಖರ ೮೬ 
“ ಭಗವತ್ 

ಪಾವೆಂ ೯೦ 
ಭೂಕಂಪ : ಮಾನವನ ಹೊಣೆಯೇ ? ... 

ಟಿ . ಎನ್ . ಗುರುದತ್ತ ೯೩ 
ಸಾವೋ ಭುಮೆಯೋ ಸತ್ಯದರ್ಶನವೋ ? ... 

- ವಿ . ವಿ . ಸಜ್ಜನ ೯೭ 
ಮೃತಸಮುದ್ರಕ್ಕೆ ಜೀವದಾನ 

- ಶ್ರೀಕಾಂತ ೧00 
“ ಟೀ ಟಾಪ್ ' ಅನುಭವ 

ಡಾ . ಪ್ರಕಾಶ ಕೋಣ್ಣೂರ ೧೦೩ 
ವಾವುತೆ 

ತೀ . ನಂ . ಶ್ರೀಕಂಠಯ್ಯ ೧೦೬ 
ರಕ್ತ (ಕಥೆ). 

ಕಮಾಲ ಜಸಾಪರ ೧೦೯ 
ಸೈಬೇರಿಯನ್ ಕ್ರೀನ್ 

ಅಗಸೂರುಮೋಹನ ಭಟ್ಟ ೧೧೧ 
ಪುಸ್ತಕ ವಿಭಾಗ 
ಕುರುಡರ ರಾಜ್ಯ 

ವಲ: ಎಚ್ . ಜೆ. ವೆಲ್ಸ್ 
ಸಂಗ್ರಹ: ಸಿ . ಆರ್ , ಮಂಜುನಾಥ ೧೧೭ 


నీరందిందన 


ದಾಗಿ ಹುಟ್ಟಿದವನು ಎಂಬ ಒಂದೇ ಅರ್ಥ – 
ವನ್ನು ಕಾಣಿಸಿದ್ದಾರೆ. ಆದರೆ 'ಕುಜ' ಎಂಬಲ್ಲಿ 
ಕು (ಭೂಮಿ) + ಜ ( ಹುಟ್ಟಿದವನು) ಎಂಬರ್ಥವೂ 

ಇದೆ. ಹಿಂದೆ ನಮ್ಮ ಖಳಶಾಸ್ತ್ರಜ್ಞರಲ್ಲಿ 
( ಶನಿಕಾಟ? 

ಭೂಮಿಯಿಂದ ಸಿಡಿದ ಒಂದು ಭಾಗವೇ 

ಮಂಗಳ ಗ್ರಹವಾಗಿದೆಯೆಂಬ ಭಾವನೆಯಿತ್ತು . 
“ಪದಾರ್ಥ ಚಿಂತಾಮಣಿಯಲ್ಲಿ ಪಾವೆಂ 
ಅವರು ಆಕಾಶದ ಗ್ರಹಗಳ ಹಾಗೂ ನಕ್ಷತ್ರ ಅದೇ ಕಾರಣಕ್ಕಾಗಿ ಚಂದ್ರನಿಗೂ ಕುಜ ಎಂಬ 
ಗಳ ಚಲನೆ ಪರಿಣಾಮ ಭಾಲೋಕದ ಅಭಿಧಾನವಿದೆ. ಭೂಮಿಯಲ್ಲಿ ಹಟ್ಟಿದ ವೃಕ್ಷವೊ 
ವ್ಯಕ್ತಿಗಳ ಜೀವನದ ಮೇಲಾಗುತ್ತದೆಂಬ ನಂಬುಗೆ ' ಕುಜ , ಮತ್ತು ಸೀತೆ 'ಕಜಾ ಎನಿಸಿಕೊಂಡಿ 
ದೃಢವಾಗಿ ಭಾಷೆಯಲ್ಲಿ ಬೇರೂರಿದ ವಿಚಾರ ದ್ದಾಳೆ ನಮ್ಮ ಕಾವ್ಯಗಳಲ್ಲಿ. 

ಬೆಂಗಳೂರು 

- ವಸಂತ ಕವಲಿ 
ವಾಗಿ ಬರೆಯುತ್ತ “ ಭಾರತದಷ್ಟು ಶನಿಕಾಟ 
ಪಾಶ್ಚಾತ್ಯರಿಗೆ ಇಲ್ಲವೆಂದು ತೋರುತ್ತದೆ” ಲಾಲಬಹದ್ದೂರ ಶಾಸ್ತ್ರಿ 
ಎಂದಿದ್ದಾರೆ (ಕಸ್ತೂರಿ ಡಿಸೆಂಬರ್ ೧೯೮೨), 

ಫೆಬ್ರವರಿ ೮೩ ರ 'ಕಸ್ತೂರಿ'ಯಲ್ಲಿ ಪ್ರಕಟ 
ಆದರೆ ಹಾಗೇನೂ ಹೇಳಲುಬಾರದು . ಗ್ರಹಚಾ 

ವಾಗಿರುವ ಶ್ರೀ ಅನಿಲ ಶಾಸ್ತ್ರಿಯವರ “ ಹೀಗಿ 
ರವೆ ಅವರ ಭಾಷೆಯಲ್ಲೂ ಒಂದೆಡೆ ಸಾನಾ - ದ್ದರು ನನ್ನ ತಂದೆ ” ಲೇಖನದ ಕನ್ನಡ ಅನು 
ಧಿಪತಿಯಾಗಿ ನಿಂತಿದೆ. ಇಂಗ್ಲೀಷಿನಲ್ಲಿ ಡಿಸ್ಯಾ 

ವಾದ ದಿ. ಶಾಸ್ತ್ರಿಯವರ ವ್ಯಕ್ತಿತ್ವದ ಅತಿ ಕಿರು 
ಸರ್ ( disaster) ಎಂಬ ಪದಕ್ಕೆ ಘೋರ ಪರಿಚಯ . ತಮ್ಮ ಕುಟುಂಬದಲ್ಲ ಸೌಜನ್ಯ 
ಘಟನೆ, ದುರಂತ , ದುರ್ಘಟನೆ ಎಂಬ 

ಬಿಟ್ಟು ವರ್ತಿಸುತ್ತಿರಲಿಲ್ಲವೆಂಬುದು ಈ ಲೇಖನ 
ಅರ್ಥವಿದೆ . ರೇಲ್ವೇ ಅಪಘಾತದ ಸಮಾಚಾರ ದಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. 
ವನ್ನು ತಿಳಿಸುವಾಗ ಆಂಗ್ಯ ವೃತ್ತಪತ್ರಿಕೆಗಳು ಬೆಂಗಳೂರಿ 

- ಅ, ಮಾ. ಓಂಪ್ರಕಾಶ 
train disaster ಎಂಬುದಾಗಿ ಬರೆಯಲು “ವರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ದು ”. 
ಇವೆ. ಫ್ರೆಂಚಿನಲ್ಲಿ ಈ ಪದದ ಸ್ಪೆಲಿಂಗು ಎನ್ನುವ ಕನ್ನಡ ಗಾದೆ ದಿವಂಗತ ಲಾಲಬಹಾದೂರ 
disastre ಎಂದಿದೆ. ಡಿಸ್ + ಆಸ್ಕರ್ ಶಾಸ್ತ್ರಿಯವರಿಗಾಗಿಯೇ ಮಾಡಿದಂತಿದೆ. ಇಂಥ 
ಎಂಬುದು ಈ ಪದದ ನಿರುಕ್ತ , ಆ್ಯಸ್ಟರ್‌ ಎಂದರೆ ನಾಲ್ಕಾರು ನಿಃಸ್ವಾರ್ಥ ರಾಜಕಾರಣಿಗಳಿದ್ದರೆ 
ನಕ್ಷತ್ರ , ಲ್ಯಾಟಿನಿನಲ್ಲಿ ಆನ್ಲೈನ್ ಮತ್ತು ಗ್ರೀಕಿ ಸಾಕು - ಭಾರತ ಭವ್ಯವಾಗುತ್ತಿತ್ತು . 
ನಲ್ಲಿ ಆಸ್ಟನ್ ಎಂದಿದ್ದು ಇಂಗ್ಲೀಷಿನಲ್ಲಿ ಹೊಸಪೇಟೆ – ಏಳಂಜಿ ಹನಮಂತಶೆಟ್ಟಿ 
ಸ್ಮಾರ್‌ ಎಂದಾಗಿದೆ . ಡಿಸ್ ಎಂದರೆ ವಿಪರೀತ, ಒಳ್ಳೆಯ ಲೇಖನಗಳು 
ಪ್ರತಿಕೂಲ. ಆದ್ದರಿಂದ ಡಿಸ್ + ಆರ್‌- ' ರುಕ್ಕಿಣಿ' ಓದುವಾಗ ' ಘಟಶ್ರಾದ್ಧ' ಚಿತ್ರ , 
ಡಿಸ್ಯಾಸ್ಟರ್‌: ಎಂದರೆ ಪ್ರತಿಕೂಲ ನಕ್ಷತ್ರ ನೋಡಿದ ಅನುಭವವಾಯಿತು, ಈಗ ಚದು 
ಹೀಗಾಗಿ ದುರ್ಘಟನೆಗಳು ನಡೆಯುವುದು ನಕ್ಷತ್ರ ರಂಗರ ' ವೈಶಾಖ' ಓದುವ ಕುತೂಹಲ , 
ಗಳ ಪ್ರತಿಕೂಲ ಪರಿಭುವಣದ ಪರಿಣವು ಹೆಚ್ಚು ಕಡಿಮೆ ಮರೆತೇ ಹೋದಂತಿದ್ದ ಶಾಸ್ತ್ರಿ 
ವಾಗಿ ಎಂಬ ನಂಬುಗೆ ಪಾಶ್ಚಾತ್ಯರಲ್ಲಿರುವುದೆಂಬು ಗಳನ್ನು ಪುನಃ ನೆನಪಿಸಿಕೊಳ್ಳುವಂತೆ ಮಾಡುವುದ 
ದಕ್ಕೆ disaster ಶಬ್ದ ಪ್ರಯೋಗವೇ ಸಾಕ್ಷಿ. ರೊಂದಿಗೆ ಹಲವರಿಗೆ ಗೊತ್ತಿಲ್ಲದ ಶಾಸ್ತ್ರಿಯವರ 
- ತಮ್ಮ ವ್ಯಾಖ್ಯಾನವನ್ನು ಮುಂದುವರೆ - ನಿಜ ಜೀವನದ ಕೆಲವು ಘಟನೆಗಳನ್ನೊಳಗೊಂಡ 
ಯಿಸಿ ಪಾವೆಂ. ಅವರು ಅಮಂಗಳತ್ವ ನಿವಾ 'ಹೀಗಿದ್ದರು ನನ್ನ ತಂದೆ' ಅಗತ್ಯವಾಗಿ ಓದಿ 
ರಣೆಗಾಗಿ ಅಂಗಾರಕ ಗ್ರಹಕ್ಕೆ ಮಂಗಳವೆಂಬ ನೆನಪಿನಲ್ಲಿಡಬೇಕಾದ ಲೇಖನ. 
ಹೆಸರಿತ್ತುದನ್ನೂ ವಿವೇಚಿಸಿದ್ದಾರೆ. ಆ ಸಂದರ್ಭ “ ಆಡಿ ಆಡಿ ಲಕ್ಷಾಧೀಶನಾಗು' ಹುರುಳಿಲ್ಲದ 
ದಲ್ಲಿ ಮಂಗಳನಿಗೆ ಕುಜ ಎಂಬ ಹೆಸರಿರುವು ಲೇಖನ. 
ದನ್ನೂ ಉಲ್ಲೇಖಿಸಿ ಕುಜ ಎಂದರೆ ಕೆಟ್ಟ - ಮುಂಬಯಿ 

- ಜಿ . ವಿ. ಕಂಚುಕಾರ 


ಕಸ್ತೂರಿ, ಮಾರ್ಚ್ ೧೯೮೩ 


ತಿದ್ದುಪಡಿ 

೧೧೭ನೆಯ ಪುಟದಲ್ಲಿ ' ಪಾರಜದ ಸಹಾಯ 
ನನ್ನ ' ಜಗತ್ತಿನ ಪ್ರಪ್ರಥವು ರೈಲ್ವೆ ಅಪಘಾತ ದಿಂದ ತಾವವನ್ನು ಬಂಗಾರವನ್ನಾಗಿ ಮಾರ್ಪ 
ಲೇಖನ ಕಳೆದ ಸಂಚಿಕೆಯಲ್ಲಿ ಬಂದಿದೆಯಷ್ಟೆ . ಡಿಸುವ ವಿಚಾರವೂ , ಯಾವುದೇ ಒಂದು 
ಜಗತ್ತಿನ ಚೊಚ್ಚಲು ರೈಲು ಪ್ರವಾಸದಲ್ಲಿ ಕಲ್ಲು ಒಂದು ನಿರ್ದಿಷ್ಟ ತಪಮಾನದವರೆಗೆ 
ಅಸು ನೀಗಿದ ಪ್ರತಿಷ್ಠಿತ ವ್ಯಕ್ತಿಯ ಹೆಸರು ಮರಳಿದಾಗ ಅಣು- ಪರಮಾಣುಗಳ ಸಂಯೋಗ. 
ವಿಲಿಯಂ ಹಸನ್ ( William Huski - ದಿಂದ ಬಂಗಾರ ತಯಾರಾಗುವ ' ಸಂಗತಿ 
Sson) , ಹಸ್ಕಿನ್‌ಸನ್ ಅಲ್ಲ ಎಂದು ತಿಳಿಸಿ ಪ್ರಸ್ತಾಪವಾಗಿದ್ದು ಇವು ಬುರುಡೆಂುುಲ್ಲದೆ 
ಬಹುದೆ ? 

ಬೇರೇನೂ ಅಲ್ಲ . ೧೧೮ನೆಂ ಪುಟದಲ್ಲಿ 
ಬಳ್ಳಾರಿ 

- ವಿ. ಶ್ರೀನಿವಾಸ ಶರ್ಮಾರೇ ಹೇಳುವಂತೆ ರಸವೈದ್ಯರು ತಯಾ 

ರಿದ ಬಂಗಾರವನ್ನು ಪರೀಕ್ಷಿಸಿದ ಅಕ್ಕಸಾಲಿ 
ಭಗವಂತ 

ಗರು ಅದನ್ನು ಅಪ್ಪಟ ಚಿನ್ನವೆಂದು ಒಪ್ಪಿದಾ 
ಫೆಬ್ರುವರಿ ೧೯೮೩ರ 'ಕಸ್ತೂರಿ' ಯಲ್ಲಿ 

ಗಲೂ ಅದಕ್ಕೆ ' ಬಂಗಾರದ ವರ್ಣ ಬಂದಿತ್ತೇ 
ಶ್ರೀ ಗೌರೀಶ ಕಾಯ್ಕಿಣಿಯವರು ಬರೆದ ' ಭಗ . 

ಹೊರತು ಬಂಗಾರದ ಪರಮಾಣು ಭಾರ ' 
ವಂತನ ಮಲ' ಲೇಖನ ವಿಚಾರಪೂರ್ಣವಾದೆ. ಬಂದಿರಲಿಲ , ಎಂಬ ಸಂಗತಿ ಖ ಗುಟ ನು 
ಲಕ್ಷಣಕಾರನಾದ ವಾಮನ ತನ್ನ ' ಕಾವ್ಯಾಲಂಕಾರ 

ರಟ್ಟು ಮಾಡುತ್ತದೆ. ನೈಜ ಬಂಗಾರದ ಪರ 
ಸೂತ್ರವೃತ್ತಿಯಲ್ಲಿ ಸಂದರ್ಭಕ್ಕನುಗುಣವಾಗಿ ಮಾಣು ಭಾರದಂಥ ಗುಣಧರ್ಮವನ್ನು 
ದೋಷ ಗೋಚರವಾಗುವುದಿಲ್ಲ ಅನ್ನುತ್ತಾನೆ. ಪಡೆದ ವಸುವನು ಅಪ್ಪಟ ಚಿನ ವೆಂದು 

ಭಗಿನೀ ಭಗವತ್ಯಾದಿ ಸರ್ವ ಮಾನವ ಬುಮಿದ ಅಕ್ಕಸಾಲಿಗರ ಮೇಡಕೆ ಏನೆನ 
ನ್ಯತೇ ಶಿವಲಿಂಗಸ್ಯ ಸಂಸ್ಥಾನೇ ಕಸ್ಯ ಅಸಭ್ಯತ್ಯ ಬೇಕೋ ತಿಳಿಯದು. ಇಂಥ ಅನೇಕ ಅವಾಸ್ತವ 
ಭಾವನಾ' ( ಭ . ನೀ , ಭಗವತಿ ಶಬ್ದಗಳನ್ನು ವಿಚಾರಗಳು ಆ ಲೇಖನದುದ್ದಕೂ ಇವೆ . 
ನಿಸ್ಸಂಕೋಚವಾಗಿ ಉಪಯೋಗಿಸಬಹುದು. ಸುಸಂಬದ ಲೇಖನಗಳಿಗಾಗಿ ಹೆಸರಾದ ಕಸೂರಿ 
ದೋಷದ ಭಯವಿರದು. ಅಂತಹ ಸಂದರ್ಭಕ್ಕೆ ಎಲ್ಲಿ ಇಂಥ ಬುರುಡೆ ಲೇಖನಗಳನ್ನು ಕಂಡು 
ಅವಕಾಶವಿಲ್ಲ . ಶಿವಲಿಂಗದೆದುರಿರಲ್ಲಿ ಸಾರಿಗೆ ಮರುಕದಿಂದ ಶ್ರೀಕಂಠಂನವರು ಮೇಲಿನಂತೆ 
ತಾನೇ ಅಸಭ್ಯ ಭಾವನೆ ಉಂಟಾಗುತ್ತೆ ?) ಸಲ ಮಾಡಿರಬಹುದು. ಅವರ ಸೂಚನೆ 
ಕಡಪ - ಜಾನವದ್ದಿ ಹನುಮಂತಶಾಸ್ತ್ರಿ ಯನ್ನು ನಿರ್ವಂಚನೆಯಿಂದ ಪ್ರಕಟಿಸಿದ ನಿಮ್ಮ 

ನಿಲುವನ್ನು ಮೆಚ್ಚುತ್ತೇನೆ. 
“ ಬುರುಡೆ' 
ಫೆಬ್ರುವರಿ ತಿಂಗಳ ಕಸ್ತೂರಿಯಲ್ಲಿ, ಸಹಚಿಂತನ 

ಇನ್ನೊಂದು ಮಾತು , ಫೆಬ್ರವರಿ ತಿಂಗಳ 
> > ಕೆ ಡಿ ಶ್ರೀಕಂಠಂ ನವರು ' ಬಂಗಾರ ಇದುವ ಜೀವ ಇದು ಜೀವನ' ಶೀರ್ಷಿಕೆಯಡೆ 
ಕೊಡುವ ಸಾಲಿಗ್ರಾಮ ಲೇಖನದ ಬಗೆ, ಪ್ರತಿ ಪ್ರಕಟವಾದ ಸತೀಶ್ ವೆಂಕಪ್ಪನವರ ವಿವರ 
ಕ್ರಿಯೆ ತೋರುತ್ತ ಕಸ್ತೂರಿಯ ಹೆಸರನ್ನು 

ಣೆ : J ಸುಸಂಬಿದ್ದವಲ್ಲ . ಉರ್ದು ಲಿಪಿಂನ್ನು 
“ ಬುರುಡೆ ' ಎಂದು ಬದಲಿಸುವ ಬಗ್ಗೆ ನೀಡಿದ 

ಬಲದಿಂದ ಎಡಕ್ಕೆ ಬರೆಯುವುದು ನಿಜವಾದರೂ 
ಸೂಚನೆ ಮಡಿವಂತರನ್ನು ಕೆರಳಿಸಬಹುದಾದರೂ 

ಸಂಖ್ಯೆಗಳ ಅಂಕೆಗಳನ್ನು ಮಾತ್ರ ಎಡದಿಂದ 
ಆ ಸೂಚನೆ ಸಮರ್ಥನೆಯಾಗಿ ಒಂದೆರಡು ಬಲಕ್ಕೇ ಬರೆಯುತ್ತಾರೆಂಬುದು ವಸ್ತುಸ್ಥಿತಿ. 
ಮಾತು ಹೇಳಬಯಸುತ್ತೇನೆ. 

ಮಂಗಳ ಗಂಗೋತ್ರಿ - ಡಾ . ಎಂ . ಆರ್‌ . 
ಆ ಲೇಖನವುಳ್ಳ ನವೆಂಬರ್ ೮೨ರ ಕಸ್ತೂರಿ 

ಗಜೇಂದ್ರಗಡ 


ವರ್ಷ : ೨೭ 


ವಾರ್ಚ್ ೧೯೮೩ 


ಸಂಚಿಕೆ : ೭ 


ನಾರದರ ಕುಶಲ ಪ್ರಶ್ನೆಗಳು 


ಶ್ರೀರಾಮ ವಿಠಲ 


ವ್ಯಾಸರ ಮಹಾಭಾರತ ದೊಡ್ಡ ರಾಜ ಲ್ಲಿರುವ ಈ ಭಾಗವನ್ನು ನಮ್ಮ ರಾಜಕಾರಣಿ 

ಕೀಲು ಶಾಸ್ತ್ರವೂ ಹೌದು. ಇಲ್ಲಿ ಬರುವ ಗಳು ಪ್ರತಿನಿತ್ಯ ಮೆರೆಯದೇ ಪಠಿಸಿದರೆ ಅವರ 
ಕೆಲವು ರಾಜಾ ಸನ್ನಿವೇಶಗಳು, ದುರ್ಯೋಧನ ವ್ಯಕ್ತಿತ್ವ ಯಾವ ಸ್ವರದಲ್ಲಿದೆ, ಅವರ ಆಡಳಿತ 
ನಿಗೆ ಕಣಿಕನುಪದೇಶಿಸಿದ ರಾಜನೀತಿ, ಧರ್ಮರಾಜ ವೈಖರಿ, ಧೋರಣೆಗಳು ನಾವ ರೀತಿಯಲ್ಲಿ 
ನಲ್ಲಿ ನಾರದರು ಕೇಳುವ ಪ್ರಶ್ನೆಗಳು ಇಂದಿನ ಎನ್ನುವುದು ಅರ್ಥವಾಗುವುದು. ಪರಿವರ್ತನೆ 
ರಾಜಕೀಯವನ್ನು ಮಾರ್ಮಿಕವಾಗಿ ವಿಡಂಬನೆ ಹೊಂದಬಹುದಾದ ಹೃದಯವಿರುವ ರಾಜಕಾರಣಿ 
ಮಾಡುವುದಲ್ಲದೇ ಉತ್ತಮ ರಾಜನೈತಿಕ ಸಂದೇಶ ಗಳಿಗೆ ತಮ್ಮ ಮೇಲೆಯೇ ಜುಗುಪ್ಪೆ ಬಂದರೂ 
ವನ್ನೂ ನೀಡುತ್ತವೆ. 

ಆಶ್ಚರ್ಯ ವಿಲ್ಲ . 
ಧರ್ಮಜನು ಸುಖದಿಂದ ರಾಜ್ಯಭಾರ ಧರ್ಮರಾಜನಲ್ಲಿ ನಾರದರು ಕೇಳುವ ಕುಶಲ 
ನಡೆಸುತ್ತ ವಯಸಭೆಯಲ್ಲಿ ಕುಳಿತಾಗ ಒಮ್ಮೆ ಪ್ರಶ್ನೆಗಳು ಹೀ ವೆ: 
ನಾರದರು ಅಲ್ಲಿಗೆ ಬರುತ್ತಾರೆ. ಧರ್ಮರಾಜನ “ ನನ್ನ ರಾಜ್ಯದಲ್ಲಿ ಧರ್ಮ , ಅರ್ಥ, ಕಾಮುಗಳು 
ರಾಜ್ಯಭಾರವನ್ನುದ್ದೇಶಿಸಿ ಕೆಲವು ಕುಶಲಪ್ರಶ್ನೆ ಸಮನ್ವಂತಿಂಎಲ್ಲಿವೆಯೆ ? ಪ್ರಜೆಗಳು ಅರ್ಥ 
ಗಳನ್ನು ಕೇಳುತ್ತಾರೆ. ಸಭಾಪರ್ವದ ಪ್ರಾರಂಭ ಕಾವಗಳಿಗಾಗಿ ಧರ್ಮವನ್ನು ಬಲಿಗೊಟ್ಟು 


ಕಸರಿ, ಮಾರ್ಚ್ ೧೯೮೩ 


ಭೋಗಮಗ್ನರಾಗಿದ್ದಾರೆಯೇ ? ಅಥವಾ ಧರ್ಮ “ ಎಲ್ಲ ಕಾಲದಲ್ಲಿ ಅಂಗವಿಕಲರುಗಳನ್ನು 
ದಿಂದ ಅರ್ಥವನ್ನು ಸಂಪಾದಿಸಿ ನಿಯಮಿತವಾದ ತಂದೆಯಂತೆ ಪ್ರೀತಿಯಿಂದ ರಕ್ಷಣೆ ಮಾಡುತ್ತಿ 
ಯೋಗ್ಯವಾದ ಕಾವವನ್ನು ಅನುಭವಿಸುವರೇ ? ರುವೆಯಾ ? 

“ ನಿನ್ನ ಅಧಿಕಾರಿಗಳು ಲೋಭವಿಲ್ಲದೆಯೇ “ಪ್ರಜೆಗಳು ತಮಗಾದ ಅನ್ಯಾಯದ ಬಗ್ಗೆ 
ಪ್ರಾಮಾಣಿಕರಾಗಿ ರಾಷ್ಟ್ರದ ಹಿತಕಾರಗಳಲ್ಲಿ ತೊಡ ದೂರಿತ್ತಾಗ ನಿನ್ನ ಅಧಿಕಾರಿಗಳು ಶ್ರೀಮಂತರಿಂದ 
ಗುವರೋ ? ಅಥವಾ ದೊಡ್ಡ ದೊಡ್ಡ ಯೋಜನೆ ಹಣ ಪಡೆದು ಬಡವರಿಗೆ ಅನ್ಯಾಯವಾಗುವಂತೆ 
ಗಳನ್ನು ಹಾಕಿ, ಪುಸ್ತಕದಲ್ಲಿ ನಮೂದಿಸಿದ ತೀರ್ಪು ನೀಡುವರೇ ? ಜ್ಞಾನಿಗಳಿಗೆ, ಪ್ರಾಮಾ 
ಮಾತ್ರಕ್ಕೆ ಕಾರ್ಯ ಮುಗಿದಂತಾಯಿತೆಂದು ಣಿಕರಿಗೆ, ದಕ್ಷರಿಗೆ ಸರಿಯಾದ ಗೌರವ, 
ಭಾವಿಸುವರೋ ? ಪ್ರಜೆಗಳು ಹೆದರಿ ತತ್ತರಿ ಪ್ರೋತ್ಸಾಹಗಳು ದೊರಕುತ್ತಿವೆಯೆ ? 
ಸುವಂತಹ ಉಗ್ರ ಶಿಕ್ಷೆಗಳನ್ನು ನಿನ್ನ ಅಧಿಕಾರಿಗಳು ರೈತರು ಕೃಷಿಗೆ ಮಳೆಯನ್ನು ಮಾತ್ರ ಅವಲಂ| 
ನೀಡುತ್ತಾರೆಯೇ ? 

ಬಿಸುವಂತಿರಬಾರದು . ಕಾಲುವೆಗಳನ್ನು ನಿರಿಸಿ 
“ ಉಳಿದವರ ಮೇಲೆ ಕಾನೂನುಶಾಸನಗಳನ್ನು ಕೃಷಿಗೆ ಅನುಕೂಲ ಮಾಡಿಕೊಡಬೇಕು . ಇದು 
ತರುವ ಮೊದಲು ನಿನ್ನ ಮೇಲೆ ಅನ್ವಯಿಸಿ ನಡೆದಿದೆಯೇ ? 
ಕೊಳ್ಳಬೇಕು, ನಂತರ ಪ್ರಜೆಗಳ ಮೇಲೆ, ಆತ್ಮ “ರೈತರಿಗೆ ಗೊಬ್ಬರ, ಬೀಜ ಮೊದಲಾದವು 
ನಿಗ್ರಹ ಮಾಡಿಕೊಂಡು ರಾಜ್ಯಭಾರ ಮಾಡಬೇಕು. ಗಳು ಸರಿಯಾಗಿ ದೊರಕುವಂತೆ ವ್ಯವಸ್ಥೆ ಇದೆಯೇ ? 
ಹೀಗೆ ನಡೆಯುತ್ತಿದೆಯೇ ? 

ಅವರಿಗೆ ಸರಿಯಾಗಿ ಸಾಲದ ವಿತರಣೆ 
“ ಸಮರ್ಥ ಪ್ರಾಮಾಣಿಕ ಅಧಿಕಾರಿಗಳನ್ನು ತಪ್ಪಿ ಮಾಡುತ್ತಿರುವೆಯಾ? 
ಲ್ಲದಿದ್ದರೂ ಹಿಂದಕ್ಕೆ ತಳ್ಳುವುದು , ಕೆಲಸದಿಂದ - “ ಪ್ರತಿಯೊಂದು ಗ್ರಾಮದಲ್ಲಿಯಐದುಮುಂದಿ 
ತೆಗೆದುಹಾಕುವುದು , ವರ್ಗಾಯಿಸುವುದು ಅವರಿಗೆ ಅಧಿಕಾರಿಗಳನ್ನು ನೇಮಿಸಿ ಆ ಗ್ರಾಮದ ಜನರಿಗೆ 
ಸಿಗಬೇಕಾದ ಉಚಿತಸ್ಥಾನಗಳನ್ನು ನೀಡದಿರುವುದು ಶಿಕ್ಷಣ ಕೊಡಿಸುವುದು , ಅವರ ಸಮಸ್ಯೆಗಳನ್ನು 
ಈ ರೀತಿ ನಡೆಯುತ್ತಿದೆಯೇ ? 

ವಿಚಾರಿಸಿ ಪರಿಹಾರ ನೀಡುವುದು . ಈ ರೀತಿಯ 
“ ಕಾರಿ ಕರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಪಂಚಾಯತನ ವ್ಯವಸ್ಥೆ ಚನ್ನಾಗಿದೆಯೇ ? ” 
ಮತ್ತು ಭತ್ಯಗಳನ್ನು [ ಎರಡನ್ನೂ ] ಕೊಟ್ಟು ಇವು ನಾರದರು ಕೇಳಿದ ಪ್ರಶ್ನೆಗಳು . ಅವರು 
ಅವರು ಅತೃಪ್ತರಾಗದಂತೆ ಜಾಗ್ರತೆ ವಹಿಸಿರು ಕೇಳಿರುವ ಅನೇಕ ಪ್ರಶ್ನೆಗಳಲ್ಲಿ ಕೆಲವುಗಳನ್ನು 
ವೆಯಾ? ನಿನ್ನ ದೇಶದ ಪ್ರಜೆಗಳು ವಿದೇಶೀ ಮಾತ್ರ ಇಲ್ಲಿ ಸಂಗ್ರಹಿಸಲಾಗಿದೆ. 
ಯರ ಸಹಾಯದಿಂದ ರಾಷ್ಟ್ರದ್ರೋಹವೆಸಗದಂತೆ “ಧರ್ಮಮಾರ್ಗದಲ್ಲಿಯೇ ರಾಜ್ಯಭಾರ ನಡೆಸು 
ಎಚ್ಚರಿಕೆ ಇರಿಸಿರುವೆಯಾ? 

ತಿದ್ದರೂ ಧರ್ಮರಾಜ ನಾರದನ ಪ್ರಶ್ನೆಗಳಿಗೆ, 
“ಒಳ್ಳೆಯ ಮನುಷ್ಯನ ಮೇಲೆದೋಷಾರೋ - ತನ್ನ ರಾಜ್ಯಭಾರ ಬಹಳ ಚನ್ನಾಗಿದೆ ತನ್ನ 
ಪಣೆ ಮಾಡಿ ಬಂಧಿಸುವ ಕ್ರಮವಿದೆಯೇ ? ರಾಷ್ಟ್ರ ಪ್ರಗತಿಪಥದಲ್ಲಿ ಭರದಿಂದ ಸಾಗಿದೆ , 

“ ಸಾಕಷ್ಟು ಸಾಕ್ಷಿ ಪುರಾವೆಗಳು ದೊರೆತಿದ್ದು ಎಂದೆಲ್ಲ ಬಡಾಯಿ ಕೊಚ್ಚಲಿಲ್ಲ. ಅವನು ವಿನಮ್ರ 
ತಪ್ಪಿತಸ್ಥನೆಂದು ಬಿಂಧಿ ದ್ದರೂ ಅಧಿಕಾರಿಗಳಿಗೆ ನಾಗಿ ಹೇಳಿದ ಉತ್ತರ: 
ಹಣಕೊಟ್ಟು ತಪ್ಪಿಸಿಕೊಳ್ಳಲು ಅವಕಾಶವಿದೆಯೆ ? - “ ನಾರದರೇ , ನಿಮ್ಮ ಪ್ರಶ್ನೆಗಳಿಂದ ನನ್ನ ಪ್ರಜ್ಞೆ 

“ ನಿನ್ನ ರಾಜ್ಯದಲ್ಲಿ ಸ್ತ್ರೀಯರು ಸುರಕ್ಷಿತರಾಗಿದ್ದಾ ಜಾಗೃತಗೊಂಡಿದೆ. ನೀವು ಅಪ್ಪಣೆ ಕೊಡಿಸಿದಂತೆ 
ರೆಯೇ ? ನಿರ್ಭಯವಾಗಿ ಸ್ತ್ರೀಯರು ಸಂಚರಿಸ ಸರಿಯಾದ ಮಾರ್ಗದಲ್ಲಿ ರಾಜ್ಯಭಾರ ಮಾಡಲು 
ಬಹುದೆ ? 

ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ.” # . 
[ ಮಹಾಭಾರತದಿಂದ) 


ಯಾವುದೇ ಭಾಷೆ , ಸಾಹಿತ್ಯ ಮತ್ತು 
ಜನಾಂಗದ ಬೆಳವಣಿಗೆಯನ್ನು ಗುರುತಿಸುವಾಗ ಆ 
ಭಾಷೆಯಲ್ಲಿ ರಚಿತವಾದ ವಿಶ್ವಕೋಶವನ್ನು ನಾವು 
ವರೆಯುವಂತಿಲ್ಲ . ವಿಶ್ವಕೋಶದಲ್ಲಿ ಮುಖ್ಯ 
ವಾಗಿ ಎರಡು ಬಗೆ . ಒಂದು ಸಾಮಾನ್ಯ ವಿಶ್ವ 
ಕೋಶ. ಇದು ಪ್ರಪಂಚದ ಎಲ್ಲ ವಸ್ತು 
ಮತ್ತು ವಿಷಯಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ. 
ಎರಡನೆಯ ಬಗೆಯ ವಿಶ್ವಕೋಶ ವಿಶಿಷ್ಟ ರೀತಿ 
ಯದು. ಅದು ಒಂದು ಮುಖ್ಯ ವಿಚಾರಕ್ಕೆ ಮಾತ್ರ ಮೊಟ್ಟಮೊದಲ 
ಸಂಬಂಧಿಸಿರುತ್ತದೆ. ಆದಿಯಿಂದ ಅಂತ್ಯದವರೆಗೆ 
ಒಂದೇ ವಿಷಯವನ್ನು ಕೂಲಂಕಷವಾಗಿ ಪರಿ 
ಚಯ ಮಾಡಿಕೊಡುತ್ತದೆ. 
ಈ ಮೇಲೆ ತಿಳಿಸಿದ ಮೊದಲ ರೀತಿಯ 
ಸಾಮಾನ್ಯ ವಿಶ್ವಕೋಶಕೇವಲ ಒಬ್ಬ ವ್ಯಕ್ತಿಯು ಆ‌ , ಬಸವರಾಜ 
ಪರಿಶ್ರಮದ ಫಲ ಎಂದರೆ ನೀವು ಆಶ್ಚರ್ಯ 
ಪಡಬಹುದು . ಆದರೆ ಈ ಮಾತು ನಿಜ . 
ಹಿರಿಯ ಪ್ಲಿನಿ (ಕ್ರಿ . ಶ. ೨೩ - ೭೯) ಎಂಬಾತ ದಲ್ಲಿ ಉಪಯೋಗಿಸಿಕೊಂಡ. ಅವನು ರಚಿಸಿದ - 
ಪ್ರಪಂಚದ ಪ್ರಪಥವು. ವಿಶ್ವಕೋಶದ ಕರ್ತೃ , ವಿಶ್ವಕೋಶದ ಹೆಚ್ಚು ಭಾಗಗಳು ಕಳೆದು 

ಮೊಟ್ಟ ಮೊದಲ ವಿಶ್ವಕೋಶ ರಚಿಸಲ್ಪಟದ್ದು ಹೋದವು, ಗಣಿತ, ತತ್ವಶಾಸ್ತ್ರ ಮತ್ತು ನಿಸರ್ಗದ 
ಗ್ರೀಸ್ ದೇಶದಲ್ಲಿ. ಆ ಕಾಲದಲ್ಲಿ ಮಹಾಜ್ಞಾನಿ ಇತಿಹಾಸದ ಬಗ್ಗೆ ಇದ್ದ ಕೆಲವು ಮುಖ್ಯ ಲೇಖನ 
ಎನಿಸಿದ್ದ ಪ್ಲೇಟೋ ( ಕ್ರಿ . ಪೂ . ೪೨೮ -೩೪೮) ಗಳು ಮಾತ್ರ ಉಳಿದುಕೊಂಡವು. 
ಮನಸ್ಸು ಮಾಡಿದ್ದರೆ ಸುಲಭವಾಗಿ ತಾನೇ ಈಗ ಅರಿಸ್ಟಾಟಲನ ವಿಷಯಕ್ಕೆ ಬರೋಣ: 
ಒಂದು ವಿಶ್ವಕೋಶ ರಚಿಸಬಹುದಾಗಿತ್ತು . ಪ್ಲೇಟೋನಿಗಿಂತ ಈತನ ಜ್ಞಾನಸಂಪತ್ತು 
ಏಕೆಂದರೆ ಆತ, ತನ್ನ ಕಾಲದವರೆಗೆ ಎಷ್ಟೆಷ್ಟು ಅಪರಿಮಿತವಾದದ್ದು , ಅಸಂಖ್ಯಾತ ಗ್ರಂಥಗಳ 
ರೀತಿಯಲ್ಲಿ ಜ್ಞಾನ ಪಡೆಯಬಹುದಾಗಿತ್ತೋ ನೋಡಿ ಅರಿಸ್ಯಾಟಲ್ ವಿಷಯ ಸಂಗ್ರಹಿಸಿದ್ದ . 
ಅಷ್ಟೆಲ್ಲವನ್ನೂ ಪಡೆದಿದ್ದ . ಆದರೆ ಆತ ಕಲಾ ಕಲೆ, ಕಾವ್ಯ , ಅಲಂಕಾರ , ತತ್ವಶಾಸ್ತ್ರ , ಮನಃ 
ತ್ಮಕ ಮತ್ತು ಭಾಗನಾತ್ಮಕ ವಿಷಯಗಳಿಗೆ ಶಾಸ್ತ್ರ , ನೀತಿಶಾಸ್ತ್ರ , ಆಧ್ಯಾತ್ಮವಿದ್ಯೆ , 
ಮನಸೋತಿದ್ದ. ಆದ್ದರಿಂದ ತಾನಾಗಿಯೇ ವಿಶ್ವ ರಾಜಕೀಯ ಶಾಸ್ತ್ರ , ರಾಜ್ಯಾಡಳಿತ ವಿಧಾನ, 
ಕೋಶಬರೆಯಲಿಲ್ಲ. ತನ್ನ ಸೋದರಿಪೋಟೋ - ವಿದ್ಯಾಭ್ಯಾಸ ಇವುಗಳನ್ನೊಳಗೊಂಡು, ತನ್ನ 
ನೃಳ ಮಗ ಸೂಸಿಪಸ್ಸನಿಗೆ (ಕ್ರಿ . ಪೂ . ಶಾಲದವರೆಗೆ ಪ್ರಚಲಿತವಿದ್ದ ಎಲ್ಲ ವಿಜ್ಞಾನ 
೪೦೮ -೩೩೯ ) ತಾನು ಕಲಿತದ್ದನ್ನೆಲ್ಲಾ ಹೇಳಿ ವಿಷಯಗಳನ್ನೂ ತಿಳಿದಿದ್ದ . ಪ್ಲೇಟೋನಂತೆ 
ವಿಶ್ವಕೋಶವನ್ನು ಬರೆಸಿದ. ಸ್ಕೂಪಸ್ಸನೇ ಅರಿಸ್ಟಾಟಲ್ ಕೂಡ ರಚನಾತ್ಮಕ ಕೃತಿ 
ಪ್ಲೇಟೋನಉತ್ತರಾಧಿಕಾರಿ , ಪ್ಲೇಟೋ ಹೇಳಿದ ಗಳ ಲೇಖಕ . ಹೀಗಾಗಿ ವಿಶ್ವಕೋಶ ರಚಿಸಲು 
ವಿಶ್ವಕೋಶವನ್ನು ಆತ ಬೋಧನೆಯ ಸಂದರ್ಭ ಆತನಿಗೆ ವಿರಾವು ದೊರೆಯಲಿಲ್ಲ . ಗ್ರೀಸಿನಲ್ಲಿ 
519 -2 


ಕಸ್ತೂರಿ, ಮಾರ್ಚ್ ೧೯೮೩ 


ವಿಶ್ವಕೋಶದ ಅವಶ್ಯಕತೆ ಉಂಟಾದದ್ದು ಗಳ ಮೇಲೆ ಬರೆಯಲ್ಪಟ್ಟವುಗಳು . ಇವುಗಳ 
ಬೇರೊಂದು ಸಂದರ್ಭದಲ್ಲಿ, ಪ್ಲೇಟೋ ಸ್ಟಾಪಿ ಗಾತ್ರವೂ ಹೆಚ್ಚಾಗಿದ್ದು ಬೇಗ ನಾಶ ಹೊಂದಿದವು. 
ಸಿದ “ ಅಥೆನ ಅಕಾಡೆಮಿಯಲ್ಲಿ ಬೋಧಿಸು ಎಲಸ ಕಾಲಿನಿ' ಸೆಸ್ ಎಂಬಾತ 
ವಾಗ ವಿಶ್ವಕೋಶದ ಅವಶ್ಯಕತೆಯುಂಟಾ ರೋಮನರಲ್ಲಿ ಮತ್ತೊಬ್ಬ ಪ್ರತಿಭಾವಂತ. ಈತ 
ಯಿತು. ಅಥೆನ್ಸಿನ ಅಕಾಡೆಮಿ ಪ್ಲೇಟೋನ ಔಷಧ ವಿಜ್ಞಾನದ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟು 
ಮರಣದ ನಂತರವೂ ಸುಮಾರು ೯೦೦ ವರ್ಷ ವಿಶ್ವಕೋಶ ರಚಿಸಿದ . ಸೆಲ್ಬಸ್ ಬರೆದ ವಿಶ್ವ 
ಗಳವರೆಗೆ ಅಸ್ತಿತ್ವದಲ್ಲಿತ್ತು . 

ಕೋಶಕ್ಕೆ ' ಆರ್ಟಿ ' ಎಂದೆಸರಿದೆ. ಅದು ೨೬ 
ಆದರೆ ರೋಮನ್ನರ ವಿಚಾರದಲ್ಲಿ ತದ್ವಿ ಸಂಪುಟಗಳಲ್ಲಿ ಪ್ರಕಟವಾಗಿದೆ. 
ರುದ್ಧವಾಗಿ ನಡೆಯಿತು. ರೋಮನಗರದಲ್ಲಿ 
ನೂರಾರು ಜನ ಪಂಡಿತರ ಮೇಧಾವಿಗಳೇ ನಿಸರ್ಗ ಇತಿಹಾಸ 
ಇದ್ದರು. ಅವರು ಕಲೆ ಮತ್ತು ವಿಜ್ಞಾನ ಸಸ್ತನ ನಂತರ ರೋಮ್ ನಗರದ ಆಡಳಿತ 
ಎರಡನ್ನೂ ಪ್ರಗತಿಪಥದತ್ತ ಕೊಂಡೊಯ್ದರು. ಗಾರನೂ ಮಹಾ ವಿದ್ವಾಂಸನೂ ಆದ ಹಿರಿಯ 
ಆದರೆ ಅವರಿಗೆ ಸಹಾಯ , ನೀಡಲು ಪ್ಲೇಟೋ ಪ್ಲಿನಿ ತಾನು ಬರದ ' ನಿಸರ್ಗ ಇತಿಹಾಸವನ್ನು 
ಅಕಾಡೆಮಿಯಂಥ ಸಂಸ್ಥೆ ಯಾವುದೂ ಇರಲಿಲ್ಲ . ಪ್ರಕಟಿಸಿದ. ಆದು ರಚಿತವಾದದ್ದು ಕ್ರಿ . ಶ. ೭.೭ 
ಮಾನವನ ಜ್ಞಾನದ ಮುನ್ನಡೆ ಬಗ್ಗೆ ಸಂಕ್ಷಿಪ್ತ ರಲ್ಲಿ , ಅದು ಸುಮಾರು ೧೫೦೦ ವರ್ಷಗಳ ವರೆಗೆ 
ವಾಗಿ ತಿಳಿಸುವ ಗ್ರಂಥವೊಂದರ ಅವಶ್ಯಕತೆ ಅಧಿಕೃತ ವಿಶ್ವಕೋಶವೆಂದು ಕೀರ್ತಿ ಪಡೆಯಿತು. 
ಅವರಿಗಿತ್ತು . ಆ ಜ್ಞಾನ ಸಂಪತ್ತು ಸ್ವತಂತ್ರ ಇದು ೨೬೦೦ ಅಧ್ಯಾಯಗಳಿಂದ ಕೂಡಿದ ೩೭, 
ವಾಗಿ ಪ್ರತಿ ವ್ಯಕ್ತಿಗೂ ದೊರೆಯಬೇಕೆಂಬ ಸಂಪುಟಗಳಲ್ಲಿ ಪ್ರಕಟವಾಯಿತು. ಇದು ಗ್ರಂಥ 
ಆಕಾಂಕ್ಷೆ ಅವರದು . 

ಭಂಡಾರದಲ್ಲಿ ಇರದಿದ್ದರೆ ಅದು ಗ್ರಂಥ ಭಂಡಾ 
ರೋಮನ್ನರ ಪಥವು ವಿಶ್ವಕೋಶವನ್ನು ರಚಿಸಿ ರವೇ ಅಲ್ಲ ಎಂಬಷ್ಟು ಪ್ರಶಂಸೆ ಪಡೆಯಿತು. 
ದನ ಕಾನ್ಸಲ್ ಕ್ಯಾಂಟೋ (ಕ್ರಿ . ಪೂ . ೨೩೪ - ೧೪೯ ) ಪಿನಿ ಜನಿಸಿದ್ದು ಇಟಲಿಯ ಉತ್ತರ ಭಾಗ 
ಅದರ ರಚನೆಯಾದದ್ದು ೧೮೩ರಲ್ಲಿ ಕ್ಯಾಂಟೋ ದಲ್ಲಿದ್ದ ವೆರೋನದಲ್ಲಿ , ಅವನು ಚಿಕ್ಕ ವಯಸ್ಮಿ 
ಇದನ್ನು ವಿದ್ಯಾರ್ಥಿಯಾಗಿ ವ್ಯಾಸಂಗ ನಿರತ ನಲ್ಲೇ ರೋವರ್ ನಗರಕ್ಕೆ ಬರಬೇಕಾಯಿತು. 
ನಾಗಿದ್ದ ತನ್ನ ಮಗನ ಜ್ಞಾನಪರಿಧಿಯನ್ನು ಮೊದಲು ನ್ಯಾಯಶಾಸ್ತ್ರ ವಿಭಾಗದ 
ವಿಸ್ತರಿಸಲು ತಂದೆ ಮಗನಿಗೆ ಬರೆದ ಪತ್ರಗಳ ವಿದ್ಯಾರ್ಥಿಯಾಗಿದ್ದ ನಿ ಅನಂತರ ಅದನ್ನು 
ರೂಪದಲ್ಲಿ ಬರೆದ. ಈ ವಿಶ್ವಕೋಶ ಹಲವಾರು ಬಿಟ್ಟು ಸೈನ್ಯಕ್ಕೆ ಸೇರಿದ. ಸೈನ್ಯದ ಅಧಿಕಾರಿ 
ವಿಷಯಗಳನ್ನೊಳಗೊಂಡಿದೆ. ವ್ಯವಸಾಯ , ಆಗಿ ಜರ್ಮನಿಯೊಂದಿಗೆ ನಡೆದ ಯುದ್ಧದಲ್ಲಿ 
ಕಾನೂನು, ನೀತಿಶಾಸ್ತ್ರ , ಔಷಧಶಾಸ್ತ್ರ ರಾಜ ಭಾಗವಹಿಸಿದನು . ಆಗ ಚಕ್ರವರ್ತಿ ಯಾಗಿದ್ದ 
ಕೀಯ ಮತ್ತು ಯುದ್ಧನೀತಿಯಂತಹ ಅಸಂ ಪೆಪೇಯಸ್ಸನು ಪ್ಲಿನಿಯ ನಡತೆ, ವೈಯಕ್ತಿಕ 
ಖ್ಯಾತ ವಿಷಯಗಳು ಇದರಲ್ಲಿವೆ . 

ನಿಷ್ಠೆ , ಯೋಚನಾ ಶಕ್ತಿ ಮತ್ತು ಪಾಂಡಿತ್ಯ 
ಕ್ಯಾಂಟೊ ಅನಂತರ ಮಾರ್ಕಸ್ ವರೂ ಗಳನ್ನು ಬಹುವಾಗಿ ಮೆಚ್ಚಿಕೊಂಡಿದ್ದ . ಈ ಕಾರಣ 
( ಕ್ರಿ . ಪೂ . ೧೧೬ - ೨೮ ) ರೋಮನ್ನರಲ್ಲಿ ಜ್ಞಾನ ದಿಂದಲೇ ಪ್ಲಿನಿಯನ್ನು ಅನೇಕ ರಾಜ್ಯಗಳ 

ನೇಮಿಸಿದ . 
ಯೆಂದು ಪರಿಗಣಿಸಟ್ಟಿದ್ದಾನೆ. ಆದರೆ ಆತ ಬರೆದ ಗವನ್ನರ್ ಆಗಿ 
ವಿಶ್ವಕೋಶದ ಸ್ವಲ್ಪ ಭಾಗ ಮಾತ್ರ ಈಗ ಪ್ಲಿನಿ ಗವರರ್‌ ಹುದ್ದೆಯನ್ನು ಯಶಸ್ವಿಯಾಗಿ 
ಉಪಲು ವಿದೆ . ಇಂದು ಮುಖ್ಯ ಸಂಗತಿ ನಿರ್ವಹಿಸಿದ. ಅನಂತರ ಅವನನ್ನು ರೂಮಿನ 
ಯನ್ನು ನೆನಪಿನಲ್ಲಿಡಬೇಕು. ವರನವರೆಗೆ ರಚಿತ ಮುಖ್ಯ ಹಡಗು ಪಡೆಯೊಂದರಗೆ ಕಮ್ಯಾಂಡಿಂಗ್ 
ವಾದ ಎಲ್ಲ ವಿಶ್ವಕೋಶಗಳೂ ತಾಳೋಲೆ ಗರಿ ಆಫೀಸರನನ್ನಾಗಿ ನೇಮಿಸಲಾಯಿತು. 


ಏನಿ: ಮೊಟ್ಟಮೊದಲ ವಿಶ್ವಕೋಶದ ಕರ್ತೃ 


co 


ಕ್ರಿ . ಶ . ೭೯ರ ಆಗಸ್ಟ್ ೨೪ ವಿಸವಿ ವಾಗಲಿಲ್ಲ . ಆದರೆ ಜನರೆಲ್ಲಾ ಹೆದರಿಕೆಯಿಂದ 
ರಸ ಪರ್ವತ ಅಗ್ನಿಯನ್ನು ಉಗುಳಿ ಸರ್ವ ದೂರ ಓಡಿಹೋದರು . ವೈನಿ ದೋಣಿಯಲ್ಲಿ 
ನಾಶ ಮಾಡಿತು . ಪ್ರಮುಖ ಪಟ್ಟಣಗಳಾದ ಕುಳಿತು ಪರ್ವತದ ಸಮೀಪಕ್ಕೆ ಬಂದ. ಜನರು 
ಪಾಂಪೆ , ಹರ್ಕ್ಕುಲೇನಿಯಂ ಮುಂತಾದ ಸ್ಥಳಗಳು ಧೈರ್ಯವಾಗಿರಬೇಕೆಂದು ತಿಳಿಸುವುದು ಆತನ 
ಅದರ ಉಪಟಳಕ್ಕೆ ಆಹುತಿಯಾದವು. ನೂರಾರು ಉದ್ದೇಶವಾಗಿತ್ತು . ಎರಡನೆಯದಾಗಿ ಅಲ್ಲಿ 
ಭವ್ಯ ಕಟ್ಟಡಗಳು ನೆಲಸಮವಾದವು. ಸಾವಿ ನಡೆದುದೇನು ಎಂಬುದನ್ನು ತಿಳಿದುಕೊಳ್ಳುವ 
ರಾರು ಮಂದಿ ಸ್ತ್ರೀ ಪುರುಷರು ಸತ್ತು ಆತುರೆ. ಪ್ಲಿನಿ ಆಸಕ್ತಿಯ ವ್ಯಕ್ತಿಯಾದ್ದರಿಂದ 
ಹೋದರು . ಅವರಲ್ಲಿ ಪ್ಲಿನಿ ಕೂಡಒಬ್ಬ . ಪರ್ವತದ ಸಮೀಪಕ್ಕೆ ಬಂದ. ಅಲ್ಲಿಯೇ ನಿಂತು 

ಆತ ಅವಿವಾಹಿತನಾಗಿದ್ದ . ತನ್ನ ಸೋದ ಪ್ರಕೃತಿ ವಿಕೋಪವನ್ನು ಕಣ್ಣಾರೆ ಕಾಣಬೇಕೆಂದು 
ರಿಯ ಮಗನನ್ನು ದತ್ತಕ ತೆಗೆದುಕೊಂಡಿದ್ದನು. ನಿರ್ಧರಿಸಿದ. 
ಈ ದತ್ತಕ ಪುತ್ರನಿಗೆ 'ಏನಿ ದಿ ಜಂಗ್ ' ಎಂದು ಪರ್ವತದ ಮೇಲ್ಬಾಗ ಈಗಾಗಲೇ ಹೆಚ್ಚು 
ಹೆಸರು. ಏನಿ ಬಾಲ್ಯದಲ್ಲೇ ಅವನನ್ನು ದತ್ತು ಹೆಚ್ಚಿನ ಪ್ರಮಾಣದ ಬೆಂಕಿ ಉಗುಳುತ್ತಿತ್ತು . 
ಪಡೆದು ಆಸ್ತಿಯನ್ನೆಲ್ಲಾ ಅವನ ಹೆಸರಿಗೇ ಅಲ್ಲಿನ ವಾತಾವರಣದಲ್ಲಿ ಬಿಸಿಯಾಗಿತ್ತು . 
ಬರೆದಿದ್ದ . ದತ್ತಕ ಮಗನನ್ನು ಬಹಳ ಮುತು - ಪರ್ವತದ ಸಿಡಿತ ಈಗ ಇನ್ನೂ ಹೆಚ್ಚಿತು. 
ವರ್ಜೆಯಿಂದ ಸಾಕಿದ . ಪ್ಲಿನಿಂದ ಸೋದರಿಯ ಮಗ ಅದರ ಜೊತೆಗೆ ಭಯಂಕರ ಭೂಕಂಪವೂ 
ರೋವರ್ ನಗರದ ಪ್ರಸಿದ್ಧ ಇತಿಹಾಸಕಾರ. ಸಂಭವಿಸಿತು . ಆಗ ನಡೆದದ್ದೇನು ? ಇತಿಹಾಸ 
ಆತ ಟಾಸಿಟಸ್ ಎಂಬ ಮತ್ತೊಬ್ಬ ಇತಿಹಾಸ ಕಾರ ಕಿರಿಯ ಪ್ಲಿನಿ ( ಪ್ಲಿನಿ ದಿ ಮಾರ್ಗ ) ಮಾತಿನಲ್ಲೇ 
ಕಾರನಿಗೆ ಬರೆದು ಪತ್ರದಲ್ಲಿ ವೆಸುವಿಯು ಅಗ್ನಿ ಅದನ್ನು ಹೇಳಬಹುದು: 
ಪರ್ವತ ಸಿಡಿದ ಬಗ್ಗೆ ವಿವರವಾಗಿ ಬರೆದಿದ್ದಾನೆ. “ಸಮುದ್ರದ ಮೇಲೆ ಪ್ರಯಾಣ ಮಾಡಿ 
ಪತ್ರದಲ್ಲಿ ಒಂದು ಕಡೆ ಹೀಗಿದೆ: 

ರಕ್ಷಣೆ ಪಡೆಯಬೇಕೆಂದ ಜನ ನಿರ್ಧರಿಸಿದ್ದರು. 
“ ಈಗ ಹಗಲು ಹೊತ್ತು . ಆದರೆ ಎಲ್ಲೆಲ್ಲಿಯ ಅಲ್ಲಾದರೂ ಪ್ರಾಣವುಳಿಸಿಕೊಳ್ಳಬಹುದೆಂದು 
ರಾತ್ರಿ ಕರಾಳ ಕತ್ತಲೆ. ಎಲ್ಲ ರಾತ್ರಿ ಅವರ ಆಸೆ . ಪರ್ವತದ ಸಿಡಿತ ಇನೂ ಭಯಂಕರ 
ಗಳಿಗಿಂತ ಇಂದಿನ ಕತ್ತಲು ದಟ್ಟವಾಗಿದೆ. ” ವಾಯಿತು. ಪರಿಸ್ಥಿತಿ. ಪ್ರತಿಕೂಲವಾಯಿತು. ವಿನಿ 

ಆಘಾತಕ್ಕೆ ಸಿಕ್ಕಿದೆ. ನೆಲದ ಮೇಲಿದ್ದ ನಾರು ಬಟ್ಟೆ 
ದುರಂತ 

ಯೊಂದರ ಮೇಲೆ ನರಳುತ್ತ ಮಲಗಿದ. ಹಲ 
ಈ ದುರಂತ ಸಂಭವಿಸಿದಾಗ, ಪಿನಿ ಹಡಗು ವಾರು ಸಲ ತಣ್ಣೀರು ಬೇಕೆಂದು ಕೇಳಿದ . 
ನಿಲ್ದಾಣದಲ್ಲಿದ್ದ . ಆ ಸ್ಥಳ ವಸೂವಿಯಸ್ ಯಾರೋ ತಂದು ಕೊಟ್ಟ ನೀರನ್ನು ಕುಡಿದ . 
ಅಗ್ನಿ ಪರ್ವತಕ್ಕೆ ಬಹಳ ದೂರವಿತ್ತು . ಪರ್ವತ ಅಷ್ಟರಲ್ಲಿ ಬೆಂಕಿಯ ಜ್ವಾಲೆಗಳು ಹತ್ತಿರವಾದವು. 
ಸಿಡಿದ ಸದ್ದು ಏನಿಗೆ ಸ್ಪಷ್ಟವಾಗಿ ಕೇಳಿಸಿತು . ಗಂಧಕದ ವಾಸನೆ ಹೆಚ್ಚಿತು. 
ಮರುಕ್ಷಣದಲ್ಲೇ ಅಧಿಕ ಪ್ರಮಾಣದ ಬೆಂಕಿ , “ಏನಿ ಇಬ್ಬರು ಸೇವಕರ ಸಹಾಯದಿಂದ 
ಬದಿ, ಆಕಾಶವನ್ನು ತುಂಬಿದವು. ಒಟ್ಟವಾದ ಮೇಲೆದ್ದ . ಆದರೆ ಕೂಡಲೇ ಭೂಮಿಗೆ ಕುಸಿದು 
ಮೋಡಗಳು ಮೇಲಕ್ಕೆ ಎಸೆಯಲ್ಪಟ್ಟವು. ಮರಣ ಹೊಂದಿದ. ಅಸಾಧ್ಯವಾದ ಹೊಗೆ 
ಬಹಳ ದೂರದಿಂದಲೂ ಈ ದೃಶ್ಯವನ್ನು ನೋಡ ಅವನ ನಾಳದಲ್ಲಿ ಸೇರಿದ್ದರಿಂದ ಮರಣ 
ಬಹುದಾಗಿತ್ತು . ವೆಸುವಿಯಸ್ ಅಗ್ನಿಯನ್ನು ಸಂಭವಿಸಿದೆ.” 
ಉಗುಳುವ ಪರ್ವತವೆಂದು ಅದುವರೆಗೆ ಯಾರಿಗೂ ಪ್ಲಿನಿ ವ್ಯಾಸಂಗ ಪ್ರಿಂ , ಬಾಲ್ಯದಿಂದಲೂ 
ತಿಳಿದಿರಲಿಲ್ಲ . ಆದ್ದರಿಂದ ಅಲ್ಲಿ ನಡೆದುದೇನು ಲೆಕ್ಕವಿಲ್ಲದಷ್ಟು ಗ್ರಂಥಗಳನ್ನು ಓದಿ ಜ್ಞಾನ 
ಎಂಬುದು ಯಾರಿಗೂ ಸರಿಯಾಗಿ ಅರ್ಥ ಸಂಪಾದಿಸಿದ್ದ . ತನ್ನ ಬದುಕಿನ ೫೮ ವರ್ಷ 


೧೨ 


ಕಸ್ತೂರಿ, ಮಾರ್ಚ್ ೧೯೮೩ 


ಗಳನ್ನು ಪ್ತಿನಿ ಅತ್ಯುತ್ತಮ ರೀತಿಯಲ್ಲಿ ಉಪ- * ವಿಶ್ವದ ಉಗಮ , ನಕ್ಷತ್ರಗಳು, ಆಕಾಶ , 
ಯೋ ..ಸಿಕೊಂಡ . ಆತನ ಸೋದರಳಿಯನ ಉಲ್ಕೆಗಳು , 
ಹೇಳಿಕೆಯ ಪ್ರಕಾರ , ಪ್ಲಿನಿ ೧೬ ಸಂಪುಟ * ಭೂಗೋಳ, ಎಲ್ಲ ಭೂಭಾಗಗಳು ಮತ್ತು 
ಗಳಷ್ಟು ಬರೆದಿದ್ದಾನೆ. ಅವೆಲ್ಲವೂ ಸಂಗ್ರಹ, ಖಂಡಗಳ ವಿವರಣೆ. 
ವಿಮರ್ಶಾತ್ಮಕ ಟಿಪ್ಪಣಿ ಮತ್ತು ನೂರಾರು * ಪ್ರಾಣಿಶಾಸ್ತ್ರ , ಮಾನವ ಮತ್ತು ಅವನ 
ಲೇಖಕರ ಕೃತಿಗಳನ್ನು ಕುರಿತು ಬರೆದ ಲೇಖನಗಳು . ಸಂಶೋಧನೆಗಳು, 

ರ್ಸಿಯಸ್ ಲುಷಿಯಸ್ ಎಂಬ ಶ್ರೀಮಂತ * ಸಸ್ಯಶಾಸ್ತ್ರ , ಔಷಧಕ್ಕೆ ಸಂಬಂಧಪಟ್ಟ 
ಆ ಕಾಲದಲ್ಲೇ ವಿನಿಯಂ ಟಿಪ್ಪಣಿಗಳನ್ನು ೩೨೦೦ ಸಸ್ಯಗಳು , 
ರೋಮನ್ ನಾಣ್ಯಗಳಿಗೆ ಕೊಳ್ಳಲು ಅಪೇಕ್ಷಿಸಿದ. * ಔಷಧ ವಿಜ್ಞಾನ ಮತ್ತು ಮಂತ್ರ ವಿದೆ . 
ಆದರೆ ಪ್ಲಿನಿ ಇದಕ್ಕೆ ಒಪ್ಪಿರಲಿಲ್ಲ . ಅವುಗಳ * ಲೋಹ ಶಾಸ್ತ್ರ ಮತ್ತು ಖನಿಜಶಾಸ್ತ್ರ , 
ಎಲ್ಲ ಸ್ವಾಮ್ಯವನ್ನು ದತ್ತು ಮಗನಿಗೆ ವಹಿಸಿ * ಚಿತ್ರ ಮತ್ತಿತರ ಕಲೆಗೆ ಸಂಬಂಧತ ೪ 
ಮೃತ್ಯುಪತ್ರ ಬರೆದಿದ್ದ . ಕಾಲ ಕ್ರಮೇಣ ವಿನಿ ವಿಷಯಗಳು, 
ಕಷ್ಟಪಟ್ಟು ಬರೆದ ಪುಸ್ತಕಗಳಲ್ಲಿ ಕೆಲವು ಕಳೆದು * ಕ್ರೀಡೆಗಳು ಮತ್ತು ಮನರಂಜನೆ ಕೊನೆಂದು 
ಹೋದವು. 

ಸಂಪುಟಗಳಲ್ಲಿ ಪ್ರಕಟವಾಗಿವೆ . 
ಪ್ಪಿ ನಿಯ ಕಳೆದುಹೋದಕೃತಿಗಳು : 

ಈ ವಿಶ್ವಕೋಶವನ್ನು ರಚಿಸಲು ಪ್ರೀತಿ 
೧) ಅಶ್ವಾರೋಹಿಗಳು ಗುರಿ ಹೊಡೆಯುವ 

ಸುಮಾರು ೫೦೦ಕ್ಕೂ ಹೆಚ್ಚು ಆಧಾರ ಗ್ರಂಥಗಳ 

ನೆರವು ಪಡೆದ . ಆದರೆ ಸಹಾಯಕ ಗ್ರಂಥಗಳ 
ವಿಧಾನದ ಬಗ್ಗೆ ಒಂದು ಪುಸ್ತಕ, 

ಹೆಸರು ಮತ್ತು ಅವುಗಳ ಲೇಖಕರ ಹೆಸರನ್ನು 
೨) ಪಾಂಪೆನಿಯಸ್ ಸೆಕೆಂಡಸ್ಥನ ಜೀವ 
ನದ ಬಗ್ಗೆ ಎರಡು ಪುಸ್ತಕಗಳು. 

ಸೂಚಿಸಲು ಮರೆತಿಲ್ಲ . 
೩ ) ಜರ್ಮನಿಯ ಯುದ್ಧಗಳ ಬಗ್ಗೆ ಇಪ್ಪತ್ತು 

ಪ್ಲಿನಿ ವಿಶ್ವಕೋಶ ಅಗಾಧ ಜ್ಞಾನ ಸಂಪತ್ಯ 
ಪುಸ್ತಕಗಳು , 

ನೊಳಗೊಂಡು ಆಕರ್ಷಕವಾಗಿದೆ. ಒಂದುಸಾವಿರ 
೪ ) ವಾಗಿಯಾಗಲು ತರಬೇತು ಪಡೆಯುವ ವರ್ಷಗಳವರೆಗೆ ಅದರಷ್ಟು ಪರಿಪೂರ್ಣ ವಾದ, 

ಬಗ್ಗೆ ಮರು ಪುಸ್ತಕಗಳು , ಉನ್ನತ ಮಟ್ಟದ ಮತ್ತು ಸರ್ವಸಮ್ಮತವಾದ 
೫) ಸಂದೇಹಾಸ್ಪದ ವ್ಯಾಕರಣ ಪ್ರಯೋಗ ವಿಶ್ವಕೋಶ ಇನ್ನೊಂದಿರಲಿಲ್ಲ . 

ಗಳ ಬಗ್ಗೆ ಎಂಟು ಪುಸ್ತಕಗಳು. ಅರಿಸ್ಟಾಟಲ್ ಒಬ್ಬನನ್ನುಳಿದು ಪ್ರಾಚೀನ 
೬ ) ಯಾರಿಪಿಡಿಸ್ ಬಾಸೂಸ್ ಇತಿಹಾಸದ ಕಾಲದ ವಿದ್ವಾಂಸರಲ್ಲಿ ಮೈನಿಗೆ ಸರಿಸಮನಾದ 

ಮುಂದುವರಿದ ಭಾಗಗಳು ಮಾವ ವರು ಬೇರೊಬ್ಬರಿಲ್ಲ . ಪಾಂಡಿತ್ಯದಲ್ಲಿ ಅವನನ್ನು 
ತೊಂದು ಪುಸ್ತಕಗಳು, 

ಮೀರಿಸಿದವರಿಲ್ಲ . ಪ್ರಪಂಚದ ಎಲ್ಲ ವಸ್ತುಗಳ 
“ನಿಸರ್ಗ ಇತಿಹಾಸ' ವು ಫಿನಿಯ ಮುಖ್ಯ ವಿಷಯಗಳ ಬಗ್ಗೆ ಆತನಿಗೆ ಪರಿಚಯವಿತ್ತು . 
ಕೃತಿ, ವಿಶ್ವಕೋಶಕ್ಕಿರುವ ಆಧುನಿಕ ಅರ್ಥದಲ್ಲಿ - ಈ ವಿಶ್ವಕೋಶಕ್ಕಿಂತ ಉತ್ತಮವಾದ ವಿಶ್ವ 
ಅದೇ ಪ್ರಪಂಚದ ಪ್ರಪ್ರಥಮ ವಿಶ್ವಕೋಶ. ಕೋಶಗಳು ಅನಂತರ ರಚಿಸಲ್ಪಟ್ಟಿವೆಯಾದರೂ 
ಅದರಲ್ಲಿ ಕೆಳಗೆ ಸೂಚಿಸಿರುವ ವಿಷಯಗಳಿವೆ. ಅವುಗಳ ರಚನೆಗೆ ಪ್ರೇರಣೆ ಮತ್ತು ಮಾರ್ಗ 
* ಮುನ್ನುಡಿ, ವಿಷಯಸೂಚಿ ಮತ್ತು ದರ್ಶನ ಫಿನಿಯಿಂದಲೇ ದೊರೆಯಿತು ಎ೦೦೨ 
ಆಧಾರಗಳು . 

ದನ್ನು ಮರೆಯುವಂತಿಲ್ಲ . 


ಅಂಟಾರ್ಕ್‌ಟಿಕ್‌ನಲ್ಲಿ 
ಭಾರತೀಯರು 


ಜಿ, ಆ‌ , ರಂಗಸ್ವಾಮಯ್ಯ 


ನಗ ನಿಮ್ಮಲ್ಲಿ ಎಷ್ಟು ಜನ ದಕ್ಷಿಣಧ್ರುವ ರಕ್ಷಕ ಹಡಗೂ ಇಲ್ಲದೆ ಕೆಟ್ಟ ಧೈರ್ಯದೊಡನೆ 
ದತ್ತ ಹೊರಡಲು ಇಷ್ಟಪಡುತ್ತೀರಿ? ” ಸುತ್ತಲೂ ೧೯೮೧ರ ಡಿಸೆಂಬರ್ ೬ರ ಸಂಜೆ ೭. ೪೦ಕ್ಕೆ 
ಭೋರಿಡುತ್ತಿರುವ ಸಮುದ್ರದ ನಡುಗಡ್ಡೆ ಮಾರಿ ಮಾರಗೋವಾಬಂದರವನ್ನು ಬಿಟ್ಟು ಬಂದಿತ್ತು .* 
ಶಸನ ದಂಡೆಯಲ್ಲಿ ನಿಂತ ಹಡಗಿನಲ್ಲಿದ್ದ ತಂಡಕ್ಕೆ ಮಾರಿಶಸ್ ತಲಪುವ ಮುನ್ನ ಅದು ಭಮಧ್ಯ 
ನಾಯಕ ಕೇಳಿದ . ೧೯೮೧ರ ಡಿಸೆಂಬರ್ ೨೦. ರೇಖೆಯನ್ನು ದಾಟಿತ್ತು . ಸಂಪ್ರದಾಯದಂತೆ 
ಪತ್ರಿಕೆಯನ್ನೆತ್ತಿಕೊಂಡಾಗ ಕಣ್ಣಿಗೆ ಬಿದ್ದದ್ದು ಯಾವುದೇ ಹಡಗು ಭೂಮಧ್ಯ ರೇಖೆ ದಾಟಿದಾಗ, 
ದಕ್ಷಿಣ ಧ್ರುವದಕ್ಕೆ ಹೊರಟಿದ್ದ ಜರ್ಮನ್ ಹಡ ತಂಡದಲ್ಲಿನ ಒಬ್ಬ ವ್ಯಕ್ತಿಯನ್ನು ' ವರುಣದೇವತೆ” 
ಗೊಂದು ನುಚ್ಚು ನೂರಾಗಿ ತಳ ಸೇರಿದ ಕೆಟ್ಟ ಎಂದು ಆರಿಸಿ ಮೋಜಿನ ಸಮಾರಂಭವನ್ನು 
ಸುದ್ದಿ. ಇದನ್ನು ಕೇವಲ ಮೂರು ತಿಂಗಳ ಆಚರಿಸಲಾಗುತ್ತದೆ. ಅವರು ಈ ಸಮಾರಂಭವನ್ನು 
ತರಬೇತಿ ಪಡೆದು ನಾರ್ವೆ ದೇಶದಿಂದ ಮರು ಆಚರಿಸಿ ನಗುನಗುತ್ತಾ ಮಾರಿಶಸ್ ತಲಪಿದ್ದರು. 
ತಿಂಗಳಿಗೋಸುಗ ಬಾಡಿಗೆಗೆ ಸಣ್ಣ ಹಡಗೊಂದನ್ನು ಈ ಪ್ರಶ್ನೆಗೆ ಉತ್ತರಕ್ಕಾಗಿ ತಂಡದ ತರಬೇತಿ 
ಹಿಡಿದು ಪ್ರಥಮ ಬಾರಿಗೆ ದಕ್ಷಿಣಧ್ರುವದ ಕನಸು ಸಮಯದಲ್ಲಿ ನಾಯಕ ಹೇಳಿದ್ದ ಮಾತುಗಳು 
ಕಾಣುತ್ತಾ ಹೊರಟ ಭಾರತೀಯ ತಂಡದವರು ನೆನಪಿನ ಬಿಂಬಗ್ರಾಹಕದಲ್ಲಿ ಹಾರುತೊಡ 
ಮಾರ್ಗ ಮಧ್ಯೆ ಮಾರಿಶಸ್‌ನಲ್ಲಿ ಓದಿದ್ದರು . ತಂಡದ ಗಿದುವು – ಈ ಯಾತ್ರೆಯಲ್ಲಿ ಏನೆಲ್ಲಾ ಆಗ 
ನಾಂಕ ಡಾ . ಸೈಯದ್ ಜಹೀರ್ ಕಾಸಿಮ್ ಬಹುದು, ಇದೊಂದು ಪ್ರಕೃತಿಯ ವಿರುದ್ದ 
ಸಾಗರದಾಳಕ್ಕಿಂತ ಹೆಚ್ಚು ಮನದಂತರಾಳದಲ್ಲಿ ಮನುಷ್ಕನ ಹೋರಾಟ. ದಾರಿಯಲ್ಲಿ ಇಂಧನ 
ನೂರಾರು ವಿಚಾರಗಳ ಸುಳಿಯಲ್ಲಿ ಸಿಕ್ಕಿ ಒದ್ದಾಡು ಹೆಪ್ಪುಗಟ್ಟಬಹುದು. ಹೆಪ್ಪುಗಟ್ಟಿದ ಸಮುದ್ರ) 
ತಿದ್ದ ತಂಡದವರ ಮನದಾಳವನ್ನು ತಡಕುತ್ತಾ ದಲ್ಲಿ ನಾವು ಕಳೆದುಹೋಗಬಹುದು. ಎಲ್ಲ 
ಈ ಪ್ರಶ್ನೆಯನ್ನು ಕೇಳಿದ್ದರು. ಯಾವುದೇ ಹಡಗು ಗಂಡಾಂತರಗಳಿಗೂ ಕಟಿಬದ್ಧರಾಗಿ ಮೈಯೆಲ್ಲಾ 
ಮತ್ತೊಂದು ರಕ್ಷಕ ಹಡಲ್ಲದೆ ದಕ್ಷಿಣಧವ ಕಣಗಿರಬೇಕು. ಈ ಸಾಹಸ ಯಾತ್ರೆಯಲ್ಲಿ 
ದತ್ತ ಹೊರಡುವ ಯೋಚನೆಯನ್ನು ಮಾಡು ಅಕಸ್ಮಾತಾಗಿ ಯಾರದೇ ಪ್ರಾಣ ಹೋದರೂ 
ವುದಿಲ್ಲ . ಇನ್ನೆರಡು ರಕ್ಷಕ ಹಡಗುಗಳಿದ್ದುದ ಪ್ರಯಾಣ ನಿಲ್ಲುವುದಿಲ್ಲ . ಒಂದು ಪಕ್ಷ ನನ್ನ ಕತೆ 
ರಿಂದ ಜರ್ಮನ್ ತಂಡದ ಬಹಳಷ್ಟು ಸದಸ್ಯರು ಮುಗಿದರೂ ನನ್ನ ಸ್ಥಾನದಲ್ಲಿ ಇನ್ನೊಬ್ಬರು ಈ 
ಬದುಕಿ ಉಳಿದಿದ್ದರು. ಆದರೆ ಭಾರತೀಯ ತಂಡ ಕಾರ್ಯ ಮುಂದುವರಿಸಬೇಕಾಗುತ್ತದೆ . ತಂಡದ 
ಬರಿಗೈಲಿ ಯುದ್ಧ ಭೂಮಿಗೆ ಹೊರಟಂತೆ ಯಾವ ನಾಯಕನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಉತ್ತ 

* ಇದು ದಕ್ಷಿಣಧ್ರುವಕ್ಕೆ ಭಾರತೀಯರ ಪ್ರಥನುಯಾನದ ಕುರಿತ ಲೇಖನ , ಈ ವರ್ಷ ದ್ವಿತೀಯ 
ತಂಡ ಅಲ್ಲಿ ಯಶಸ್ವಿಯಾಗಿ ಕಾಲಿರಿಸಿದೆ 


( ೩ 


೧೪ 


ಕಸರಿ, ಮಾರ್ಚ್ ೧೯೮೩ 


ರವೂ ಅಲ್ಲಿ ಪ್ರತಿಬಿಂಬಿತವಾಗಿತ್ತು . ಎಂಥ ಕಠಿಣ ಪರಿ ತಂಡದವರೆಲ್ಲರ ೨೪ ಗಂಟೆಗಳೂ ತಮ್ಮ ತಮ್ಮ 
ಸ್ಥಿತಿಯಲ್ಲೂ ಧೈರ್ಯಗುಂದದೆ ಸ್ಥಿರಚಿತ್ರನಾಗಿ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಮಾರಿಶಸ್ 
ಶಾಂತ ಮನಃಸ್ಸಿನಿಂದ ನಿರ್ಣಯ ಕೈಗೊಳ್ಳ ಹಾಗೂ ದಕ್ಷಿಣ ಆಫ್ರಿಕದಿಂದ ಹಮಾ ಮುನ್ನ 
ಬೇಕಾದ ನಾಯಕನ ಮನಸ್ಥಿತಿಯ ಮೇಲೆ ಎಲ್ಲವೂ ಚನೆಗಳು ಸರಿಯಾಗಿ ಸಿಗುತ್ತಿದ್ದವು. ಹೀಗೇ 
ಅವಲಂಬಿಸಿರುತ್ತದೆ. ಒಮ್ಮನಸ್ಸಿನಿಂದ , ವಿಚಲಿತ ಅಕ್ಷಾಂಶ ೪೦ಕ್ಕೆ ತಲಪಿದ್ದಾಯಿತು. ಇಲ್ಲಿಗೆ 
ನಾಗದೆ ಗುರಿಯತ್ತ ಮುನ್ನುಗ್ಗುವ ದೃಢ ಹಿಂದೂ ಮಹಾಸಾಗರ ಕೊನೆಗೊಳ್ಳುತ್ತದೆ, 
ನಿರ್ಧಾರವನ್ನು ಎಲ್ಲರೂ ವ್ಯಕ್ತಪಡಿಸಿದಾಗ ಅಂಟಾರ್ಕಟಿಕ್ ವಲಯ ಪ್ರಾರಂಭವಾಗುತ್ತದೆ. 
ಸತ್ವಪರೀಕ್ಷೆಯ ಕಾಲ ಮುಗಿದಿತ್ತು . 

ಈ ಮಧ್ಯೆ ಹಡಗಿನಲ್ಲಿ ಅಳವಡಿಸಿದ ಸಂಚಾರ ೪೦ರ ಗರ್ಜನೆ 
ವ್ಯವಸ್ಥೆಯ ತೊಂದರೆ ಪ್ರಾರಂಭವಾಯಿತು. ಅಕ್ಷಾಂಶ ೪೦ಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ 
ಮಾರಿಶಸನಲ್ಲೇ ಇದನ್ನು ಸರಿಪಡಿಸಿಕೊಳ್ಳ ಕಿವಿ ಗಡಚಿಕ್ಕುವಂಥ ಭಯಂಕರ ಗರ್ಜನೆ ಕೇಳಿ 
ಲಾಯಿತು. ಹೆಪ್ಪುಗಟ್ಟದಂಥ ವಿಶೇಷ ರೀತಿಯ ಬರುತ್ತಿತ್ತು . ಇದನ್ನು 'ರೋರಿಂಗ್ ಫಾರ್ಟಿಸ್ 
ಇಂಧನವನ್ನು ತುಂಬಿಕೊಂಡು ' 

ಪೋಲಾರ್‌ ಎನ್ನುತ್ತಾರೆ. ಅಕ್ಷಾಂಶ ೪೦ರಿಂದ ೫೫ರ ಮಧ್ಯೆ 
ಸರ್ಕಲ್ , ಹಡಗಿನಲ್ಲಿ ಡಿಸೆಂಬರ್ ೨೨ ರಂದು ಮಾರಿ ಸಮುದ್ರ ವರ್ಷವಿಡೀ ಭಯಂಕರ ರೀತಿಯಲ್ಲಿ 
ಶಸ್ ಬಿಟ್ಟು ಭಾರತೀಯ ತಂಡ ತನ್ನ ೧೭. ೭೦೦ ಪ್ರಕ್ಷರಿ ಗೊಂಡಿರುತ್ತದೆ. ಒಂದು ಕಡೆಯಿಂದ 
ಕಿಲೋಮೀಟರುಗಳ ಸಮುದ್ರ ಯಾತ್ರೆಯನ್ನು ಹಿಂದೂ ಮಹಾಸಾಗರದ, ಮತ್ತೊಂದು ಕಡೆಯಿಂದ 
ಮುಂದುವರಿಸಿತು . ಈ ಮುಂಚೆ ದಕ್ಷಿಣಧ್ರುವ ಅಟ್ಲಾಂಟಿಕ್ ಸಾಗರದ ಬೆಚ್ಚನೆಯ ಅಲೆಗಳು , 
ವನ್ನು ತಲಪಿದ ತಂಡದವರೆಲ್ಲಾ ದಕ್ಷಿಣಧ್ರುವಕ್ಕೆ ಮಗದೊಂದು ಕಡೆಯಿಂದ ಅಂಟಾರ್ಕ್ಟಿಕ್ 
ತುಂಬಾ ಹತ್ತಿರವಾದ ದಕ್ಷಿಣ ಅಮೆರಿಕದ ಸಾಗರದ ತಣ್ಣೀರಿನ ಅಲೆಗಳು , ಚಂಡ ಮಾರುತ 
ದಕ್ಷಿಣದ ಕೊನೆಯಿಂದ ಹೋಗಿದ್ದರು. ಬಹಳ ಗಳು , ಬಿರುಗಾಳಿಗಳು ಒಂದಕ್ಕೊಂದು ಅಪ್ಪಳಿ 
ವೆಂದರೆ ೧, ೬೦೦ ಕಿಲೋಮೀಟರಿಗೂ ಹೆಚ್ಚು ಸುತ್ತವೆ. ಚಂಡಮಾರುತಗಳು, ಬಿರುಗಾಳಿ 
ದೂರವನ್ನು ಇತ್ತ ಯಾರೂ ಕ್ರಮಿಸಿರಲಿಲ್ಲ . ಗಳು, ಹವಾಮಾನದ ವೈಪರಿತ್ಯಗಳು ಇಲ್ಲಿಯೇ 
ಸುಮಾರು ೮ - ೧೦ ಟನ್ನುಗಳಷ್ಟು ವಿವಿಧ ಉಪ ಜನ್ಮ ತಾಳುತ್ತವೆ. ಈ ಬಿಸಿ ಮತ್ತು ತಣ್ಣೀರಿನ 
ಕರಣಗಳು , ತಾಂತ್ರಿಕ ಸಲಕರಣೆಗಳನ್ನು ಈ ಸಾಗರಗಳ ಅವ್ಯಾಹತ ಕದನ ದೇವಾಸುರರ 
ಪುಟ್ಟ ಹಡಗಿನಲ್ಲಿ ಹೊತ್ತು ಸಾಗಬೇಕಾಗಿತ್ತು ಸಾಗರಮಂಥನವನ್ನು ನೆನಪಿಗೆ ತರುವಂಥದ್ದು , 
ಭಾರತೀಯ ಸೇನೆಯ ಎರಡು ಚೇತಕ್ ಹೆಲಿ ೮ - ೧೦ ಮೀಟರ್ ಎತ್ತರದ ಅಲೆಗಳು , 
ಕಾರುಗಳತಾ ಇದ್ದುವು. ದೇಶದ ವಿವಿಧ ನೀರ್ಗಲ್ಲುಗಳು, ಇವುಗಳೆಲ್ಲರಿಂದ ತಪ್ಪಿಸಿಕೊಂಡು 
ವೈಜ್ಞಾನಿಕ ಸಂಸ್ಥೆಗಳ ವಿಜ್ಞಾನಿಗಳು , ಭಾರ ಮೆಲ್ಲನೆ ಮುಂದುವರಿಯಬೇಕಾಗಿತ್ತು . ಹಡಗಿನ 
ತೀಯ ನೌಕಾ ಸೇನೆಯ ಹೆಲಿಕಾಪ್ಟರ್ ಚಾಲಕ ಗತಿ ಗಂಟೆಗೆ ಕೇವಲ ೪ ನಾಟ್ ಮೈಲಿ* 
ವರ್ಗ, ವೈದ್ಯರು ಇತ್ಯಾದಿ ೨೧ ಜನರ ಈ ಗಳಾಗಿತ್ತು . ೫೫ ಅಕ್ಷಾಂಶ ದಾಟುವ ವರೆಗೂ ಈ 
ತಂಡದಲ್ಲಿ ಇದ್ದರು. ಹಡಗಿನ ಕಾಫೈನ್ ಸಮುದ್ರದ ಅಬ್ಬರ, ಗರ್ಜನೆ ನಡೆದೇ ಇತ್ತು . 
ನಾರ್ವೆ ದೇಶದವ . 

ಭಾರತೀಯತಂಡ ಮೊದಲ ಬಾರಿಗೆ ಈ 
- ಸಮುದದ ವಿವಿದ ಆಳಗಳಲಿನ ಉಷಾಂಶ , ೪೦ರ ಗರ್ಜನೆಯನ್ನು ಎದುರಿಸಬೇಕಾಗಿ 
ಸಿಗಬಹುದಾದ ಖನಿಜ ಸಂಪತ್ತು , ಇಂಧನ, ವಾಯು ಬಂದಿತ್ತು . ಉಳಿದ ತಂಡಗಳೆಲ್ಲವೂ ದಕ್ಷಿಣ 
ಮಂಡಲದಲ್ಲಿನ ಆದ್ರ್ರತೆ, ಒತ್ತಡ ಇತ್ಯಾದಿ ಅಮೆರಿಕದಿಂದ ಹೊರಟವಾದ್ದರಿಂದ ೯೦ರ 
ಗಳ ಬಗ್ಗೆ ಅಧ್ಯಯನಗಳು ದಾರಿಯುದ್ದಕ್ಕೂ * ೧ ನಾಟ್ ( ಸನದ ) ಮೇಲು= ೧. ೩ 
ಸಾಗಿದ್ದು ವು. ಎಂಟೆಂಟು ಗಂಟೆಗಳ ಸರದಿಯಂತೆ ಮೇಲು 


ಅಂಟಾರ್ಕ್‌ಟಿಕ್‌ನಲ್ಲಿ ಭಾರತೀಯರು 


ಅಂಟಾರ್ಕಟಿಕ್ ನಲ್ಲಿ ಭಾರತದ ಧ್ವಜಾರೋಹಣ 


೧೬ 


ಕಸ್ತೂರಿ, ಮಾರ್ಚ್ ೧೯೮೩ 


೧೭೦೦ ಮೀಟರ್ ದಪ್ಪ ಹಿಮ ಬಿದ್ದಿರುವ ಜಾಗದಲ್ಲಿ ಮುಲ ಶಿಬಿರ 
ಗರ್ಜನೆಯನ್ನು ಎದುರಿಸುವ ಪ್ರಮೇಯವೇ ಬಂಡೆಗಳನ್ನೊಡೆದು ಮುಂದೆ ಹೋಗಬೇಕಾಗು 
ಅದಕ್ಕೆ ಬಂದಿರಲಿಲ್ಲ , 

ತದೆ. ಈ ಸ್ಥಾನ ತಲಪಿದಾಗ ಎಲ್ಲರಿಗೂ 
ಈ ಪರಿಸ್ಥಿತಿಯಲ್ಲಿ ಹಡುನಲ್ಲಿನ ವಸ್ತುಗಳೆಲ್ಲಾ ಆನಂದ, ಉತ್ಸಾಹ; ತುಂಬಾ ಹತ್ತಿರ ಬಂದಿದ್ದೇ 
ಚೆಲ್ಲಾಪಿಲ್ಲಿ . ಅಡುಗೆಯ ಕೋಣೆಯಲ್ಲಿ ಆಹಾರ ವೆಂಬ ನೆಮ್ಮದಿ. ಆದರೆ ನಿಜವಾದ ಕಠಿಣ. 
ಪದಾರ್ಥಗಳೆಲ್ಲ ದಿಕ್ಕಾಪಾಲು. ಹಡ ನಲ್ಲಿ ಅವರ ಯಾತ್ರೆ ಪ್ರಾರಂಭವಾದದ್ದು ಇಲ್ಲಿಂದಲೇ . ಈ 
ಸ್ಥಿತಿ ಮೊರಕ್ಕೆ ಹಾಕಿ ಕೇರಿದ ಅಕ್ಕಿಯಂತಾ ಹಡಗೆ ಶಕ್ತಿಶಾಲಿ ಇಂಜಿನ್ ಅಳವಡಿಸಿರುವುದ 
ಗಿತ್ತು . 

ರಿಂದ ಒಮ್ಮೊಮ್ಮೆ ಹಿಮಬಂಡಿ ತುಂಬಾ ಗಟ್ಟಿ 
ಹೇಗೊ ೬೦ ಅಕ್ಷಾಂಶದ ವರೆಗೆ ತಲಪಿದ್ದಾರಾ. ದಪ್ಪ ದ್ದರೆ, ಇದು ಬಂಡೆಯ ಮೇಲೆ 
ಯಿತು. ಅಲ್ಲಿಂದ ಹಿಮ ಬಂಡೆಗಳು ತೇಲಿ ಬರು ಹತ್ತಿ ಬಿಡುತ್ತದೆ. ಹಡನ ಭಾರಕ್ಕೆ ಹಿಮಬಂಡೆ 
ತಿದ್ದವು. ಕೆಲವು ಹಿಮ ಶ್ರೇಣಿಗಳಂತೂ ಮೈಲಿ ಒಡೆದು ದಾರಿಮಾಡಿಕೊಡುತ್ತದೆ. ಈ ಪಂದ 
ಗಟ್ಟಲೆ ಹಬ್ಬಿದ್ದುವು. ಇವು ಮೆಲ್ಲಮೆಲ್ಲನೆ ಅತ್ತಿಂದಿ ದಲ್ಲೇ ಜರ್ಮನ್ ಹಡಗು ತಳ ಸೇರಿತ್ತು . 
ತ್ಯ ಸರಿಯತೊಡಗಿದ್ದು ವು . ಈ ನೀರ್ಗಲ್ಲ ಬಂಡೆ ಡಿಸೆಂಬರ್ ೩೦ರಿಂದ ಈ ಹಿಮಬಂಡೆಗಳ 
ಗಳಿಗೆ ಹಡಗು ಅಪ್ಪಳಿಸದಂತೆ ಮಲ್ಲಮೆಲ್ಲನೆ ನಡೆದು ಮುಂದುವರಿಯುವ ವ್ಯರ್ಥ ಪ್ರಯತ್ನ 
ಹಡಗನ್ನು ಮುಂದೆ ಮುಂದೆ ಒಯ್ಯಬೇಕಾಗಿತ್ತು . ಸಾಗಿತ್ತು . ಕ್ರಿಸ್ಮಸ್ ಹಬ್ಬವನ್ನು ಹಡಗಿನಲ್ಲೇ 
ಹೆಲಿಕಾಪ್ಪರಿನಲ್ಲಿ ಹಾರಾಟ ನಡೆಸಿ ವಾವ ಜಾಗ ಆಚರಿಸಿ ಕುಣಿದು ಕುಪ್ಪಳಿಸಿದ ತಂಡದವರು 
ದಲ್ಲಿ ಕಡಿಮೆ ಹಿಮಬಂಡೆಗಳಿವೆಯೆಂಬುದನ್ನು ಮುಂದುವರಿಯಲಾರದೆ ಹಿಮಬಂಡೆಗಳಿಗೆ ಡಿಕ್ಕಿ 
ಪತ್ತೆ ಹಚ್ಚಲಾಗುತ್ತಿತ್ತು . ಈ ಸ್ನಾನ ಅತ್ಯಂತ ಹೊಡೆಯುತ್ತಾ ನಿಂತರು. ಜನವರಿ ೩ ರಂದು 
ರವ . ಒಮ್ಮೊಮ್ಮೆ ಈ ಸ್ಥಾನ . ಹೆಪ್ಪುಗಟ್ಟಿ ದಕ್ಷಿಣ ಧ್ರುವದ ಮೇಲೆ ಇಳಿಯುವ ಅವರ 
ದಕ್ಷಿಣಧವದೊಡನೆ ಸೇರಿಕೊಂಡುಬಿಡುತ್ತದೆ. ಅಂದಾಜಿಗೆ ತಣ್ಣೀರು ಎರಚಿದಂತಾಗಿತ್ತು . ಹೀಗೆ 
ದಕ್ಷಿಣಧಾವದ ಮೇಲೆ ಕಾಲಿಡಲು ಈ ಹಿವು ಜನವರಿ ೬ರ ವರೆಗೂ ಬೇರೆ ಬೇರೆ ಕಡೆ ಜಾಗ. 


ಅಂಟಾರ್ಕ್‌ಟಿಕ್‌ನಲ್ಲಿ ಭಾರತೀಯರು 


೧೭ 


ಮಾಡಿಕೊಂಡು ಮುಂದುವರಿಯುವ ಪ್ರಯತ್ನ ಟಿರುವರೆಂದು ತಿಳಿದು ಸಂತೋಷಗೊಂಡರು. 
ಸಾಗಿಯೇ ಇತ್ತು . 

ಶುಭಕಾಮನೆಗಳೊಡನೆ ಬೀಳೆಣ್ಯರು. 
ಒಂದು ವಾರ ಮೊದಲು ಜಪಾನಿನ ' ಜಿ ' 

ಹಡಗು ಸಣ್ಣದಾದ್ದರಿಂದ ಮುಂದುವರಿಯಲು 
ಎಂಬ ಹಡಗು ಮುಂದೆ ಹೋ , ತು . ಇದೇ 

ವುದು ಕಷ್ಟವಾಯಿತು. ಮಾರ್ಗ ಬದಲಾಯಿಸಿ 
ಜಾಡಿನಲ್ಲಿ ಸುಲಭವಾಗಿ ಹೋಗಬಹುದೆಂದು ಹಿಮ 

ರೇಖಾಂಶ ೨೪ ವರೆಗೂ ಪಶ್ಚಿಮಕ್ಕೆ ಹೋದದ್ದಾ 
ಬಂಡೆಗಳನ್ನೊಡೆಯಲು ತಾರಂಭಿಸಿದರು . ಈ 

ಯಿತು. ಛಲ ಮಾತ್ರ ಸಿಕ್ಕಿಲ್ಲ . ರಡಾರ್ 
ನೀರ್ಗಲ್ಲುಗಳ ಉಂಡೆಯನ್ನು ಇಡುವಾಗ 

ನಿಂಬಂತ್ರಿತ ಹಡಗು ಹಿಮರುಡೆಗಳಿಂದ ಪಾರಾಗಿ 
ಅಸಾಧ್ಯ ಇಲ್ಲವಾಗುತ್ತಿತ್ತು . ಹದನ ಭಾಗ 

ಬ೦ದರ ಈ ತಡೆಯ ಪ್ರದೇಶವನ್ನು ಸೀಳಿ 
ಗಳಿಗೂ ಜಖಂ ಆಗುವ ಸಾಧ್ಯತೆಗಳಿದ್ದುವು. 

ಮುಂದುವರಿಯುವುದು ಸಾಧ್ಯವಾಗಲಿಲ್ಲ . ದೂರ 
ಒವೆ ಮ ಹಾಡನ ಮುಂಭಾಗ ಮೇಲೆತ್ತಿ 

ದರ್ಶಕದಿಂದ ನೋಡಿ ಒಂದು ಜಾಗದಲ್ಲಿ 
ಕೊಂದುಬಿಡುತ್ತಿತ್ತು . ಮುಂದುವರಿಯುವುದು 
ಸಾಧ್ಯವಾಗಲಿಲ್ಲ. ಹೆಲಿಕಾಪ್ಪರಿನಲ್ಲಿ ಹಾರಾಟ 

ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಚರ ಬಂತು . 

ಆದರೆ ಒಂದು ವೇಳೆಇವು Lಂಡೆಗಳು ಒಡೆಯಲು 
ನಡೆಸುತ್ತಿರುವಾಗ ಜಪಾನಿನ "ಪೂಜಿ' ಹಡಗು 
ಕಾಣಿತು. ಅದು ಹಿಮದಿಂದ ಮುಚ್ಚಿ 

ಪ್ರಾರಂಭಿಸಿದರೆ ಹಡಗು ಸಿಕ್ಕಿಹಾಕಿಕೊಳ್ಳುವ 
ಹೋಗಿತ್ತು . ಅದರಲ್ಲಿ ೨೦೦ಕ್ಕೂ ಹೆಚ್ಚು ಮಂದಿ 

* ಸಾಧ್ಯತೆಯಿದೆಯೆಂದುಕ್ಯಾನ್ ಎಚ್ಚರಿಸಿದ . 
ಇದ್ದರು, ವರು ಹೆಲಿಕಾಪ್ಟ್ರುಗಳಿದ್ದುವು. ಇನ್ನಷ್ಟು ಪರದಲ್ಲಿ ಹಿಮ ಬಂಡೆಗಳು 
ಭಾರತೀಯ ಹೆಲಿಕಾಪ್ಟ್‌ ಇಳಿಯುವುದಕ್ಕೆ ತೆಳುವಾಗಿವೆಯೆಂಬ ಸುದ್ದಿಯನ್ನು ಹೆಲಿಕಾಪ್ಟ್‌ 
ಅನುವಾಗಲು ಅವರ ಹೆಲಿಕಾಪ್ಟರನ್ನು ಅತ್ತ ಸರಿಸಿ ತಂದಿತು. ಆ ನೀರ್ಗಲ್ಲುಗಳ ಮೇಲೆ ಬಿದ್ದ 
ದರು. ಭಾರತದಿಂದ ದಕ್ಷಿಣಧ್ರುವದು ಹೊರ ಸೂರ್ಯಪ್ರಕಾಶ ಪ್ರತಿಫಲಿಸಿ ಕಣ್ಣು ಕೋರೈ 


ಹೆಲಿಕಾಪರ್ ಇಳಿದಿರುವ ಹಿಮರಹಿತವಾದ ಈ ಸ್ಥಳವೇ ದಕ್ಷಿಣ ಗಂಗೋತ್ರಿ, ಇಲ್ಲಿ ಯೇ ಮಾನವ 

ರಹಿತ ಹವಾಮಾನ ಕೇಂದ್ರವನ್ನು ಭಾರತೀಯ ಕಂಡ ಸ್ಥಾಪಿಸಿತು, 
- 319 - 3 


ಕಸ್ತೂರಿ, ಮಾರ್ಚ್ ೧೯೮೩ 


ಮೂಲಶಿಬಿರದಲ್ಲಿ ಸೈ ಸ್ಕೂಟ 


ಎತ್ತಿದ್ದುವು. ಜನವರಿ ೮ ರಂದು ನಾಲ್ಕನೆಯ ದೇವರಿಗೇ ಗೊತ್ತು . ಎಲ್ಲಿಗೆ ಲಂಗರು ಕಟ್ಟು 
ಪ್ರಯತ್ನ ಸಫಲವಾಯಿತು 

ವುದು ? ಹಡನ ಮುಂಭಾಗವನ್ನು ನೀರ್ಗಲ್ಲ 

ಬಂಡೆಗಳ ಮಧ್ಯೆ ಸಿಗಿಸಲಾಯಿತು. ಹೆಲಿಕಾಪ್ಪರು 
ಯುಗಗಳ ಸಾಧನೆ 

ಗಳಿಂದ ಶಿಬಿರ ಹಡಲು ಸೂಕ್ಷ್ಮ ಜಾಗದ 
ಜನವರಿ ೮ರ ಬೆಳಗಿನ ೧೦ .೩೦ಕ್ಕೆ ಗುರಿ ಹುಡುಕಾಟ ಪ್ರಾರಂಭವಾಯಿತು. ಪೆಂಗ್ವಿನ್ 
ಸ್ಪಷ್ಟವಾಗಿ ಕಾಣತೊಡತು. ಎಲ್ಲರ ಬಾಯಲ್ಲಿ ಪಕ್ಷಿಗಳು ಆಗಂತುಕರನ್ನು ಮಿಕಿಮಿಕಿ ನೋಡುತ್ತಾ 
“ ತಲುಪಿಬಿಟ್ಟೆವು, ತಲಪಿಬಿಟ್ಟೆವು,'' ಎಂದು ನಿಂತು ಸ್ವಾಗತಿಸುತ್ತಿದ್ದವು. ಸೀಲ್‌ಗಳು ಬಿಸಿಲು. 
ಉದ್ದಾರ; ಹಡಗಿನಲ್ಲೆಲ್ಲಾ ಪ್ರತಿಧ್ವನಿ. ಜೊತೆಗೆ ಕಾಯಿಸುತ್ತಾ ಬಿದ್ದಿದ್ದುವು. ಈ ಜಾಗದಲ್ಲಿ 
ನಿಜವಾಗಿ ಗುರಿ ಮುಟ್ಟಿದ್ದೇವೆಯೆ ? ಎಂಬ ಆರು ತಿಂಗಳು ಸಂಪೂರ್ಣ ಸೂರ್ಯ ಬೆಳಗು 
ಅನುದಾನ. ಮರುದಿನ ಅಂದರೆ ಜನವರಿ ತಿರುತ್ತಾನೆ. ಹಡುನಿಂದ ೧ll - ಕಿಲೋಮೀಟರ್ 
೯ - ೧೦ರ ಮಧ್ಯರಾತ್ರಿಗೆ ೩೦ . ದಕ್ಷಿಣ ಮತ್ತು ದರದಲ್ಲಿ ಶಿಬಿರ ಹಡಲಾಯಿತು. ಸಾಮಾನು 
೪೧ . ೭° ಪೂರ್ವದಲ್ಲಿ ನೂಲಿನ ಏಣಿಯ ಸಹಾಂ ಸರಂಜಾಮುಗಳನ್ನು ಎರಡು ಸಾ ಸಟರ್ 
ದಿಂದ ದಕ್ಷಿಣ ಧ್ರುವದ ಹಿಮಾಚ್ಛಾದಿತ ಗಳಲ್ಲಿ ( ಹೆಸರಿಗೆ ಮಾತ್ರ ಸೋ ಸ್ಕೂಟರ್‌ ; ೮ 
ಭೂಮಿ ಮೇಲೆ ಭಾರತದ ಪ್ರಪ್ರಥಮ ಚಕಗಳುಳ್ಳ ಟಾಲಿಯಂತಿರುತ್ತದೆ) ಹಾಗೂ 
ಅಂಟಾರ್ಕ್‌ಟಿಕ್ ಯಾತ್ರೆ ತಂಡ ಇಳಿಯಿತು. ಹೆಲಿಕಾಪ್ಟ್ರಗಳಲ್ಲಿ ಶಿಬಿರಕ್ಕೆ ಸಾಗಿಸಲಾಯಿತು. 
ತಂಡದ ಸದಸ್ಯರಲ್ಲೊಬ್ಬರಾದ ಡಾ . ಸೇನ್‌ಗುಪ್ತ ಅಲ್ಲಿಗೆ ವಿದ್ಯುತ್ ಸರಬರಾಜು , ಸಂಚಾರ ವ್ಯವಸ್ಥೆ 
ಭಾವಪರವಶರಾಗಿ ಭೂಮಿಗೆ ಮುತ್ತಿಟ್ಟರು. ಎಲ್ಲವನ್ನೂ ಮಾಡಲಾಯಿತು. ಒಂದು ಕೆಟ್ಟರೆ 
ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕುಣಿದು ಕುಪ್ಪ ಇನ್ನೊಂದನ್ನು ಬಳಸಿಕೊಳ್ಳಲು ಎರಡು ರೀತಿಯ 
ಳಿಸಿದರು . ಆ ಜಾಗದಿಂದ ದಕ್ಷಿಣ ಅಮೆರಿಕ ಸಂಚಾರ ವ್ಯವಸ್ಥೆಗಳನ್ನು ರೂಪಿಸಲಾಯಿತು, 
ಕೇವಲ ೬೦ ಕಿಲೋಮೀಟರ್ ದೂರವಿತ್ತು . ಇಲ್ಲಿಂದ ಪ್ರತಿ ಎರಡು ಗಂಟೆಗಳಿಗೊದು . 
ಆ ಜಾಗದಲ್ಲಿ ಸೂರ್ಯನು ಇನ್ನೂ ಥಳಥಳಿಸಿ ಹಡಗಿನೊಂದಿಗೆ ಸಂಪರ್ಕ ಕಲ್ಪಿಸಿಕೊಳ್ಳಲಾಗು 
ಹೊಳೆಯುತ್ತಿದ್ದ , 

ತಿತ್ತು . ಶಿಬಿರದೆದುರು ಭಾರತದ ತ್ರಿವರ್ಣ 
ಹಡಗನ್ನು ನಿಲ್ಲಿಸಲು ಹಾಗೂ ಲಂಗರು ಹಾಕಲು ಧ್ವಜ ಹಾರಿಸಿ ರಾಷ್ಟ್ರಗೀತೆ ಹಾಡಲಾಯಿತು 
ಕಷ್ಟವಾಯಿತು. ಅಲ್ಲಿನ ಸಮುದ್ರದ ಆಳ ಜೊತೆಗೆ ಭಾರತೀಯ ನೌಕಾಸೇನೆ | 


ಅಂಟಾರ್ಕಟಿಕ್‌ನಲ್ಲಿ ಭಾರತೀಯರು 


ವನ ಹಾರಿಸಲಾಯಿತು. ಆನಂದದ ಅನು ಚೆನಾ 5 ಆತು.. 
ಭತಿಯೊಡನೆ ವಿಜಯೋತ್ಸವವನ್ನು ಆಚರಿಸ ಹಗಲುರಾತ್ರಿಗಳ ಪ್ರಶ್ನೆಯೇ ಅಲ್ಲಿರಲಿಲ್ಲ .. 
ಲಾಯಿತು. ಶಿಬಿರದ ಮುಂದಿನ ಹಿಮಬಂಡೆಯ ನಿದ್ದೆ, ಆಹಾರಗಳಿಗೆ ನಿಶ್ಚಿತ ಸಮಯವಿರಲಿಲ್ಲ . 
ಮೇಲೆ ವಿಮಾನದಿಂದಲೂ ಕಾಣುವಂತೆ ದಪ್ಪ ಹಸಿವಾದಾಗ ತಿನ್ನುವುದು , ದಣಿವಾದಾಗ ಮಲಗು 
ಆಕರಗಳಲ್ಲಿ ಕನಿಷ್ಠ ಒಂದು ವರ್ಷದವರೆಗೂ ವುದು . ವಿಜ್ಞಾನಿಗಳು ತಮ್ಮ ತಮ್ಮ ಕ್ಷೇತ್ರದ 
ಅಳಿಸದಂತೆ ಇರುವ ವಿಶೇಷ ರೀತಿಯ ಕೆಂಪು ಒಂದಲ್ಲ ಒಂದು ಪ್ರಯೋಗ ಅಧ್ಯಯನಗಳಲ್ಲಿ 
ಒಣ ದಿಂದ ಭಾರತೀಯ ಅಂಟಾರ್ಕ್‌ಟಿಕ್ ನಿರತರಾಗಿರುತಿ ದರು . ಒಂದೆಂದು ಗಳಿಗೆಯನ 
ತಂಡದ ಹೆಸರನ್ನು ನಮೂದಿಸಲಾಯಿತು. ಸದುಪಯೋಗ ಮಾಡಿಕೊಳ್ಳಲಾಗುತ್ತಿತ್ತು .ಬೇಜಾ 

ರಾದರೆ ನೋಡಲೆಂದು ಕೆಲವು ಹಿಂದಿ ಹಾಗೂ 
ಅಪಾಯಗಳ ಸುಳಿಯಲ್ಲಿ | 

ಇಂಷ್ ಚಿತ್ರಗಳ ವೀಡಿಯೋ ಟೇಪುಗಳನ್ನು 
ಒಮ್ಮೆ ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ದ ಹೆಲಿಕಾಪ್ಪ 

ತೆಗೆದುಕೊಂಡು ಹೋಗಿದ್ದರೂ ಈ ಬಗ್ಗೆ ಲಕ್ಷ 
ರೊಂದು ನೀರ್ಗಲ್ಲ ಬಂಡೆಯೊಳಗೆ ಸೊ ಹರಿಸಲು ಯಾರಿಗೂ ಮನಸ್ಸಾಗುತ್ತಿರಲಿಲ್ಲ , 
ಸ್ಕೂಟರ್ ಜೊತೆ ಕುಸಿಯಹತ್ತಿತು. ಶಿಬಿರದಲ್ಲಿ ಪುರುಸೊತ್ತಾದರೂ ಯಾರಿಗಿತ್ತು ? 
ಕೋಲಾಹಲ. ರಕ್ಷಣಾ ಕಾರ್ಯ ಪ್ರಾರಂಭ 
ಇನ್ನೇನು ಕೈ ಬಿಟ್ಟುಹೋಯಿತು ಎನು ವಾಗ ಬಣ ಗಂಗೋತ್ರಿ, 
ಇವನ್ನು ರಕ್ಷಿಸಿಕೊಳ್ಳಲಾಯಿತು. 

ಹೆಲಿಕಾಪ್ಟರ್‌ ಹಾರಾಟದಲ್ಲಿ ಒಂದು ಸುಂದರ 
ಹೆಲಿಕಾಪ್ಟರ್‌ ಸುತ್ತಾಟ ಯಥಾಸ್ಥಿತಿಯಲ್ಲಿ ತಾಣದಲ್ಲಿ ತಿಳಿನೀರಿನ ರರಿ ಹರಿಯುತ್ತಿದ್ದುದು 
ನಡೆದಿತ್ತು . ಇದ್ದಕ್ಕಿದ್ದಂತೆ ಹಡಗು ಮತ್ತು ಕಾಣಿಸಿತು. ಹಿಮರಹಿತ ಬೆಟ್ಟಗಳು ಸುತ್ತಲೂ 
ಹೆಲಿಕಾಪ್ಟರ್‌ ನಡುವಿನ ಸಂಚಾರ ವ್ಯವಸ್ಥೆ ಇದ್ದುವು. ಹವಾಮಾನ ಕೇಂದ್ರದ ಸ್ಥಾಪನೆಗೆ 
ಕಡಿದುಹೋಯಿತು. ಉತ್ತರ ಮತ್ತು ದಕ್ಷಿಣ ಸೂಕ್ತವಾದ ಸ್ಥಳವೆಂದು ನಿರ್ಧರಿಸಿ ಹೆಲಿಕಾಪ್ಟ್ರಿ 
ಧ್ರುವಗಳಲ್ಲಿ ಗುರುತ್ವಾಕರ್ಷಣೆ ಅಧಿಕವಾಗಿರುವ ನಲ್ಲಿ ಸಂಬಂಧಿಸಿದ ಸಾಮಗ್ರಿಗಳನ್ನೆಲ್ಲಾ ಅಲ್ಲಿಗೆ 
ದರಿಂದ ಎಲ್ಲ ಉಪಕರಣಗಳ ಮುಳುಗಳ ಸಾಗಿಸಿದ್ದಾಯಿತು. ಹಡಗಿನಿಂದ ಇಲ್ಲಿಗೆ ಸುಮಾರು 
ವಿಚಿತ್ರವಾಗಿ ವರ್ತಿಸುವೆ. ಆದ್ದರಿಂದ ಅವು ೧೦ ಕಿಲೋಮೀಟರು ದೂರ. ಒಂದು ಬೆಟ್ಟದ 
ಗಳನ್ನು ಸರಿಪಡಿಸಲಾಯಿತು. ಆದರೆ ದಾರಿ ಮೇಲೆ ಸೌರಶಕ್ತಿಯಿಂದ ನಡೆಯುವ ಸಾಧನ. 
ತಪ್ಪಿಸಿಕೊಂಡಿದ್ದಾಗಿತ್ತು . ಚಳಿಗಾಳಿಯಲ್ಲಿ ಹೆಲಿ ವೊಂದನ್ನು ಅಳವಡಿಸಿ ಕ್ಯಾಸೆಟ್ ಇಡಲಾಯಿತು. 
ಕಾಪ್ಟರಿನಲ್ಲಿ ಎಷ್ಟು ಹೊತ್ತು ಹಸಿದ ಹೊಟ್ಟೆ ಒಂದು ವರ್ಷದ ವರೆಗೂ ಹವಾಮಾನಕ್ಕೆ 
ಯಲ್ಲಿ ನೆಲೆಗಾಣದೆ ಸುತ್ತುವುದು ? ಎಲ್ಲಾದರೂ ಸಂಬಂಧಿಸಿದ ಮಾಹಿತಿಯನ್ನೂ ಇದು ರೆಕಾರ್ಡ್ 
ತುರ್ತಾ ಇಳಿದುಬಿಡಬೇಕೆಂದು ಯೋಚಿಸ ಮಾಡಿಕೊಳ್ಳುತ್ತದೆ. ಒಂದು ಹಲಗೆಯ ಮೇಲೆ 
ಲಾಯಿತು. ಆದರೆ ತಿನ್ನಲು ಏನೂ ಇಲ್ಲ . ತಂಡದ ಸದಸ್ಯರ ಹೆಸರುಗಳೆಲ್ಲವನ್ನೂ ಬರೆದು 
ಹೊದಿಯಲು ಬೆಚ್ಚನೆಯ ಉಡುಪಿಲ್ಲ . ಬೆಳಕೂ ವಿಶೇಷ ರೀತಿಯ ಸಿಮೆಂಟಿನಲ್ಲಿ ಕೇಂದ್ರದ ಮೇಲೆ 
ಕಡಿಮೆ . ಚಿಂತೆಗಿಟ್ಟುಕೊಂಡಿತು. ಇಂಧನ ಇನ್ನು ಹಚ್ಚಲಾಯಿತು. ಈ ಸ್ವರ್ಗ ಸದೃಶ ಸುಂದರ 
ಕೇವಲ ೪೫ ನಿಮಿಷಗಳಿಗಾಗುವಷ್ಟು ಉಳಿದಿತ್ತು . ತಾಣಕ್ಕೆ ದಕ್ಷಿಣ ಗಂಗೋತ್ರಿ' ಎಂಬ ಸಾರ್ಥಕ 
ಇನ್ನೇನು ಇಂಧನ ಮುಗಿಯಿತು ಎನ್ನುವ ಹೊತ್ತಿಗೆ ನಾವು ನೀಡಿ ತ್ರಿವರ್ಣ ಧ್ವಜವನ್ನು ಶಿಬಿರಕ್ಕೆ 
ಹೇಗೆ ಮತ್ತೆ ಸ್ವಸ್ಥಾನಕ್ಕೆ ಬಂದಿಳಿಯಲಾಯಿತು. ಅಭಿಮುಖವಾಗಿ ಹಾರಿಸಲಾಯಿತು. ಇಲ್ಲಿ ಹಲ್ವಾ 
ಸಾಕಷ್ಟು ತಿನ್ನುವ, ಬೆಚ್ಚಗೆಹೊದೆಯುವ ಹಾಗೂ ಮಾಡಿಕೊಂಡು ತಿಂದು ಆನಂದಪಟ್ಟರು. ಇಲ್ಲಿಂದ 
ಇಂಧನ ಸಾಮಗ್ರಿಗಳಿಲ್ಲದೆ ಎಂದೂ ಇಂಥ ಸುಮಾರು ಒಂದು ಟನ್ನಿನಷ್ಟು ವಿವಿಧ ಬಂಡೆಗಳ 
ಸಾಹಸಕ್ಕೆ ಕೈ ಹಾಕಬಾರದೆಂಬ ಅರಿವು ಅಂದು ನವನೆಗಳನ್ನು ಶೇಖರಿಸಲಾಯಿತು. 


ಕಸ್ತೂರಿ, ಮಾರ್ಚ್ ೧೯೮೩ 


ಅಧ್ಯಯನಗಳು 

ಉಣ್ಣೆಗಳನ್ನು ಗುರುತಿಸಲಾಗಿದೆ. ಹಿಮಗಡ್ಡೆ 
- ಹಿಮ ವಿಜಾ ನದ ಬಗೆ ಎವರೆಸ್ಟ್ ಶಿಖರಾ ಗಳಿಂದ ತಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು 
ರೋಹಿ ಪದ್ಮಶ್ರೀ ವಿಜೇತ ಹಾಗೂ ಭೂವಿಜ್ಞಾನಿ 

ಈ ಪ್ರಾಣಿಗಳ ಶರೀರದ ರಚನೆ ಹೇಗಿದೆ 
ವೋಡ್ತಾ ತಮ್ಮ ಅಧ್ಯಯನಗಳನ್ನು ನಡೆಸಿದರು. 

ಯೆಂಬುದರ ಬಗ್ಗೆ ಅಧ್ಯಯನ ನಡೆಸಲಾಗಿದೆ . 
ವಾತಾವರಣದ ಅಧ್ಯಯನ ಮಾಡಲು ಬಲೂನು 

ಧ್ರುವಪ್ರದೇಶಗಳಲ್ಲಿ ಹಿಮಬಂಡೆಗಳು , 
ಗಳನ್ನು ಹಾರಿಸಿ ಪ್ರಯೋಗ ನಡೆಸಿದರು . ಚೇತಕ್ | 

ರೇಡಿಯೋ ತರಂಗಗಳ ವರ್ತನೆ , ಚುಂಬಕೀಯ , 
ಹೆಲಿಕಾಪರ್ ಹಾರಾಟದಲ್ಲಿ ೪೩ ಗಂಟೆಗಳು ಭೌತಿಕ ಹಾಗೂ ರಾಸಾಯನಿಕ ಪ್ರಯೋಗಗಳನ್ನು 
೬೩ ಬಾರಿ ಹಾರಾಡಿ ಡಿ. ಎಸ್ , ಬಾರ್ ಕೈಗೊಳ್ಳಲಾಯಿತು. 
ಹೊಸ ವಿಕ್ರಮವನ್ನೇ ಸ್ಥಾಪಿಸಿದರು . ಒಟ್ಟು ಒಮ್ಮೆ ಹೆಲಿಕಾಪ್ಟರಿನಲ್ಲಿ ಹಾರಾಟ ನಡೆಸು 
೩ , ೭೦೦ ಸಮುದ, ಮೇಲು ಹೆಲಿಕಾಪ್ಟರ್‌ ತ್ರಿದ್ದಾಗ ಒಂದು ರಶ್ಯನ್ ಕೇಂದ ) ಕಣ್ಣಿಗೆ 
ಹಾರಾಟ ನಡೆಸಲಾಗಿದೆ. ದಾಖಲೆಗಳನ್ನೂ ಬಿತ್ತು . ಅಲ್ಲಿಳಿದಾಗ ಹೃಪೂರ್ವಕವಾಗಿ ಸ್ವಾಗತಿಸ 
ಸ್ಥಾಪಿಸಲಾಗಿದೆ. ಹೋಗಿ ಬರುವ ದಾರಿಯಲು - ಲಾಯಿತು. ಇಂಥ ನಿರ್ಜನ ಪ್ರದೇಶದಲ್ಲಿ 
ದಕ ೫೦ ಬಾರಿ ಹವಾಮಾನದ ಪ್ರಯೋಗ ಮತ್ತೊಬ್ಬ ಮಾನವನನ್ನು ಭೇಟಿಯಾಗುವ 
ಗಳನ್ನು ನಡೆಸಲಾಗಿದೆ. ಒ೦೦ ಮೀಟರ್ ಆಳದ ಸಂದರ್ಭ ನಿಜಕ್ಕೂ ಆನಂದದಾಯಕ. ಅದೊಂದು 
ವರೆಗೆ ಸಮುದ್ರದ ನೀರಿನ ಉಷ್ಣಾಂಶವನ್ನು ಅಪೂರ್ವ ಅನುಭವ, ರಶ್ಯನ್ನರು ಹವಾಮಾನದ 
ಪರೀಕ್ಷಿಸಲಾಗಿದೆ. ಅಲ್ಲಿ ೨೦ ತರದ ಪಕಿಗಳು , ಬಗ್ಗೆ ಮಾಹಿತಿಯನ್ನು ಭಾರತೀಯ ತಂಡ 
ನೀಲ್, ತಿಮಿಂಗಿಲಗಳು , ಒಂದು ಜಾತಿಯು ಅಲ್ಲಿರುವ ಎರೆಗೆ ಕಳಿಸಿಕೊಡುತ್ತಿದ್ದರು. 


dEK 


ಅಂಗಾಂಗ ತಪಾಸಣೆ 

ಹಿಂದೆ ಈ ಪ್ರದೇಶದಲ್ಲಿ ಅದೆಷ್ಟೋ ಜನ 
ಕೈಬೆರಳುಗಳು ಹೆಬ್ಬೆರೆಳುಗಳು ಕೈಕಾಲುಗಳನ್ನು 
ಕಳೆದುಕೊಂಡಿದ್ದಾರೆ. ಕೊರೆಯುವ ಚಳಿ, ಹಿಮ 
ಗಾಳಿ, ಸಾವಿರಾರು ಮಂಜುಗಡ್ಡೆಯ ಸೂಜಿಗಳು 
ಚುಚ್ಚಿದ ಅನುಭವ. ಅತಿ ನೇರಳೆ ಕಿರಣಗಳಿಂದಾಗಿ 
ಶರೀರದ ಭಾಗಗಳು ಕಪ್ಪಾಗುತ್ತವೆ, ಚರ್ಮ | 
ಸುಲಿದು ಬರುತ್ತದೆ. ವಿಶೇಷ ರೀತಿಯ ಕನ್ನಡಕ | 
ಧರಿಸದಿದರೆ ಕಣ್ಣುಗಳನ್ನು ಕಳೆದುಕೊಳ್ಳಬೇಕಾ 
ಗುತ್ತದೆ. ಇಲ್ಲಿ ಇರುವುದೆಂದರೆ ಪ್ರಕೃತಿಯ ವಿರುದ್ಧ 
ನಿರಂತರ ಹೋರಾಡಿದಂತೆಯೇ , ಜಗತ್ತಿನ ಶೇಕಡಾ | 
೯೦ ರಷ್ಟು ಹಿವು ಇಲ್ಲಿ ಹೆಪ್ಪುಗಟ್ಟಿ ಬಿದ್ದಿದೆ... 
ಇಲ್ಲಿನ ೨೦೦೦ ಮೀಟರ್‌ಗಳಿಗೂ ಹೆಚ್ಚು ದಪ್ಪದ 

ಹಿವಬಂಡೆಗಳು ಕರದರೆ ಒಂದೇ ಸಾರಿ ಸವ 

* ದ್ರದಲ್ಲಿ ೩೫ರಿಂದ ೮೦ ಮೀಟರ್ ಎತ್ತರಕ್ಕೆ 
ಓ RA: ಅನ್ನ 

ನೀರು ಏರಿ ಜಲಪ್ರಳಯವಾಗಿಬಿಡುತ್ತದೆ..! 
* ಇದು ಪಕ್ಷದ ಗುರುತಲ್ಲ ಸ್ವಾಮೀ೦೦, ಆಗಸ್ಟ್ ತಿಂಗಳು ಇಲ್ಲಿ ಅತ್ಯಂತ ಚಳಿ , ಆಗು 
೩ವರೆಂದೂ ತಲೆ ಕೈ ಗಳನ್ನು ಉಪಯೋಗಿಸದೆ , ತಾಪಮಾನ – ೮೫ ವರೆಗೆ ಮುಟ್ಟುತ್ತದೆ. ಇಲ್ಲಿ 

ಹಿಮಗಾಳಿ ಗಂಟೆಗೆ ೭೦೦ ಮೈಲಿಗೂ ಹೆಚ್ಚು 
ಹೇಳಿದ್ದನ್ನೇ ಮಾಡುತ್ತಿದ್ದ ರಿ೦ದ೦೦೦೦ , ” 


ಅಂಟಾರ್ಕ್‌ಟಿಕ್‌ನಲ್ಲಿ ಭಾರತೀಯರು | 


CH 


ವೇಗದಲ್ಲಿ ಬೀಸುತ್ತದೆ. ನೀರ್ಗಲ್ಲುಗಳು ಕವಣೆ ಮತ್ತು ಸ್ಮಾರ್ಟ್‌ ತನ್ನ ಸಂಗಡಿಗರೊಂದಿಗೆ, 
ಕಲ್ಲುಗಳಂತೆ ಅಪ್ಪಳಿಸಬಹುದು. 

ಹಿಂದಿರುಗಲಾರದೆ ಹಿಮದಲ್ಲಿ ಹೂತುಗಿ 
ಭಾರತೀಯ ತಂಡದ ಪುಣ.ಕೆ. ಅಲಿನ ಉಷ್ಣಾಂಶ ದ್ದರು. ಇಲ್ಲಿನ ಪ್ರಾಕೃತಿಕ ಪರಿಸ್ಥಿತಿಗಳು 
ಅತಿ ಕಡಿಮೆಯಿರಲಿಲ್ಲ . ಇದ ಹತ್ತು ದಿನಗಳೂ ಒಮ್ಮಿಂದೊಮ್ಮೆಲೇ ಯಾವಾಗ ಬೇಕಾದರೂ 
ತಾಪಮಾನ - ಯಿಂದ - ೧೦೦ ವರೆ, ತು . ಬದಲಾಗಬಹುದು. ಹೆಚ್ಚು ದಾಸ್ತಾನಿಲ್ಲದೆ 

ಎಷ್ಟು ಕಾಲ ಪ್ರಕೃತಿಯೆದುರು ಸೆಣಸಲು 
ಆದರ ಮಧ್ಯೆ ಮಧ್ಯೆ ಎಲ್ಲರ ಅಂಗಾಂಗಗಳ 

ಸಾಧ್ಯ ? ಶೇಕಡಾ ೭೨ ರಷ್ಟು ಸಾಫಲ್ಯವನ್ನು 
ತಪಾಸಣೆ ಆಗುತ್ತಿತ್ತು . ನಿರಂತರ ಕಣ್ಣಿಗೆ 
ಚುಚುವ ಸೂರ್ಯನ ಕಿರಣ , ಹವಾಗುಣಗಳ ನೆಚ್ಚಿಕೊಳ್ಳದೆ ಬಂದಿದ್ದ ತಂಡಕ್ಕೆ ನೂರಕ್ಕೆ ನರ 
ವೈಪರೀತ್ಯಗಳು ಇಲ್ಲಿ ಮನಸ್ಸಿನ ಮೇಲೆ ರಷ್ಟು ದಕ್ಕಿತ್ತು . ಮತ್ತಿನ್ನೇನು ಕೆಲಸ ಅಲ್ಲಿ ! 
ದುಪ್ಪಣ್ವಗಳನ ಉಂಟುಮಾಡುತ್ತವೆ. ಮಾನವನ ಸಂಹಾರಕ ಕೈಗಳಿಂದ ಬಹು 
ಕೆಲವು ದಿನಗಳಿಂದ ತಂಡದ ಚಾಲಕ ವರ್ಗದವ ದೂರವಿರುವ, ಪರಿಸರ ಮಾಲಿನ್ಯವೇನೆಂಬುದೂ 
ನೊಬ್ಬ ಯಾವಾಗಲೂ ಗಂಭೀರನಾಗಿ ಒಬ್ಬನೇ ತಿಳಿಯದ ಆ ನೆಲದಲ್ಲಿ ಬರೀ ಡಬ್ಬ , ಹೊಲಸು 
ಕುಳಿತು ದುರುಗುಟ್ಟಿಕೊಂಡು ನೋಡುತ್ತಲಿದ್ದ . ಇತಾ. ಗಳನುಳಿದು ಬೇರೆ ಏನನ್ನು ತಾನೆ ಅಲ್ಲಿ 
ಕಾರಣ ಕೇಳಿದರೆ , “ನನ್ನ ಜೈವಿಕ ಗಡಿಯಾರ ಬಿಟ್ಟು ಬರಲು ಸಾಧ್ಯ ! ಆದರ . ದಕ್ಷಿಣ 
ನಿಂತುಹೋದೆ,” ಎನ್ನುತ್ತಿದ್ದ . ಅದೆಷ್ಟೋ ದುವ ಹೋದವರ ಸಂಪ ದಾಯದಂತೆ 
ದಿನಗಳಿಂದ ನಿರಂತರ ಬೆಳಕಿನಿಂದಾಗಿ ಅವನಿಗೆ ಮುಂಚೆಯೇ ರಚಿಸಿ ಬಿಡಿಬಿಡಿಯಾಗಿ ತೆಗೆದು 
ನಿದ್ದೆಯೇ ಬಂದಿರಲಿಲ್ಲ . ನಿದ್ದೆ ಗುಳಿಗೆ ನೀಡಿ 

ಕೊಂಡು ಹೋಗಿದ್ದ ಭಾಗಗಳಿಂದ ಶಿಬಿರದ 
ದಾಗ ನೆಮ್ಮದಿಯಿಂದ ನಿದ್ದೆ ಮಾಡಿದ . ಒಮ್ಮೆ ಬಳಿ ಒಂದು ಗುಡಿಸಲು ಕಟಿ ಅದರೊಳಗೆ 
ಬೇರೊಂದು ದೇಶದ ಸದಸ್ಯನೊಬ್ಬ ಮನೋ ಒಂದಿಷ್ಟು ತಿನ್ನುವ ಪದಾರ್ಥ , ಇಂಧನ 
ವಿಕಾರವಾಗಿ ಚಾಕು ಹಿಡಿದು ಮುಖ್ಯ ವಿಜ್ಞಾ - ಔಷಧಿ , ತಂಬಾಕು ಹಾಗೂ ಎರಡು ಬಾಟ್ಲಿ 
ನಿಯ ಬೆನ್ನು ಹತ್ತಿದ್ದಾಗ €ಳಿದವರು ಕಷ್ಟ ಗೋವನ್ ಫೆನಿಯನ್ನು ಇಟ್ಟು ಬರಲಾಗಿತ್ತು 
ಪಟ್ಟು ಅವನನ್ನು ಹಿಡಿದಿದ್ದರು. ಆದರೂ 

ಯಾರಾದರೂ ದಾರಿ ತಪ್ಪಿ ಇತ್ಯ ಬಂದಾಗಕೊನೆ 
ಅವನು ಮನಸ್ಸಿನ ಮಿತ ಕಳೆದುಕೊಂಡು 

ಪಕ್ಷ ಕೆಲ ದಿನಗಳ ಮಟ್ಟಿಗಾದರ ಅವಶ್ಯಕ 
ಹಿಮಗಡ್ಡೆಗಳಿಂದ ತುಂಬಿದ್ದ ನೀರಿಗೆ ಬಿದ್ದು ವಸ್ತುಗಳು ಸಿಗಲೆಂದು, 
ಅಸು ನೀಗಿದ್ದ , ರಕ್ಷಕ ಪೋಷಾಕಿಲ್ಲದೆ ಇಂಥ 
ನೀರಿಗೆ ಬಿದ್ದರೆ ಕೇವಲ ೬೦ ಸೆಕೆಂಡ್ ಮಾತ್ರ 

ಸಾಲು ಸಾಲಾಗಿ ಬೀಳ್ಕೊಡಲು ನಿಂತಿದ್ದ 
ಜೀವಿಸಿರಬಹುದು. 

ಪೆಂಗ್ವಿನ್ ಹಕ್ಕಿಗಳನ್ನು ನೋಡಿ “ಅಪವಿತ್ರಗೈಯು 

ದಿಹ ಯಾವ ಪಾದಗಳು ಪ್ರವೇಶಿಸದ ಸಗ್ಗ - 
ಹೊರಡುವ ಸಿದ್ಧತೆ 

ದಲಿ ನೀನಿರುವೆ ” ಎಂಬ ಗೋಲ್ಡ್ಸ್ಮಿತ್ ಕವಿಂದು 
ಇನ್ನು ಹೆಚ್ಚು ದಿನಗಳು ಅಲ್ಲಿ ಉಳಿದು 

ಸಾಲುಗಳು ನೆನಪಿಗೆ ಬಂದಿರಬೇಕು. ಸುದೂ 
ವುದು ಸಾಧ್ಯವಿರಲಿಲ್ಲ . ಕಾರಣ ಇಂಧನ , 

ರದ ವರೆಗೂ ಹಿಮಾಚ್ಛಾದಿತ ಪ್ರಕೃತಿಯಿಂದ 
ಆಹಾರ ಎಲ್ಲವೂ ಮುಗಿಯುತ್ತಾ ಬಂದಿತ್ತು . 

ಸಂರಕ್ಷಿತ ಸುಂದರ ತಾಣದ ವಿಹಂಗಮ ನೋಟ 
ಕುಡಿಯುವ ನೀರೂ ಸಾಲದೆ ಬರುವಂತಿತ್ತು . 

ದೊಡನೆ ಮೆಲ್ಲ ಮೆಲ್ಲನೆ ' 

ಪಲಾರ್‌ ಸರ್ಕಲ್ ' 
ಹೆಚ್ಚು ದಿನ ಅಲ್ಲಿರುವುದು ಗಂಡಾಂತರಕ್ಕೆ 

ಹಿಂದಿರುಗತೊಡಗಿತು . 
ಆಹ್ವಾನ ಕೊಟ್ಟಂತೆ ಎಂದು ಮನಗಂಡರು . ಹಿಂದಿರುಗುವಾಗ ಯಥಾಸ್ಥಿತಿ ಅದೇ ನೀರ್ಗಲ್ಲ 
ಇದೇ ದುಸ್ಸಾಹಸದಲ್ಲಿ ಪ್ರಥಮ ಬಾರಿ ದಕ್ಷಿಣ ಬಂಡೆಗಳ ತಡೆ. ಅವುಗಳನ್ನು ಸೀಳಿ ದಾರಿ 
ಧ್ರುವದ ನೆಲದಮೇಲೆಕಾಲಿರಿಸಿದ ಎವಂಡ್ಸನ್ ಮಾಡಿಕೊಂಡು ಬರಬೇಕಾಗಿತ್ತು . ಹಳೆಯ 


ಕಸರಿ, ಮಾರ್ಚ್ ೧೯೮೩ 


ಹಿಮಬಂಡೆ ಕಲ್ಲಿನಷ್ಟು ಗಟ್ಟಿಯಾಗಿರುತ್ತದೆ. ಕ್ಯಾನ್ ಮತ್ತು ತಂಡದ ನಾಯಕ 
ಹಿಮಬಂಡೆಗಳ ಮಧ್ಯೆ ಹಡಗು ಸಿಕ್ಕಿ ಹಾಕಿ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳ 
ಕೊಂಡಾಗ ಬಹಳ ಜಾಗರೂಕತೆಯಿಂದ ಹಿಮ ತೊಡಗಿದರು. ಅನಾಹುತ ಸಂಭವಿಸಿದರೆ 
ಬಂಡೆಗಳನ್ನು ಒಡೆಯಬೇಕಾಗುತ್ತದೆ. ಒದ್ದಾ ನೌಕಾ ಪರಂಪರೆಯಂತೆ ಕ್ಯಾಪ್ಟನ್ ಹಾಗೂ 
ಡುತ್ತಾ ಆ ಕಡೆ ಪ್ರದೇಶವನ್ನು ಬಿಟ್ಟು ಮುಂದೆ ಮುಖ್ಯ ವಿಜ್ಞಾನಿಗಳು ಎಲ್ಲರ ಬಳಿಕ ಆತ್ಮಾ 
ಬಂದಾಗ ಅಸಾಧ್ಯ ಬಿರುಗಾಳಿಗೆ ಸಿಕ್ಕಿಕೊಳ್ಳ ರ್ಪಣೆ ಮಾಡಿಕೊಳ್ಳಬೇಕು. ಬಿರುಗಾಳಿಯ ದಿಕ್ಕು 
ಬೇಕಾಗಿ ಬಂತು . ನೀರ್ಗಲ್ಲುಗಳು ಕವಣೆ ಬದಲಾಗಿ ಅದು ಮಾರಿಶಸ್ ಬಿಟ್ಟು ಅತ್ತ 
ಕಲ್ಲಿನಂತೆ ಒಂದೇ ಸವನೆ ಅಪ್ಪಳಿಸತೊಡಗಿ ಸರಿದಿದೆಯೆಂಬ ಹವಾ ಮುನ್ಸೂಚನೆ ಬರುತ್ತಿ 
ದವು. ಹಡಗೆಲ್ಲಿ ನುಚ್ಚು ನೂರಾಗುತ್ತದೆ ದ್ದಂತೆಯೆ 'ಬದುಕಿದೆಯಾ ಬಡ ಜೀವವೇ ' ಎಂಬ 
ಎಂಬ ಭಯ . ಹಿಂದಿರುಗುವಾಗ ಹೊಸದೊಂದು ಉದ್ದಾರ ಎಲ್ಲರಿಂದಲೂ ಹೊರಬಿತ್ತು . 
ಬೆಟ್ಟ ಗೋಚರಿಸಿತು . ಈ ಮುಂಚೆ ಇಂಥ ಎರಡು 
ಬೆಟ್ಟಗಳನ್ನು ರನ್ನರು ಗುರುತಿಸಿ ಅವಕ್ಕೆ ೧೯೮೨ರ ಫೆಬುವರಿ ೨೧ ರಂದು ಹಡಗು 
“ಓಬ್ ' ಮತ್ತು 'ಲೀನಾ' ಎಂಬ ಹೆಸರನ್ನಿಟ್ಟಿ ವಾರ್ಮಗೋವಾ ಬಂದರಿಗೆ ಹಿಂದಿರುಗಿ 
ದ್ದರು. ಭಾರತೀಯ ತಂಡ ಗುರುತಿಸಿದ ಈ ದಾಗ ಎಲ್ಲರಿಗೂ ಅದ್ದೂರಿ ಸ್ವಾಗತ 
ಧವಳಗಿರಿಗೆ ' ಮೌಂಟ್ ಇಂದಿರಾ' ಎಂದು ಹೆಸ ದೊರೆಯಿತು. ಈ ಸಾಹಸ ಕಾರ್ಯಕ್ಕೆ ತಗಲಿದ 
ರಿಟ್ಟರು. ಇಲ್ಲಿ ಅಂಟಾರ್ಕ್‌ಟಿಕ್ ಸಾಗರದ ವೆಚ್ಚ ೨ ಕೋಟಿ ರೂಪಾಯಿಗಳು . ಇದರಲ್ಲಿ 
ತಣ್ಣೀರು ಇನ್ನೊಂದು ಕಡೆಯಿಂದ ಹಿಂದೂ ಜಾಗ ಬಹುಪಾಲು ನಾರ್ವೆಯಿಂದ ತೆಗೆದುಕೊಂಡ 
ರದ ಬೆಚ್ಚಗಿನ ನೀರು ಮಿಲನವಾಗುತ್ತದೆ. ಇಲ್ಲಿ ಹಡಗಿನ ಬಾಡಿಗೆಗೇ ಹೋಗಿದೆ. ಈ ರೀತಿ ದಕ್ಷಿಣ 
ಕ್ರಿಲ್ ಮೀನುಗಳು ಅಪಾರವಾಗಿರುವುದನ್ನು ಧುವ ತಲುಪಿದ ಹನ್ನೆರಡು ಶ್ರೇಯಸ್ಕರ 
ಗುರುತಿಸಲಾಗಿದೆ. ವರ್ಷಕ್ಕೆ ೪ ಕೋಟಿ ಟನ್ ರಾಷ್ಟ್ರಗಳ ಸಾಲಿಗೆ ಭಾರತವೂ ಸೇರಿತು. ಜೊತೆಗೆ 
ಕಿಲ್ ಮೀನುಗಳನ್ನು ಹಿಡಿದು ಅಪಾರ ವಿದೇಶೀ ಕೇವಲ ೩ ತಿಂಗಳ ತರಬೇತಿ ಪಡೆದು ೩ ತಿಂಗಳಲ್ಲೇ 
ವಿನಿಮಯ ಗಳಿಸಬಹುದೆಂದು ಅಂದಾಜು ಮಾಡ , ಯಾವ ದುರ್ಘಟನೆಯ ಇಲ್ಲದೆ, ರಕ್ಷಕ ಹಡಗೂ 
ಲಾಗಿದೆ. 

ಇಲ್ಲದೆ ಯಶಸ್ಸು ಪಡೆದ ದೇಶಗಳಲ್ಲಿ ಮೊದಲನೆ 
ಅಲ್ಲಿಂದ ಮುಂದೆ ಬರುತ್ತಾ ಭಯಂಕರ ಯದಾಗಿ ದಾಖಲೆಯನ್ನೂ ನಿರ್ಮಿಸಿತು. ಇದು 
ಬಿರುಗಾಳಿಗೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳಬೇಕಾಯಿತು. ಕ್ರಮಿಸಿದ ದಾರಿಯ ಇದೂ ವರೆಗೂ ಯಾರ 
ಹಡಗಿನ ಗತಿಯನ್ನು ತುಂಬಾ ನಿಧಾನ ಮಾಡಿ ಇಷ್ಟು ದೂರ ಕ್ರಮಿಸದ ದಾರಿಯಾಗಿತ್ತು , 
ದಿಕ್ಕನ್ನು ಬದಲಿಸಬೇಕಾಯಿತು. ಮಾರಿಶಸ್ ಕಡೆ ಸಮಶೀತೋಷ್ಣವಲಯದ ಈ ಸಾಹಸ ದೇಶಗಳ 
ಯಿಂದ ಮತ್ತೊಂದು ಬಿರುಗಾಳಿ ಅತ್ತ ಧಾವಿಸು ಲ್ಲಿಯ ಮೊದಲನೆಯದಾಗಿತ್ತು . ಅಂತೆಯೇ ಇದು 
ತಿರುವ ಮುನ್ಸೂಚನೆ ಬಂದ ಕೂಡಲೆ ಎಲ್ಲರ ಭಾರತೀಯರ ಸಾಹಸ ಪರಂಪರೆಯ ಮತ್ತೊಂದು 
ಜಂಘಾಬಲವೇ ಉಡುಗಿಹೋಗಿತ್ತು . ಹಡಗಿನ ಮೈಲಿಗಲ್ಲಾಯಿತು. 


< / 


ರಾಜ್ಯದ ಅಸ್ತಿಭಾರ ಗಟ್ಟಿಯಾಗಿರಬೇಕೆಂದರೆ ಕಾಯಿದೆಗಳೂ ಒಳ್ಳೆಯವಾಗಿ 
ಬೇಕು, ಸೆನ ಬಲಾಢವಾಗಿರಬೇಕು. 

- ನಿಕೋಲೋ ಮೇಕಿಯಾವೆಲ್ಲಿ 
ಒಳ್ಳೆಯ ರಾಜ್ಯಾಡಳಿತ ಸ್ವರಾಜ್ಯಕ್ಕೆ ಬದಲಿ ವ್ಯವಸ್ಥೆಯಾಗಲಾರದು. 

- ಮಹಾತ್ಮಾ ಗಾಂಧಿ 


ಮಧ್ಯವಯಸ್ಕ ಮಹಿಳೆಯರಲ್ಲೇ 
ಅದು ಹೆಚ್ಚು 


ಜಿಗಟುವ ರೋಗ 
. 


ಡಾ . ಕೆ . ಎಂ , ಧ್ರುವಕುಮಾರ 


ಮಾನಸಿಕ ಅಸ್ವಾಸ್ಥ್ಯದ ಬಗ್ಗೆ ಈಗ ಸರೋಜಮ್ಮನಿಗೆ ವಯಸ್ಸು ಐವದು. 
ತಿಳುವಳಿಕೆ ಹೆಚ್ಚುತ್ತಿದೆಯಲ್ಲದೆ ಅದರ ಬಗ್ಗೆ ಅವರ ಮಗ ಮತ್ತು ಮಗಳು ಬಂದಿದ್ದರು. ಸರೋ 
ಇದ್ದ ತಿರಸ್ಕಾರ ಭಾವನೆಯು ಕ್ರಮೇಣ ಕಡಿಮ ಜಮ್ಮ ವಿಷಯವನ್ನು ವಿವರಿಸುವ ಸ್ಥಿತಿಯಲ್ಲಿರ 
ಯಾಗುತ್ತಿದೆ. ಈ ಮಾನಸಿಕ ಆಸಾ ಸ್ಮ ಮನೆ ಲಿಲ್ಲ . ಆಕೆ ಅರ್ಥವಾಗದಂತೆ ಏನೇನೋ ಗುನುಗಿ 
ಯಲ್ಲಿನ ಇತರರ ಮದುವೆಗಳಿಗೆ ಅಡ್ಡಿ ಬರು ಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ಒಂದು ವಿಷಯ 
ತಿದ್ದ ಕಾಲವೊಂದಿತ್ತು . ಇದನ್ನು ಹುಚ್ಚು ಎಂದೂ ಕೇಳಲು ಮೊದಲು ಮಾಡಿದರೆ , ಪದೇ ಪದೇ 
ಭತ, ಗಾಳಿ, ದೇವರ ಕಾಟ, ಮಾಟ, ಮದ್ದು ಸರಿಯಾದ ಉತ್ತರ ನೀಡಿದರೂ ಅದನ್ನೇ ಕೇಳು 
ಹಾಕುವಿಕೆ ಇತ್ಯಾದಿಗಳು ಇದಕ್ಕೆ ಕಾರಣಗಳೆಂದೂ ವಳು. ಆಗಾಗ ಕೈಗೆ ಸಿಕ್ಕಿದವರನ್ನೆಲ್ಲಾ ಜಿಗುಟು 
ನಂಬುತ್ತಿದ್ದರು. ಈಗಲೂ ಇಂಥ ಕೆಲ ಉದಾಹ - ವಳು. ತನ್ನ ಮಾತನ್ನು ಒಪ್ಪಿಕೊಳ್ಳದಿದ್ದರಂತೂ 
ರಣೆಗಳಿವೆ . ಮದ್ದು ತೆಗೆದು ಹಾಕುವವರು , ಮಾಟ ಬಹಳನೋವಾಗುವಂತೆ ಜಿಗುಟುವಳು . ಹೀಗಾಗಿ 
ಬಿಡಿಸುವವರು ಛತ ಓಡಿಸುವವರು ಎಂದು ಎಲ್ಲರಿಗೂ ಆಕೆಯಿಂದ ಉಪದ್ರವ ಆಗಿಹೋಗಿ 
ಕರೆದುಕೊಂಡು ಜೀವನ ಮಾಡುವವರೂ ಇದ್ದಾರೆ . ದೆಯೆಂದು ತಿಳಿಯಿತು. ಬಸ್ಸಿನಲ್ಲಿ , ಮನೆಯಲ್ಲಿ, 
ಮನೋರೋಗ ತಜ್ಞರಲ್ಲಿ ಬರುವವರಲ್ಲಿ ಓಣಿಯಲ್ಲಿ ಬರ ಹೋಗುವವರನ್ನು ಜಿಗುಟಿ 
ಬಹುತೇಕರು ಇವರೆಲ್ಲರಿಗೂ ಶರಣು ಹೊಡೆದೇ ರಾದ್ದಾಂತ ಎಬ್ಬಸುವರು . ಹೀಗಾಗಿ ಯಾರಾದ 
ಬಂದಿರುತ್ತಾರೆಂದು ಹೇಳಬೇಕು. 

ರೊಟ್ಟರು ಸದಾ ಅವರ ಮೇಲೆ ಕಣ್ಣಿಟ್ಟಿರ 
ಈ ರೀತಿಕೊನೆಯ ಉಪಾಯವಾಗಿ ಒಬ್ಬರು ಬೇಕಾಗುತ್ತಿತ್ತು . ಹೀಗಾದರೆ ಒಮ್ಮೆ 
ತಮ್ಮ ಮಗಳನ್ನು ನನ್ನ ಬಳಿ ಕರೆದು ತಂದರು . ಕಣ್ಣು ತಪ್ಪಿಸಿ ಯಾರನ್ನಾದರೂ ಜಿಗುಟಿಬಿಟ್ಟಿ 
ಮಗಳು ಮತ್ತೆ ಮೊದಲಿನಂತಾದುದನ್ನು ಕಂಡು ರುತ್ತಿದ್ದರು. ಜಿಗುಟಿಸಿಕೊಂಡವರಿಗೆ ಗಾಯವಾಗ 
ಅವರು ಭಾರಿ ಸಂತೋಷ ಪಟ್ಟದರಿ. ಅವರೇ ದಿದ್ದರೂ ಚೆನ್ನಾಗಿ ನೋವಾಗುತ್ತಿತ್ತು . 
ಮತ್ತೊಮ್ಮೆ ದೂರದ ಸಂಬಂಧಿಯೊಬ್ಬರನ್ನು ನನ್ನ ಊಟಕ್ಕೆ ಕುಳಿತರಂತ , “ ಇದು ವಿಷ, ನನ್ನನ್ನು 
ಬಳಿ ಕರೆದು ತಂದಿದ್ದರು . ಸ್ವಾನುಭವದಿಂದ ಪಾಠ ನೀವು ಕೊಲ್ಲಲು ಮಾಡುತ್ತಿರುವ ಸನ್ನಾಹ 
ಕಲಿತ ಅವರ ಸಂಬಂಧಿಯ ಊರಿಗೆ ಹೋಗಿ, ಇದು,” ಎಂದು ಕೂಗಾಡಿ ಅಡಿಗೆ ಮಾಡಿದ 
“ಇದು ಯಾವುದೇ ಕಾಟ, ಮಾಟ, ಮುದ್ದಿನಿಂದಾ ವರಿಗೆ , ಬಡಿಸಿದವರಿಗೆ ಮೈ ತುಂಬ ಜಿಗುಟಿಬಿಡು 
ದುದಲ್ಲ . ಮಾನಸಿಕ ಅಸ್ವಾಸ್ಥ್ಯ ಮಾತ್ರ ” ಎಂದು ವಳು . ರರುತ್ತ ಊಟವನ್ನೇ ಮಾಡುತ್ತಿ 
ಹೇಳಿ ಒಪ್ಪಿಸಿಕೊಂಡು ನನ್ನಲ್ಲಿಗೆ ಬಂದಿದ್ದರು. ರಲಿಲ್ಲ . ಮಕ್ಕಳು ಸೊಸೆಯಂದಿರು ಮನವೊಲಿ 


೨೪ 


ಕಸ್ತೂರಿ, ಮಾರ್ಚ್ ೧೯೮೩ 


ಸಲು ಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ . ನಾನು ಪರೀಕ್ಷಿಸುವ ಹೊತ್ತಿಗೆ ಸರೋಜವನೆ 
ಕಡೆಗೆ ಬೇಸತ್ತು ಆಕೆಯ ಪತಿ ಒಂದೇಟು ಹಾಕಿ ಕಾಯಿಲೆ ಕನಿಷ್ಠ ಮೂರು ವರ್ಷಗಳಷ್ಟು ಹಳೆ 
ದಾಗ, “ನೋಡಿದರಾ, ಇವರು ನನ್ನನ್ನು ಕೊಲ್ಲ ದದಾತು . 
ಬೇಕೆಂದಿದ್ದಾರೆ. ನಾನು ಇಷ್ಟು ದಿನ ಹೇಳಿ ಸರೋಜವು ನೋಡಲು ಸಣಕಲು ವಕಿ 
ದ್ದನ್ನು ನೀವು ನಂಬಲಿಲ್ಲ ,” ಎಂದು ಜೋರಾಗಿ ಬಹುಶ: ಅಡಿ ಎತರ ತಂತು ೯೫ ಪಂಡು 
ಕೂಗಾಡಿಬಿಟ್ಟಳು. ಸಣ್ಣ ಸಣ್ಣ ವಿಷಯಕ್ಕೂ ತೂಕವಿರಬಹುದು, ನರೆತ ತಲೆ, ಸುಕ್ಕು , 
ಆಕೆಯ ಕೂಗಾಟ, ಜಿಗುಟುವಿಕೆ ನಡೆಯುತ್ತಿತ್ತು . ಬಾಯಿಯಾದ ಕೆಲ ಹುಲು ಗಳು ಹುಳುಕು . 
ಕೆಲವು ಸಲ ಊಟಕ್ಕೆ ಕುಳಿತು ಎರಡು ತುತ್ತು ಎತ್ತಲೋ ದುಷಿ . ನೋಡಲು ಸುಮಾರು 
ತಿಂದು , ಒಂದು , ಎರಡು, ಮರು ಎಂದು 

ಅರವತ್ತು ವರ್ಷ ವಯಸ್ಸಾದರೂ ಆಗಿರ 
ಜೋರಾಗಿ ಎಣಿಸಿ , “ಊಟ ಬೇಡ” ಎಂದು ಹುದೇನೋ ಅನ್ನುವ ಹಾಗಿತು . ಸರೋಜಮ 
ಎದ್ದುಬಿಡುವಳು. ಆದರೆ ಈ ಎಣಿಕೆ ಯಾವಾ | 

ನೊಂದಿಗೆ ಏಕಾಂತದಲ್ಲಿ ಮಾತಾಡೋಣ 
ಗಲೂ ಹತ್ತರ ಒಳಗೇ ಇರುತ್ತಿತ್ತು . ( ಈ ರೀತಿ 

ವೆಂದು ಎಲ್ಲರನ ಹೊರಕ್ಕೆ ಹೋಗಲು 
ಎಣಿಕೆ ಯಾಕೆಂದು ಕೇಳಿದರೆ ಉತ್ತರ ಸಿಗಲಿಲ್ಲ) ಹೇಳಿದೆ . ಅವರು ಹೋಗಲೊಪಲಿಲ : ಆವರ 
ನಿದ್ದೆಯಂತೂ ಕಡಿಮೆಯೇ . ಒಮ್ಮೊಮ್ಮೆ ಮಧ್ಯ ಮಗ, “ ಸಾರ್ , ನಮ ತಾಯಿ ನಿವು ನು 
ರಾತ್ರಿಯೋ ರಾತ್ರಿ ಎರಡು ಮೂರು ಗಂಟೆಗೆ ಜಿಗುಟುವರೇನೋ ಎಂಬ ಭಯ , ” ಎಂದರು . 
ಎದ್ದು ಸ್ನಾನ ಮಾಡಿ ಜೋರಾಗಿ ಮಂತ್ರಗಳನ್ನು ಸರೋಜ ನ ಕಡೆ ದ ಪಿ ಹರಿ ದೆ 
ಹೇಳುತ್ತಾ ಪೂಜೆ ಮಾಡಿ ಮನೆಯವರಿಗೆಲ್ಲಾ ಅವಳು ಕೈ ಬೆರಳುಗಳಲಿನ ಉಗುರುಗಳನ್ನು 
ಜಾಗರಣೆ ಮಾಡಿಸುತ್ತಿದ್ದಳು. ಅವಳು ಪೂಜೆ ಬೆಳೆದಿರು ಅ . 

ಬೆಳೆದಿದ್ದು ಆಯುಧಗಳಂತೆ ನನ್ನ ಕಣ್ಣಿಗೆ 
ಮಾಡುತ್ತಿದ್ದ ರೀತಿ ನೋಡಿ ಇದು ಬಹುಶಃ ಕಂಡವ . ಆದರೆ ನನ ವತಿಯಲಿ ಎಷ್ಟು ಜನ 
ದೇವರ ಕಾಟವೇ ಇರಬಹುದೆಂದು ಹೇಳಿದ ಅಪಾಂುಕಾರಿ ಶೋಗಳನ್ನು ನೋಡಿದೆ 
ದೇವರುಗಳಿಗೆ ಪೂಜೆ ಮಾಡಿಸಿದರು . .. ನೆ ! ಕಡೆಗೂ ಉಳಿದವರನ್ನೆಲ್ಲ ಹೊರಗೆ 

ಕಳೂ ಆಯಿತು, ದರ್ಗಾ - ಮಸೀದೆಗಳೂ ಕಳುಹಿಸಿದೆ. 
ಆದುವು, ಗುಡಿ ಗುಂಡಾರಗಳಂತೂ ಸರಿಯೇ ಸರಿ . 

ಟಿ. ಎ. ಟಿ . ಪರೀಕ್ಷೆಗೆ ಸರೋಜಮ್ಮ ಸಹಕರಿ 
ಪಿಶಾಚಿ ” ಎಂದು ಆಗಾಗ ಸರೋಜಮ್ಮ ಸಲಿಲ್ಲ . ಶಾರೀರಿಕ ಪರೀಕ್ಷೆಯನ್ನು ಕಷ್ಟಪಟ್ಟು 
ಬಯ್ಯುವುದನ್ನು ನೋಡಿ ಇದು ಭೂತಚೇಷ್ಟೆ ಹೇಗೆ ವಾಗಿಸಿದೆ. ಅಷ್ಟು ಹೊತ್ತಿಗೆ ಅವಳ 
ಯೆಂದೂ ಅದರಿಂದಲೇ ದೇವರ ಪೂಜೆ ಸಹನೆ ಮೀರಿತ್ತು . ಜೋರಾಗಿ ಮಗನನ್ನು 
ಯಿಂದ ವಾಸಿಯಾಗಿಲ್ಲವೆಂದ ಯಾರೋ ಕೂಗಿದರು. ಈಗ ಎಲ್ಲರನ್ನೂ ಒಳಗೆ ಬರಲು 
ಹೇಳಿದಾಗ ಭೂತ ಬಿಡಿಸುವವರನ್ನೂ ಕರೆ ಹೇಳಿದೆ. ಸರೋಜಮ್ಮನಿಗೆ ಸ್ವಲ್ಪ ಹೃದಯದ 
ತಂದುದಾಯಿತು. ಅದೂ ವಿಫಲವಾಗಿ ಮುದ್ದು ತೊಂದರೆಯೂ ಇತ್ತು . ಒಂದೆರಡು ವರ್ಷದ 
ತೆಗೆಯುವರು, ಮಾಟ ಬಿಡಿಸುವವರು , ಗಾಳಿ ಹಿಂದೆ ಹೃದಯರೋಗಕ್ಕೆ ಚಿಕಿತ್ಸೆಯನ ಕೊಡಿ. 
ಬಿಡಿಸುವವರು ಮುಂತಾದವರಿಂದಲೂ ಪ್ರಯೋ ಸಿದ್ದರೆಂದು ತಿಳಿಯಿತು. ಮುಟ್ಟು ನಿಂತು ವರು. 
ಜನ ಕಾಣದೆ ಮನೋರೋಗ ಆಸ್ಪತ್ರೆಗೆ ಕರೆ ವರ್ಷಗಳಾಗಿತ್ತು . ಅವಳ ತೊಂದರೆ ಪ್ರಾರಂಭ 
ದೊಯ್ದರು. ಅಲ್ಲಿ ಒಂದು ತಿಂಗಳಿದ್ದು ಔಷಧಿ ಮಾದುದು ಮರು ವರ್ಷಗಳ ಹಿಂದೆಯೇ 
ಗಳಿಂದ ಪ್ರಯೋಜನವಾಗದಿದ್ದಾಗ ಷಾಕ್ ಈ ಕಾಯಿಲೆಗೆ Involutional Psychosis 
ಚಿಕಿತ್ಸೆ ಕೊಡಬೇಕೆಂದು ವೈದ್ಯರು ಹೇಳಿದಾಗ ಎಂದು ಕರೆಯುತ್ತೇನೆ. ಸರೋಜವನಕಾಯಿಲೆ 
ಅದಕ್ಕೆ ಒಪ್ಪದೇ ಮನೆಯವರು ಸರೋಜಮ್ಮು ಉಲ್ಬಣವಾಗಿದೆಮತ್ತು ಅವರು ಆಹಾರ ಮತ್ತು 
ನನ್ನು ಮನೆಗೆ ಕರೆದುಕೊಂಡು ಬಂದರು . ಔಷಧಿಗಳನ್ನು ವಿಷವೆಂಬ ಕಾರಣದಿಂದಾಗಿ 


ಜಿಗಟುವರೋಗ 


೨೫ 


ತೆಗೆದುಕೊಳ್ಳುವುದಿಲ್ಲ. ಈ ಕಾರಣಗಳಿಂದ ಷಾಕ್ ಇಷ್ಟಕ್ಕಾಗಿನ೦ * ಹೋಮಿಗೆ ಏತಕ್ಕೆ ಸೇರಿಸ 
ಚಿಕಿತ್ಸೆಯೇ ಇಲ್ಲಿ ಸೂಕ್ತವಾದ ಚಿಕಿತ್ಸೆ ಎಂಬ ಬೇಕು? ಎಂಬುದು ನನ್ನ ತರ್ಕ , ಕಡೆಗೂ ಒತ್ತಾ 
ಅಭಿಪ್ರಾಯಕ್ಕೆ ಬಂದೆ . ಆದರೆ ಸರೋಜಮ್ಮನಿಗೆ ಕ್ಕೆ ಮಣಿದು ರ್ವೊಂಗ್ ಹೋಮಿಗೆ ಸೇರಿದೆ. 
ಹೃದಯದ ತೊಂದರೆ ಇದೆಯಾದ್ದರಿಂದ ಷಾಕ್ ಮೊದಲು ಒಂದು ತರಹ ಮಾತ್ರೆ ಕೊಡಲು 
ಚಿಕಿತ್ಸೆ ಮಾವಲಿ,ಂತ ಹೆಚ್ಚು ಅಪಾಯಕಾರಿ. ಪ್ರಾರಂಭಿಸಿದೆ. ಆದರೆ ಅದು ಅವರಿಗೆ ಅಲರ್ಜಿ , 
ಇದನ್ನು ನಾನು ಉಳಿದವರಿಗೆ ವಿವರಿಸಿ, “ಹೇಗಾ ಬೇರೆ ಮಾತ್ರೆಗಳನ್ನು ಪ್ರಾರಂಭಿಸಿ ಕ್ರಮೇಣ 
ದರೂ ಮಾಡಿ ಮಾತ್ರೆಗಳನ್ನೇ ಕೊಡುತ್ತಿರಿ, ” ಚಿ . ದ . ಅದರಿಂದ ಏನೂ ಪ್ರಯೋಜನ 
ಎಂದು ಕಳುಹಿಸಿಬಿಟ್ಟೆ . ಹೊರಗೆ ಹೋದವರು ವಾಗಲಿಲ್ಲ . ಇದೇ ರೀತಿ ಇನ್ನೆರಡು ತರಹದ 
ಕೊಂಚ ಸಮಯದ ನಂತರ ಮತ್ತೆ ಬಂದು , ಮಾತ್ರೆಗಳ ಫಲಕಾರಿಂ ವಾಗಲಿಲ್ಲ . ಈ ರೀತಿ 
“ ಸಾರ್ , ಇದು ಸಹಿಸಲಸಾಧ್ಯ . ಅವರನ್ನು ಯಾಗಬಹುದೆಂಬ ಭಾವನೆ ನನ್ನಲ್ಲಿ ಮೊದಲೇ 
ಹೇಗೆ ಪುನಃ ಬನಲ್ಲಿ ಕರೆದುಕೊಂಡು ಹೋಗು ಇತ್ತು . ( ಹಿಂದೆ ಸರೋಜಮ್ಮ ಮಾನಸಿಕ 
ವುದು ? ನೀವೇ ನರ್ಸಿಂಗ್ ಹೋಮಿಗೆ ಸೇರಿಸಿ ಆಸ್ಪತ್ರೆಯಲ್ಲಿದ್ದಾಗ ಎಲ್ಲ ತರಹದ ಮಾತ್ರೆಗಳು 
ಬಿಡಿ,” ಎಂದು . ರ್ನಂಗ್ ಹೋಮಿಗೆ ಸೇರಿಸಿ ವಿಫಲವಾಗಿದ್ದ ವಿಷಂ ನನಗೆ ತಿಳಿದಿತ್ತು . ಈ 
ದರೂ ನಾನು ಕೊಡುವುದು ಮಾತ್ರೆಗಳನ್ನೇ ಮಧ್ಯೆ ರೋಗಿಗೆ ಹೃದಯದ ತೊಂದರೆ ಬೇರೆ 


“ ಇವರು ಪಕ್ಷದ ನೇತಾರರಾಗಿದ್ದರು ಸಕ್ಕಿ ಮೀಂ . ಈಗ ಪಕ್ಷ ಹೋಳಾದ್ದ ರಿಂದ...” 


3194 


ಕಸ್ತೂರಿ, ಮಾರ್ಚ್ ೧೯೮೩ 


ಪ್ರಾರಂಭವಾಗಿದೆ. ಈಗ ಅವರು ಷಾಕ್ಕೆ ಚಿಕಿತ್ಸೆ ಕೊಡುವುದು ಸರಿಯೇ ? ಷಾಕ್ ಚಿಕಿತ್ಸೆ 
ಚಿಕಿತ್ಸೆಗೆ ತಯಾರಿದ್ದರೂ ಅದು ಹೆಚ್ಚು ಕೊಡದೇ ಹೋದರೆ ಸರೋಜಮ್ಮನ ಕಾಯಿಲೆ 
ಅಪಾಯಕರವಾದ್ದರಿಂದ ನಾನು ತಯಾರಿರಲಿಲ್ಲ . ಇದೇ ರೀತಿ ಉಲ್ಬಣವಾಗುತ್ತಲೇ ಹೋಗು 
ಅವರ ಕಾಯಿಲೆ ಮಾತ್ರೆ ಮತ್ತು ಚುಚ್ಚು ವುದು. ಈ ನಡುವೆ ನಾನು ಅವಳನ್ನು ನೋಡಲು 
ಮದ್ದುಗಳಿಂದ ಗುಣವಾಗುತ್ತಿಲ್ಲ . ಎಂತಹ ಹೋದಾಗ ಕೆಟ್ಟ ಮಾತುಗಳಿಂದ ನನ್ನನ್ನೇ 
ಸಂದಿಗ್ಧ ಪರಿಸ್ಥಿತಿ! ಈ ಪರಿಸ್ಥಿತಿಯಲ್ಲಿ ಪಾಕ್ ಬೈಯಲು ಪ್ರಾರಂಭಿಸಿದ್ದರು. ಹೃದಯರೋಗ 
ಚಿಕಿತ್ಸೆಯಿಂದ ಉಂಟಾಗಬಹುದಾದ ಪರಿಣಾಮಗಳ ತಜ್ಞರು ಅವಳನ್ನು ಪರೀಕ್ಷಿಸಲು ಹೋದಾಗ 
ಬಗ್ಗೆ ನಾನಾಗ ಹೃದಯರೋಗ ತಜ್ಞ ಮತ್ತು ಅಟ್ಟಿಸಿಕೊಂಡು ಹೋಗಿ ಅವರನ್ನೇ ಕೋಣೆ 
ಅರಿವಳಿಕೆ ತಜ್ಞರನ್ನು ಸಲಹೆ ಕೇಳಿದೆ . ಇಬ್ಬರೂ ಯಿಂದ ಓಡಿಸಿದ್ದಳು. ಇಂಥವಳನ್ನು ಹಾಗೆಯೇ 
ಷಾಕ್ ಚಿಕಿತ್ಸೆ ಕೊಡಬೇಡಿ ಎಂದರು. ಮತ್ತೆ ಬಿಟ್ಟರೆ ಅವರ ಮನೆಯಲ್ಲಿ ಇನ್ನಷ್ಟು ಜನ 
ಬೇರೆ ಬೇರೆ ಔಷಧಿಗಳನ್ನು ಕೊಟ್ಟರೂ ಪ್ರಯೋ ಬಹುಶಃ ಮಾನಸಿಕ ಅಸ್ವಾಸ್ಥ್ಯಕ್ಕೀಡಾಗುವ 
ಜನವಾಗಲಿಲ್ಲ . ಸರೋಜಮ್ಮನನ್ನು ಮನೆಗೆ ಸಾಧ್ಯತೆಯಿದೆ. ಆದ್ದರಿಂದ ಆ ರೀತಿ ಕೈಬಿಡು 
ಕರೆದುಕೊಂಡು ಹೋಗಿ ಅದೇ ರೀತಿ ಔಷಧಿ ವುದು ಸರಿಯೇ ? ವೃತ್ತಿನೀತಿಯನ್ನು ಬದಿ 
ಕೊಟ್ಟು ಕರೆತರಲು ತಿಳಿಸಿ ಡಿಸ್ಚಾರ್ಜ್ ಗೊತ್ತಿದಂತಾಗುವುದಿಲ್ಲವೆ? ಇಲ್ಲಿ ಯಾವ ರೀತಿ 
ಮಾಡಿ ಬಂದೆ. ಮಧ್ಯಾಹ್ನ ಕ್ಲಿನಿಕ್ಕಿಗೆ ಅವರ ಮಾಡಿದರೂ ಸಮಸ್ಯೆಯ ಸಂದಿಗ್ಧ ಪರಿಸ್ಥಿತಿ, 
ಕಡೆಯವರ ಒಂದು ತಂಡವೇ ಬಂದಿತು. ಪರಿಸ್ಕೃತಿಯನ್ನೆಲ್ಲ ಪರಿಶೀಲಿಸಿ ಇದನ್ನು ಕೈಬಿಡ 
ಅವಳನ್ನು ಆ ಸ್ಥಿತಿಯಲ್ಲಿ ಕರೆದುಕೊಂಡು ಕೂಡದೆಂಬ ನಿರ್ಧಾರಕ್ಕೆ ಬಂದೆ. ಹಾಗಾದರೆ 
ಹೋಗಲು ಸಾಧ್ಯವಿಲ್ಲವೆಂದೂ , ನಾನೇ ಪ್ರಾಣಕ್ಕೆ ಅಪಾಯವಿರಬಹುದಾದ ಚಿಕಿತ್ಸೆ 
ಏನಾದರೂ ಮಾಡಬೇಕೆಂದೂ ಅವರ ಒತ್ತಾಯ . ಯನ್ನು ಕೊಡುವುದು ನ್ಯಾಯವೇ ? ಎಂಬುದು 
ನಾನು ಮಾಡಬಹುದಾದ್ದನ್ನೆಲ್ಲಾ ಮಾಡಿ ನನ್ನ ಮನಸ್ಸನ್ನು ಕೊರೆಯಲು ಮೊದಲಾಯಿತು. 
ಯಾಗಿತ್ತು . ಇನ್ನುಳಿದಿದ್ದು ಷಾಕ್ ಚಿಕಿತ್ಸೆ ಶಾರೀರಿಕ ಆರೋಗ್ಯ ಎಲ್ಲಾ ಚೆನ್ನಾಗಿರುವ 
ಯೋಂದೆ. ಅದಕ್ಕೆ ನಾನು ತಯಾರಿಲ್ಲವೆಂದೂ ವರಲ್ಲಿಯ ಷಾಕ್ ಚಿಕಿತ್ಸೆಯಿಂದ ಸಾವಿರಕ್ಕೆ 
ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಒಬ್ಬರಲ್ಲಿ ಪ್ರಾಣಾಪಾಯದ ಸಂಭವವುಂಟು. 
ಕರೆದುಕೊಂಡು ಹೋಗಿಬಿಡಿ ಎಂದೆ. ಅವರೆಲ್ಲ ಅಂದಾಕ್ಷಣ ನಾವು ಆ ಚಿಕಿತ್ಸೆಯನ್ನೇ ಬಿಡಲು 
ಕಣ್ಣೀರಿಡಲು ಪ್ರಾರಂಭಿಸಿಬಿಟ್ಟರು, “ ಸಾರ್ , ಸಾಧ್ಯವೇ ? ಯಾವ ಚಿಕಿತ್ಸೆಯನಾದರೂ ಒಂದು 
ನೀವೇನಾದರೂ ಮಾಡಲೇಬೇಕು ಪ್ರಾಣಕ್ಕೆ ಚೂರೂ ಅಪಾಯದ ಸಾಧ್ಯತೆಯಿಲ್ಲದೆ 
ಅಪಾಯವಿದ್ದರೂ ಪರವಾಯಿಲ್ಲ , ದು ಇಲ್ಲ . ಸರೋಜಮ್ಮನಿಗೆ ಹೃದುರೋಗ 
ವಿಟ್ಟು ಏನಾದರೂ ಮಾಡಿ, ನಾವು ನಿಮ್ಮನ್ನೆ ವಿರುವುದರಿಂದ ಇಲ್ಲಿ ಅಪಾಯ ಮಾವಲಿ 
ನಂಬಿಕೊಂಡಿದ್ದೇವೆ," ಎಂ ರು . “ಯೋಚನೆ ,ಂತ ಹತ್ತು ಪಟ್ಟು ಹೆಚ್ಚು ಎಂದುಕೊಂಡರೂ 
ಮಾಡಿ ಹೇಳುತ್ತೇನೆ,” ಎಂದು ತಿಳಿಸಿ ಸದ್ಯ ಪ್ರಾಣಾಪಾಯದ ಸಾಧ್ಯತೆ ಶೇಕಡಾ ಒಂದಾಗು 
ನರ್ಸಿಂಗ್ ಹೋಮಿನಿಂದ ಡಿಸ್ಚಾರ್ಜ ಮಾಡು ಇದೆ. ಅಂದರೆ ಸಾಮಾನ್ಯವಾಗಿ ಸಾವಿರದಲ್ಲಿ 
ವುದಿಲ್ಲವೆಂದು ಅವರನ್ನು ಕಳುಹಿಸಿದೆ. ಒಬ್ಬರಿಗೆ ಪ್ರಾಣಾಪಾಯದ ಸಂಭವವಿದ್ದರೆ 

ಇಲ್ಲಿ ನೂರಕ್ಕೆ ಒಬ್ಬರಿಗೆ ಎಂದಿಟ್ಟುಕೊಳ್ಳಬಹುದು. 
- ಅವರು ಹೋದ ನಂತರ ನನ್ನ ಮನಸ್ಸಿನಲ್ಲಿ 
ತರ್ಕ ಪ್ರಾರಂಭವಾಯಿತು. ನಾನು ಇದುವರೆಗೂ - ಮಾನವ ಪ್ರಾಣ ಬಹು ಮುಖ್ಯ . 
ಮಾಡಬಹುದಾದ್ದನ್ನೆಲ್ಲಾ ಮಾಡಿದ್ದರೂ ಸರೋ ಆದರೇನು ಮಾಡುವುದು, ಇಲ್ಲಿ ಕಾಯಿಲೆ 
ಜವನ ಕಾಯಿಲೆ ಕಿಂಚಿತ್ತೂ ಗುಣವಾ . ಲ್ಲ . ವಾಸಿಯಾಗುಗುತ್ತಲೇ ಇಲ್ಲ . ನನ್ನ ಅನುಭವ 
ಆದರೆ ಅಪಾಯವಿದೆಯೆಂದು ತಿಳಿದಿದ್ದ ಷಾಕ್ ದಲ್ಲಿ ಸ್ವಲ್ಪ ಅಪಾಯವಿದೆ ಎಂದು ಹೇಳಿದರೆ 


೨೭ 


ಜಿಗಟುವರೋಗ. 


೨ 


ಸಾಕು , ರೋಗಿಯ ಕಡೆಯವರು ಚಿಕಿತ್ಸೆ ಕೊಡಿ ಚಿಕಿತ್ಸೆ ಬೇಡ. ನಮಗೇಕೆ ಭಯವಾಗುತ್ತಿದೆ. 
ಸುವುದಕ್ಕೇ ಭಯಪಡುತ್ತಾರೆ. ಪ್ರಾಣಾಪಾಯದ ನೀವು ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಈ ರೀತಿ 
ಸಾಧ್ಯತೆಯಿದೆಯೆಂದು ತಿಳಿದಾಗಲೂ , ನಾನೇ ಹೇಳುತ್ತಿದೇವೆಂದು ಬೇಜಾರು ಮಾಡಿಕೊಳ್ಳಿ 
ಬೇಡವೆಂದರೂ ಅವರೇ ಒತ್ತಾಯಿಸುತ್ತಿದ್ದಾರೆ. ಬೇಡಿ, ” ಎನ್ನಬೇಕೆ? ಈ ತರಹ ಆಗುವುದು 
ಅಲ್ಲಿಗೆ, ಅವರಿಗೆಲ್ಲಾ ಈ ಕಾಯಿಲೆ ಎಷ್ಟು ಬೇಸರ ಇದೇ ಮೊದಲನೆಯ ಸಲವಲ್ಲ . ನರ್ಮವೆಲ್ಲ 
ತಂದಿರಬಹುದೆಂದು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯ . “ ಆಗಲಿ , ಅದಕ್ಕೇನಂತೆ, ನೀವು 
ಇಷ್ಟು ನೊಂದಿರುವ ಸಂಸಾರಕ್ಕೆ ಏನಾದರೂ ಅದಕ್ಕೆ ಭಯಪಡಬೇಕಾದುದು ನ್ಯಾಯವೇ ,” 
ಸಹಾಯ ಮಾಡಲೇಬೇಕೆಂದು ನನಗೂ ಅನಿ ಎಂದು ಹೇಳಿದೆ . ನಾನು ಅಪಾಯದ ಚಿಕಿತ್ಸೆಯನ್ನು 
ಸಿತು . ಹೃದಯರೋಗ ತಜ್ಞರು ಮತ್ತು ಅರಿ ನಡೆಸಲೇಬೇಕಾದ ಸಂದರ್ಭ ತಾನಾಗಿಯೇ ತಪ್ಪಿತು. 
ವಳಿಕೆಯು ತಜ್ಞರೊಂದಿಗೆ ಮತ್ತೆ ಸಮಾಲೋಚನೆ 

ಸರೋಜಮ್ಮನ ಉಪಟಳ ಹೆಚ್ಚಾಯಿತು. 
ನಡೆಸಿದೆ. ಅವರ ಎಲ್ಲ ವಿಷಯಗಳನ್ನು ತಿಳಿದು 

ಷಾಕ್ ಚಿಕಿತ್ಸೆ ಅನಿವಾರ ಎಂದು ಅವರ ಸಂಬಂಧಿ 
ಏನಾದರೂ ಮಾಡಲೇಬೇಕೆಂದು ನಿರ್ಧರಿಸಿದರು . 

ಕರಿಗೆಲ್ಲ ಅನಿಸತೊಡಗಿತು . ಮತ್ತೆ ದುಂಬಾಲು 
ಪ್ರಯೋಗಶಾಲೆಯಲ್ಲಿ ಎಕ್ಸ್‌ರೇ , ರಕ್ತ , ಮಾತ್ರ 

ಬಿದ್ದರು. ಕೊನೆಗೆ ಮೆಲನೆಯ ಷಾಕ್ ಚಿಕಿತ್ಸೆ 
ಮುಂತಾದ ಷಾಕ್ ಚಿಕಿತ್ಸೆಗೆ ಮುಂಚೆ ಮಾಡ 

ಕೊಡಲು ದಿನವನ್ನು ನಿಗದಿ ಮಾಡಿದೆ. ಹೃದಯ 
ಬೇಕಾದ ಪ್ರಯೋಗಗಳನ್ನು ನಡೆಸಿದೆವು. ರಕ್ತ ರೋಗ ತಜ ರು ಮತ್ತು ಅರಿವಳಿಕೆಯ 
ಪರೀಕ್ಷೆಯಲ್ಲಿ ದೋಷ ಕಂಡುಬಂದಿತು . ಈ 

ತಜ್ಞರು ಏನಾದರೂ ತೊಂದರೆಯಾದಲ್ಲಿ ಅದಕ್ಕೆ 
ರೀತಿಯು ದೋಷ ಸಾಧಾರಣವಾಗಿ ಶರೀರದಲ್ಲಿ 

ಬೇಕಾಗುವ ಸಲಕರಣೆಗಳು ಮತ್ತು ಔಷಧಿಗಳು 
ಯಾದದ ವೃಣ ಅಥವಾ ಸೋಂಕು ಇದ್ದರೆ 

ಎಲ್ಲಾ ಸರಿಯಾಗಿವೆಯೇ ಎಂದು ಪರೀಕ್ಷಿಸಿ 
ಮಾತ್ರ ಕಂಡುಬರುತ್ತದೆ. ಸರಿ, ಮತ್ತೆ ಸರೆ 

ಒಪ್ಪಿಗೆ ಸೂಚಿಸಿದರು. ಅಂತೂ ಮೊದಲನೇ 
ಜಮ್ಮನ ಶರೀರದ ಪೂರ್ಣ ತಪಾಸಣೆ ನಡೆಸ 

ಷಾಕ್ ಚಿಕಿತ್ಸೆ ಕೊಟ್ಟೇಬಿಟ್ಟೆವು. ಏನೂ 
ಬೇಕಾಯಿತು. ಕಡೆಗೆ ಕಿವಿಯಲ್ಲಿ ಕೀವು ತುಂಬಿ 

ತೊಂದರೆಯಿಲ್ಲದೆ ಎಲ್ಲವೂ ಸುಸೂತ್ರವಾಗಿ 
ಕೊಂಡಿದ್ದುದು ತಿಳಿಯಿತು. ಅದಕ್ಕೆ ಕಿವಿ ,ಮೂಗು, 

ನಡೆಯಿತು. ರೋಗಿಯನ್ನು ಟ್ಯಾಲಿಯಲ್ಲಿ 
ಗಂಟಲು ತಜ್ಞರಿಂದ ಚಿಕಿತ್ಸೆ ಅವಶ್ಯವಾಯಿತು. 

ವಲಸಿಕೊಂಡು ಹೊರಗೆ ಕರೆದುಕೊಂಡು 
ಇದುವರೆಗೂ ಎಲೆ -ಕಾರ್ಡಿಯೋಗ್ರಾಂ 
ಮಾಡಲು ಹೃದಯರೋಗ ತಜ್ಞರಿಗೆ ಅವಳು 

ಬಂದರೆ ಏನಾಯಿತೋ ಏನೋ ಎಂಬಂತೆ 
ಬಿಟ್ಟಿರಲೇಯಿಲ್ಲ. ಈಗ ಹೇಗೋ 

ಸರೋಜಮ್ಮನ ಕಡೆಯವರ ಕಣ್ಣಿನಲ್ಲಿ ಧಾರಾ 

ಮಾಡಿ , 
ಬೈಗಳನ್ನು ತಿಂದು ಅದನ್ನು ಮಾಡಿದೆವು. 

ಕಾರವಾಗಿ ಕಣ್ಣೀರು ಸುರಿಯುತ್ತಿದೆ. ಎಲ್ಲ 

ಸರಿಯಾಗಿದೆ, ಏನೂ ಹೆದರಬೇಡಿ,” ಎಂದಾಗ 
- ಸಾಮಾನ್ಯವಾಗಿ ಷಾಕ್ ಚಿಕಿತ್ಸೆಯನ್ನು ಸ್ಪರ್ಶ ಅವರ ಮುಖಗಳು ಅರಳಿ ಮತ್ತೆ ಆನಂದದಿಂದ 
ಜ್ಞಾನ ತಪ್ಪಿಸುವುದರಿಂದ ಹಿಡಿದು ವುರಳಿ ಪ್ರಜ್ಞೆ ಕಣ್ಣೀರು ಹರಿಯಿತು. 
ಬರುವವರೆಗೂ ನಾನೇ ಪೂರ್ಣವಾಗಿ ನರ್ಸು ಮರು ಷಾಕ್ ಚಿಕಿತ್ಸೆಗಳ ನಂತರ ಸರೋ 
ಗಳ ಸಹಾಯದಿಂದನೋಡಿಕೊಳ್ಳುತ್ತೇನೆ. ಆದರೆ ಜಮ್ಮನ ಸ್ಥಿತಿ ಬಹಳ ಮಟ್ಟಿಗೆ ಸುಧಾರಿಸಿತು . 
ಇಲ್ಲಿ ಅಪಾಯದ ಸಾಧ್ಯತೆಯಿದ್ದುದರಿಂದ ಜಿಗುಟುವುದು ನಿಂತಿತು , ಏನಾದರೂ ಹೇಳಿದರೆ 
ಹೃದಯರೋಗ ತಜ್ಞರನ್ನ ಅರಿವಳಿಕೆ ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಆಕೆ ಬಂದರು . 
ತಜ್ಞರನ್ನೂ ಷಾಕ್ ಚಿಕಿತ್ಸೆಯ ಸಂದರ್ಭದಲ್ಲಿ . ಆದರೆ ಇನ್ನೂ ಕಾಯಿಲೆ ಪೂರ್ಣ ಹತೋಟಿ 
ಇರಲು ಕೇಳಿದೆ. ಇಷ್ಟೆಲ್ಲಾ ತಲೆ ಕೆಡಿಸಿಕೊಂಡು ಯಲ್ಲಿರಲಿಲ್ಲ . ಆರು ಷಾಕ್ ಚಿಕಿತ್ಸೆಗಳಿಗೆ 
ಎಲ್ಲಾ ಮಾಡಿದ ಮೇಲೆರೋಗಿಯ ಕಡೆಯವರಿಗೆ ಸರೋಜಮ್ಮ ಪೂರ್ಣ ಹುಷಾರಾದಳು . ಮಕ್ಕಳು 
ಏನೆನ್ನಿಸಿತೋ ಏನೋ , “ ಸಾರ್ , ನಮಗೆ ಷಾಕ್ ಈ ನಡುವೆ ಅವಳನ್ನು ಬೆಂಗಳೂರಿನಲ್ಲಿ ಎಲ್ಲ 


.Clo C 


ಕಸ್ತೂರಿ, ಮಾರ್ಚ್ ೧೯೮೩ 


ಕಡೆಗೂ ಕರೆದುಕೊಂಡು ಹೋಗಿ ಬರುತ್ತಿದ್ದರು . ನಿರ್ವಿವಾದವಾದ ವಿಷಯ . ಹಾರ್ಮೋನುಗಳ 
ರೋಗಿಯ ನಡತೆಯಲ್ಲಿನ ಮಾರ್ಟಾ ಟು ಅವರಿಗೆ ವ್ಯತ್ಯಾಸ ಮತ್ತು ಮಾನಕ ವಿಷಯಗಳು ಎರಡೂ 
ನಂಬಲಸಾಧ್ಯವಾಗತ್ತು . ಇನ್ನು ಮನೆಗೆ ಸೇರಿ ಈ ಕಾಯಿಲೆ ಉಂಟಾಗಬಹುದು. ಈ 
ಕರೆದುಕೊಂಡು ಹೋಗಬಹುದು ಎಂದು ಹೇಳಿ ಕಾಯಿಲೆಯಿರುವವರು ಬಹಳ ಗಡಸುತನ, 
ದಾಗ ಅವರ ಮಕ್ಕಳು ಕಣ್ಣೀರಿಡುತ್ತಾ ನನ್ನ ಮುಖೇಡಿತನ, ಅಗತ್ಯಕ್ಕಿಂತ ಹೆಚ್ಚಿನ ಆತ್ಮವ , 
ಕಾಲನ್ನೇ ಹಿಡಿದುಬಿಟ್ಟರು. ಅವರ ಬಾಯಿಂದ ಒಂದೇ ವಿಷಯದ ಗೀಳು ಮತ್ತು ಒಂದೇ 
ಮಾತೇ ಹೊರಡಲಿಲ್ಲ . ಒಂದು ವಾರ ಬಿಟ್ಟು ಕಾರ್ಲುದ ಗೀಳು ( Compulsive ) 
ಕ್ಲಿನಿಕ್ಕಿಗೆ ಬಂದರು . ಎಲ್ಲರ ಮುಖದಲ್ಲಿ ಗೆಲುವು, ಮುಂತಾದ ಸ್ವಭಾವವಿರುವ ವ್ಯಕ್ತವಾಗಿದ್ದು 
ಅವರ ಮಗ, “ ಸಾರ್‌ , ಮರು ವರ್ಷ ದಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಕಾಯಿಲೆಗಳ 
ಮೊದಲ ಬಾರಿಗೆ ನಾವು ನಗುನಗುತ್ತಾ ಊಟ ಗಾಗುವದು . ಮುಟ್ಟು ನಿಲ್ಲುವಿಕೆ ತನ್ನ ಹೆಣನಕ್ಕೆ 
ಮಾಡಿದ್ದೇವೆ. ಆ ರೀತಿ ಊಟ ಮಾಡಿದ್ದು ಅಂತ್ಯ ಎಂಬ ಭಾವನೆ ಸಾಮಾನ್ಯ . ಇನ್ನು 
ನಮಗೆ ಮರೆತೇಹೋ ತ್ತು , ” ಎಂದರು. ತಿಂಗಳಿ ಮುಂದೆ ಮುಟ್ಟಾಗುವುದಿಲ್ಲ, ಎತ್ತು ಮಕ್ಕಳನ್ನು 
ಗೊಮ್ಮೆ ಈಗಲೂ ಬರುತ್ತಾರೆ. ಮನೆಯಲ್ಲಿ ಹೆರಲಾಗುವುದಿಲ್ಲವೆಂಬ ಭುವನೆ ಅವರಿಗೆ ಬೇಸರ 
ಈಗ ನೆಮ್ಮದಿಯಿದೆ. 

ತರುತ್ತದೆ. ಅವರಿಗೆ ಸುಕನ್ನು ಎಷ್ಟು ಮಕ್ಕಳಿ 
ಮುಟ್ಟು ನಿಲ್ಲುವ ಸಮಯದಲ್ಲಿ ಮಾನಸಿಕ ದ್ದರೂ ಈ ಭಾವನೆ ಸರ್ವಸಾಮಾನ್ಯ . ತನಗೂ 
ಅಸ್ವಾಸ್ಥ ವೆಂಟಾಗುವುದು ಸರ್ವೇ ಸಾಮಾನ್ಯ . ವಯಸ್ಸಾಯಿತು, ತಾನಿನ್ನು ಇನ್ನೊಬ್ಬರನ್ನು 
ಈ ಸಮಯದಲ್ಲಿ ಸಾಮಾನ್ಯವಾಗಿ ಉಂಟಾಗುವ ಅವಲಂಬಿಸಬೇಕು ಎಂಬುದೂ ಬೇಸರ ತರಿಸು 
ಕಾಯಿಲೆ Involutional Psychosis , ವಂತಹುದೇ ವಲನ ಜೊತೆಗೆ ಆರೋಗ್ಯವೂ 
ಬೇರೆ ಕಾಯಿಲೆಗಳುಂಟಾಗುವುದಿಲ್ಲ ಎಂದರ್ಥವಲ್ಲ. ಕ್ಷೀಣಿಸುತ್ತಾ ಬರುವುದು . ತನ್ನ ಪತಿಯೇನಾ 
ಇಲ್ಲಿ ಚಿಂತೆ, ಕೊರಗು, ಮತಿಭ್ರಮಣೆಯುಂಟಾಗ ದರೂ ಕಾಯಿಲೆ ಬಿದ್ದಿದ್ದರೆ ಅಥವಾ ತೀರಿ 
ಬಹುದು. ಕೆಲವರು ಆತ್ಮಹತ್ಯೆಯನ್ನು ಸಹ , ಹೊ , ದೆರೆ ಈ ಬೇಸರ ಅತಿ ಹೆಚ್ಚಾಗುವುದು . 
ಮಾಡಿಕೊಳ್ಳುವರು. ಮುಟ್ಟು ನಿಲ್ಲುವ ಸಮಯ ಇದಲ್ಲದೇ ಮಕ್ಕಳು ಬೆಳೆದು ತನ್ನ ಸಂಸಾರ 
ದಲ್ಲಿ ಉಂಟಾಗುವ ಹಾರ್ಮೋನುಗಳ ವ್ಯತ್ಯಾಸ ನಡೆಸುವುದರಲ್ಲಿ ನಿರತರಾರಬಹುದು. ಅವರೋಂ 
ದಿಂದ ಈ ರೀತಿ ಆಗಬಹುದೆಂಬ ಕಾರಣವನ್ನು ದಿಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳ ಏಳ 
ಹೆಚ್ಚಿನ ವಿಜ್ಞಾನಿಗಳು ಒಪ್ಪಿಕೊಳ್ಳುತ್ತಾರೆ. ಬಹುದು. ಈ ವಯಸ್ಸಿನಲ್ಲಿ ಇಂತಹ ಮಾನಸಿಕ 
ಆದರೆ ಹಾರ್ಮೋನ್ ಚಿಕಿತ್ಸೆಯಿಂದ ಈ ಕಾಯಿಲೆ ಒತ್ತಡಗಳು ಅನೇಕವಾದುದರಿಂದ ಕೆಲವರು 
ಯನ್ನು ಗುಣಪಡಿಸಲಾಗುವುದಿಲ್ಲ ಎಂಬುದನ್ನು ಮಾನಸಿಕ ಅಸ್ವಾಸ್ಥ್ಯಕ್ಕೊಳಗಾಗುವರು . ಈ 
ಎಲ್ಲರೂ ಒಪ್ಪಿಕೊಳ್ಳುವರು . ಇದನ್ನು ಮಾನಸಿಕ ಕಾಯಿಲೆ ಹೆಂಗಸರಲ್ಲೇ ಹೆಚ್ಚಾದರೂ ಗಂಡ 
ಚಿಕಿತ್ಸೆಗಳಿಂದ ಗುಣಪಡಿಸಬಹುದು ಎಂಬುದು ಸರ ಇದಕ್ಕೆ ಹೊರತಲ್ಲ . 


ಬಂಗಾರ ಹೃದಯದಲ್ಲಿರುವುದಕ್ಕಿಂತ ಕೈಯಲ್ಲಿರುವುದೇ ಲೇಸು. 

- ಥಾಮಸ್ ಫುಲ್ಲರ್ 
ಬಂಗಾರದ ಕವಚ ಎಂಥಾ ಕುರೂಪವನ್ನೂ ಮರೆಮಾಚುತ್ತದೆ. 

- - ಫಾನುಸ್ ಡೆಕ್ಕರ್ 
ಕತ್ತೆಯು ಬಂಗಾರವನ್ನು ಹೊತ್ತಿದ್ದೇ ಆದರೆ ಎಂಥಾ ಉಚ್ಚ ಸ್ಥಾನವನ್ನಾದರೂ 
ತಲಪುತ್ತದೆ. 

- ಫರ್ನಾಂಡೆ ರೋಜಾ 


ಪ್ರವಾಸಿಗನ ದಿನಚರಿಯಿಂದ 


೨೯ - ೧ - ೧೯೫೪ 

ನೀ ಹಸಿರು 
ನಾ ಹಸಿರ ತಂತಿ 
ಒಂದೊ ... ನಾವಿಬ್ಬರೊಂದಾಗಿ ಮೆಚ್ಚುವುದಾದರೆ 
ಪ್ರಖರ 
ನೋಡು - ಅದೊ ... ಸೂರ್ಯಕಾಂತಿ 


೧ - ೧ - ೧೯೭೫ 


ಅಚಾನಕ , ನಾ 
ದುಸ್ಥಿತಿಯ ದೇಹಕ್ಕೆ ತೇಪೆ ಹಾಕಲೆತ್ನಿಸುವುದಾದರೆ 
ಅದು 
ಒಡ್ಡು ಹಾಕಿದ ಹಾದಿ ಮೇಲೆ ಪ್ರಯಾಣಿಸುತ್ತಾ 
ಕುದುರೆ ಸವಾರನಂತೆ 
ಸ್ತ್ರೀಯ ಖಾಸಗೀ ಕೋಣೆಗೆ ಹೊಕ್ಕಿದ್ದಾಗ 


ಇದು ನನ್ನ ಮುದಿಭಾಂತಿ ಇರಬಹುದೇನೋ ... 


೧೫ - ೮ - ೧೯೮೦ 

ಒಂದರ ಮಧ್ಯಾಹ್ನ 
ಸುಳಿದ ಪ್ರಖರ ಗಾಳಿಗೆ ಕೆಸರಲ್ಲಿದ್ದೆ 
ಕಂಡೆ; 
ಗಾಢಾಂಧಕಾರ ಮತ್ತು 
ಕಾವನೇಳು ವರ್ಣಗಣ 
ಅಚ್ಚ ಕೆಂಪೆನಿಸಿತು ಮುರ್ಮರ ಶಬ್ದ 

.... ......... ಆದರೆ 
ಇಲ್ಲಿ ಶೋಕಿಸುವ ಜನಗಳೇ ಇಲ್ಲವಲ್ಲ ! 


-ಮೋಹನಸೋನ 


೨೯ 


YO 


ಗೌಡರಗಂಗಾವತರಣ 


ರಾ , ಕ , ನಾಯಿಕ 


dಣೆ ತುಂಬ ಎದ್ದು ಕಾಣುವಂತೆ ದೊಡ್ಡ ಹಣೆಯ ಮೇಲೆ ಮಾತ್ರ ಅರಿಸಿಣದ ಹಳದಿ 
ದುಂಡಗಿನ ಕುಂಕುಮದ ಬೊಟ್ಟು ಇಲ್ಲದ ಗರತಿ ಮತ್ತು ಕುಂಕುಮದ ಕೆಂಪಿಗೇ ಸ್ಥಾನ, ಉಳಿದ 
ಮತ್ತು ಜೊಂಡು ಮೀಸೆಯ ಭವ್ಯ ಆಕಾರದ ಬಣ್ಣಗಳಿಗೆ ಬಟ್ಟೆಯಲ್ಲಿ ಮಾತ್ರ ಪ್ರವೇಶ. ಯಾವು| 
ತುಂಬು ಮೈಯ ಗೌಡನಿಲ್ಲದ ಊರು ಎರಡೂ ದಕೂ ಅದರದೇ ಆದ ಒಂದು ಸ್ಥಾನ: ಅದು 
ಒಂದೇ ಕುಂಕುಮದಿಂದ ಗರತಿಯ ಮುಖಕ್ಕೆ ಅಲ್ಲಿಯೇ ಒಪ್ಪಾಗಿರುತ್ತದೆಂಬ ಭಾವ ಆಗಿನದು . 
ಬರುವಶೋಭೆ ಗೌಡನಿಂದ ಊರಿಗೆ ಬರುತ್ತದೆ ಅವರ ಸೌಂದರ್ಯ ದೃಷ್ಟಿಯು ದೃಢೀಕೃತ 
ಎಂದು ತಿಳಿಯಿರುವ ಕಾಲವೊಂದಿತ್ತು . 

ಭಾವಗಳು ಈಗ ಉಳಿದೇ ಇಲ್ಲ . ಈಗ ಮಾಡಿ 
ಈಗೆಲ್ಲ ಕಾಲ ಬದಲಾಗಿದೆ. ಈಗ ಗರತಿಯರು ದೈ ಸಿಂಗಾರ ಎಂದು ಹೇಳುವ ಕಾಲ ಬಂದಿದೆ . 
ಕುಂಕುಮ ಹಚ್ಚುವದನ್ನೇ ಬಿಟ್ಟಿದ್ದಾರೆ . ಗಂಧ ಕುಂಕುಮಕ್ಕೆ ಬಂದ ಅಳಿಗಾಲ ಗೌಡರಿಗೂ 
ವೆಂಬ ಯಾವದೊ ಲೇಪವನ್ನು ಅಲಂಕಾರವೆಂದು ಬಾರದೇ ಇಲ್ಲ , ಈಗ ಮೊದಲಿನಂತೆ ಮೀಸೆ 
ಕಡಿಯ ತುದಿಯಿಂದ ಹಚ್ಚಿಕೊಳ್ಳುತ್ತಾರೆ. ಇಡುವ ಗೌಡರು ಉಳಿದಿಲ್ಲ , ಅವರಂಥ ಕಟ್ಟು 
ಅದೂ ಕೆಂಪೇ ಇರಬೇಕೆಂದಿಲ್ಲ . ಕಾಮನ ಬಿಲ್ಲಿನ ಮಸ್ತಾದ ಮೈ ಈಗಿನ ಫಿರಂಗೀ ಉಡುಪಿನ 
ಯಾವ ಬಣ್ಣವಾದರೂ ಆಗಬಹುದಂತೆ . ಕಾಡಿಗೆ ಗೌಡರ ಹುಡುಗರಿಗಿಲ್ಲ . ಆಗಿನ ಗೌಡ ಮನೆ 
ಯಂಥ ಕಪ್ಪು ಬಣ್ಣವಾದರೂ ಸೈ ಅಂತಾರೆ. ಕಪ್ಪು ಯಲ್ಲಿ ಇದ್ದಾನೆ ಅಂದರೆ ಸಾಕು , ಊರೆಲ್ಲ ಶಾಂತ | 
ಬಣ್ಣದ ಕಾಡಿಗೆ ಕಣ್ಣಿಗೆ ಹಾಕುತ್ತಿದ್ದರು , ಅಥವಾ ವಾಗಿರುತ್ತಿತ್ತು . ಈಗೆಲ್ಲ ಗೌಡನ ಮನೆಯ ಮುಂದೆ | 
ದೃಷ್ಟಿ ಬಾಧೆಯಾಗಬಾರದೆಂದು ಕೆನ್ನೆಯ ಜಗಳಾಡುತ್ತಾರೆ ಇಷ್ಟೇ ಅಲ್ಲ ಗೌಡನ ಹೆಸರು ? 
ಮೇಲೊಂದು ಸಣ್ಣ ಚಿಕ್ಕೆ ಇರಿಸಿಕೊಳ್ಳುತ್ತಿದ್ದರು. ಎತ್ತಿದರೆ ' ಆ ಗೌಡನದೇನು ಅಂಜಿಕೆ ಹೇಳತೀ ?' 

೩೦ 


ಗೌಡರ ಗಂಗಾವತರಣ 


೩೧ 


ಎನ್ನುತ್ತಾರೆ. ಗೌಡ ಮನೆಯಲ್ಲಿ ಇದ್ದದ್ದನ್ನು ಅಂಗಳ ಕೂತಿರುವ ಈ ಜನ ಹೊಸ ಗಾಳಿಗೆ ವರ್ಚಸ್ಸಿನ 
ದಲ್ಲಿ ಜನರಿಂದಲೇ ಆಗ ಗುರುತಿಸಬಹುದಾಗಿತ್ತು . ಕಿರೀಟ ಹಾರಿ ಹೋದರೂ ಉಳಿದಷ್ಟನ್ನಾದರೂ 
ಈಗ ಮನೆಯಲ್ಲಿ ಹೋಗಿ ಜನಸಾಮಾನ್ಯರ ಬಿಡಬಾರದು ಎನ್ನುವಂತೆ ಇದ್ದಾರೆ, 
ಕುರಿತು ಕೇಳಿದಂತೆ ಕೇಳಬೇಕಾಗುತ್ತದೆ. ಆಗ ಈಗಂತೂ ಗೌಡಕಿ ಇನಾಮನೂ ರದು 
ಗೌಡ ಒಂಟಿಯಾಗಿರುವುದೇ ವಿರಳ. ಈಗ ಗೌಡನ ಮಾಡಿ ಸರಕಾರ ಇವರನು ರೈತ ಕುಳಗಳ 
ಸುತ್ತ ಕುಳಗಳು ಹೋಗಲಿ , ಗೆಳೆಯರ ಸುಳಿ ಸಾಲಿನಲ್ಲಿ ಒತ್ತಾಯದಿಂದ ನಿಲಿ ಸಿದಾ ರೆ. ಈಗ 
ದಾಡುವುದು ನಿಶ್ಚಿತವಿಲ : ಗೌಡ ಹೊರಟರೆ ಊರ ಹೊಲೆಯರು- ಗೌಡನ ಅಂಗಗಳಗಳಲೇ 
ಹೆಂಗಸರು ಮನೆ ಬಿಟ್ಟು ಹೊರ ಬರುತ್ತಿದ್ದಿಲ್ಲ . 

ಇದ್ದು , ಬಿದ್ದು , ಸಾಯುತ್ತಿದ್ದಂಥವರೂ ಗೌಡಕಿ 
ಈಗೆಲ್ಲಿ ? ಗೌಡ ಬರಲಿ, ಗೌಡನ ಅಪ್ಪ ಬರಲಿ 

ಮಾಡುವ ಕನಸು ಕಾಣುತ್ತಿದ್ದಾರೆ. ಅರ್ಜಿ 
ಸಿಂಬಳದ ಹುಡುಗರ ಚೀರಾಡುವದನ್ನು ನಿಲ್ಲಿಸು 

ಮಾಡುತ್ತಿದ್ದಾರೆ. ವಕೀಲಿ ಇದ್ದರೆ ಸರಕಾರದಿಂದ 
ವದಿಲ್ಲ . ಆಗ ಗೌಡರ ಮನೆ ಎತ್ತರಕ್ಕೆ ಸಮನಾದ ನೇವಣಕಿಯನ್ನೂ ಹೊಂದುತ್ತಿದ್ದಾರೆ. ಆದರೆ 
ವಾದ ಮನೆ ಕಟ್ಟುವ ಧೈರ್ಯ ಯಾವನಿಗೂ 

ಇದೇ ನಾಲವತ್ತು ವರ್ಷಗಳ ಹಿಂದೆ ಇದು ಹೀಗಿ 
ಇರಲಿಲ್ಲ. ಈಗ ಎತ್ತರದ ಮನೆಯ ಗುರುತಿನಿಂದ 

ರಲಿಲ್ಲ . ಹೀಗಾಗುವುದು ಖಂಡಿತ ಎಂಬ ಮುನ್ನೂ 
ಹೊಕ್ಕರೆ ಅದು ಗೌಡನ ಮನೆಯಾಗಿರದೆ ಯಾವ 

ಮನೆಯಾಗಿರದೆ ಯಾವ ಚನೆ ಮೊದಲೇ ಹೊಂದಿದ್ದ ಕೆಲವು ಗೌಡರುಗಳು 
ನೋ ಶೆಟ್ಟಿ ಅಥವಾ ತಂಬಾಕು – ಕಬ್ಬಿನ 

ಹಲವು ಸಂಸ್ಥಾನಿಕರು ಕ್ರಾಂತಿಯ ಕಾಲಕ್ಕೆ ನಡೆಸಿ 
ರೊಕ್ಕದಿಂದ ಶ್ರೀಮಂತನಾದ ಒಬ್ಬ ರೈತನ ಮನೆ 

ದಂತೆ ಚಳವಳಿಯ ಕಾಲಕ್ಕೆ ಪಿತೂರಿ ನಡೆಸಿದರು . 
ಎಂದು ಗೊತ್ತಾಗಬಹುದು. 

ಬ್ರಿಟಿಶರಿಂದ ಅಧಿಕಾರ ಗಿಟ್ಟಿಸಿದವರು ಬ್ರಿಟಿಶರು 
ಕಾಲಕ್ಕೆ ತಕ್ಕಂತೆ ಗೌಡರೂ ಸ್ವಲ್ಪ ಹಿಂದೇಟು ಹೋದರೆ ಅಧಿಕಾರ ಹೋದೀತು ಎಂಬ 
ತಿನ್ನಲಿಕ್ಕೆ ಒಪ್ಪಿದ್ದಾರೆ. ಹೊಸ ವ್ಯವಸ್ಥೆಯಲ್ಲ ದನ್ನು ತಿಳಿಯಲಾರದಷ್ಟು ಮೂರ್ಖರೇನಲ್ಲ . 
ಹಿಡಿತ ಸ್ಥಾಪಿಸಲು ಯತ್ನಿಸಿ ಸ್ವಲ್ಪ ಮಟ್ಟಿಗೆ ಅಂತೆಯೇ ಚಳುವಳಿಯವರ ವಿರುದ್ಧ ಚಳುವಳಿ 
ಯಶಸ್ವಿಯಾಗಿದ್ದಾರೆ. ಆದರೆ ಕಾಲದ ವೇಗದ ಮಾಡಿದವರು ಇವರು. ಚಳುವಳಿಯವರು 
ಮುಂದೆ ಈ ವ್ಯವಸ್ಥೆಯ ಅಶಾಶ್ವತವೆಂಬುದು 'ಬ್ರಿಟಿಶರೇ ತೊಲಗಿರಿ' ಎಂದು ಕರೆ ಕೊಟ್ಟರೆ 
ಅವರಿಗೆ ಮನವರಿಕೆಯಾಗುತ್ತ ನಡೆದಿದೆ. . “ ಬ್ರಿಟಿಶರೇ ನಮ್ಮನ್ನು ಪರದೇಶಿಗಳನ್ನಾಗಿ 
- ಬಿಟಿಶರ ಕಾಲದಲಿ ಈ ಗೌಡರು ಊರವರ ಮಾಡಬೇಡಿ' ಎಂದು ಹೇಳಿಕೊಡುವರು ಇವರು. 
ಮೇಲೆ ಬಿತ್ತಿದ ವರ್ಚಸ್ಸು ಇನ್ನೂ ದೂರದ | ಆಗ ಈಗಿನಷ್ಟು ಅಧಿಕಾರಿಗಳ ಜಾಲವೂ 
ಹಳಿ ಗಳಲಿ ಸಲ ಮುಟಿ ಗೆ ಉಳಿದಿದೆ. ಅಧಿಕಾರ ವಿಸ್ತಾರವಾಗಿರುತ್ತಿದ್ದಿಲ್ಲ . ಆಗಿನ ಅಧಿಕಾರಿ 
ಇದ್ದಾಗ ಭಾರೀ ವರ್ಚಸ್ಸನ್ನು ಬೀರಲು ಸುಸ್ತು ಗಳು ಈನವರಂತೆ ಯಾರು ಬೇಕಾದವರನ್ನು 
ಮಾಡಿದ ಗೌಡರು ಬಹು ಬೇಗ ರೈತರುಗಳ 

ಭೇಟಿಯಾಗುತ್ತಲೂ ಇರಲಿಲ್ಲ . ಅದರಿಂದ 
ಸಾಲಿನಲ್ಲಿ ಸೇರಿದರು. ಇನ್ನು ಕೆಲವರು ಹೊಸ ತಾಲೂಕು ಮತ್ತು ಜಿಲ್ಲೆಯ ಕಂದಾಯಾಧಿ 
ವ. ವಸೆಯ ನಾ ನ ಹಿಡಕೊಳುವದಕಾಗಿ ಕಾರಿಗಳನ್ನು ಪೊಲೀಸ್ ಅಧಿಕಾರಿಗಳನ್ನೂ 
ಓಡಾಡಿ ಇದ್ದ ಗದ್ದುಗೆಯನ್ನು ಕಳೆದುಕೊಂಡರು. ಸಂತೋಷಪಡಿಸುತ್ತಾ ಊರನ್ನ ಆಳುವ ' ಸವರಿ 
ಆದರೂ ಕೆಲವ ಚಾಣಾಕರು ಮಾತ್ರ ಪೇಶೆ, ಪಾವರ್ ಹೊಂದಿದ್ದರು ಈ ಗೌಡರು. ಈ 
ಯವರ ಕೊನೆಯ ರಾಜರಂತೆ ತಮ್ಮ ಅರಮನೆ ರೀತಿ ಅಧಿಕಾರಿಗಳ ಮೆಚ್ಚುಗೆ ಪಡೆದು ಸವರಿ 
ಯಲ್ಲಿ ತಾವು ಇದ್ದು ಬಿಟ್ಟರಾಯು ತಮಗೆ 

ಪಾವರು' ಹೊಂದಿದವರಲ್ಲಿ ಜಿಲ್ಲೆಗೇ ಪ್ರಖ್ಯಾತ 
ಯಾರದೇನು ಭಯ ಎನ್ನುವಂತಿದ್ದಾರೆ. ಹೊಲ- ರಾಗಿದ್ದವರು ಸಿಂದೋಳೀ ಗೌಡ , 
ಗದ್ದೆ , ಮನೆಮಾರು, ಬೆಳ್ಳಿ ಬಂಗಾರ, ಆಸ್ತಿ ವಿವರ್ ಸಿಗೋದು ಸಿಗೋದು ಮಹತ್ವದ್ದಲ್ಲ. 
ಪಾಸ್ತಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನು ಗತ್ತಿನಿಂದ ಉಪಯೋಗಿಸಿಕೊಳ್ಳುವುದು 


೩೨ 


ಕಸ್ತೂರಿ, ಮಾರ್ಚ್ ೧೯೮೩ 


ಮಹತ್ವದ್ದು. ಒಂದೇ ಗೌಡರು ಈ ಪಕ್ಷದಿಂದ ಬಂದವರು ಎನ್ನಿಸುತ್ತಿತ್ತು , ಆದ 
ಸವರೀ ಪಾವರಿನ ಉಪಯೋಗ ಸಾಕಷ್ಟು ರಿಂದ ಅಧಿಕಾರಿಗಳು ಊರವರ ಮುಂದೇ ಅವ 
ಮಾಡಿಕೊಂಡರು, ಊರ ರೈತ ಕುಳಗಳು ಜಾತೀ ರನ್ನು ದಬಾಯಿ ಬಿಡತೊಡ, ದರು . ' ಏನ್ರಿ , 
ವಿಚಾರದಲ್ಲಿ ಧಾರಿ ಕವಾ ) ಇವರ ಹಿರಿತನ ಅಪರಾಧಿಗಳ ಪರ ಹೇಳಲಿಕ್ಕೆ ಬರೀರಿ. ನಿಮ್ಮ 
ಒಪ್ಪದವರಾದರೆ ಅವರು ತಮ್ಮ ಜಾತಿ ಮಾತು ಕೇಳಿದರೆ ರಾಜ್ಯದಲ್ಲಿ ಆಡಳಿತ , ಸುವ್ಯವಸ್ಥೆ 
ಧರದ ಹಿರಿತನಕ್ಕಿಂತ ಗೌಡರಿಗೇ ಹೆಚ್ಚು ಹೆದ ಹೇಗೆ ಉಳಿಯಬೇಕು?' ಎಂದು ಪ್ರಶ್ನಿಸಿ -ಗೌಡರು 
ರುವಂತೆ ವರ್ಚಸ್ಸು ಬಿತ್ತಿದ್ದರು. ಹುಸಂಖ್ಯ ಮಾಡಿದ್ದೇ ಸರಿಯಾಗಿದೆ ಎಂದು ಸಾಧಿಸುತ್ತಿ 
ರೈತ ಕುಳಗಳ ಮುಂದಾಳ್ತನ ಇದ್ದ ಜಮೀನ ದ್ದರು. ಆಗ ನಿರಪರಾಧಿಗಳಾದರ ಅಪರಾಧಿ 
ದಾರರು ಗೌಡರ ಪೈಪೋಟಿಯಲ್ಲಿ ಸೋತರು. ಗಳೆಂದು ಕರೆಯಿ ಕೊಳ್ಳುವ ಕುಳಗಳು ಏನೇ 
ಜಿಲ್ಲೆಗೇ ಪ್ರಖ್ಯಾತಿಯನ್ನು ಗಳಿಸುವಷ್ಟು ಅಧಿ ಹೇಳದರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ 
ಕಾರಿಗಳನ್ನು ಮೆಚ್ಚಿಸಿದವು ಒಂದು ಊರ ಕೆಲ ಹೊಡೆದು ಸುಮ್ಮನಿರಿಸುತ್ತಿದ್ದರು. ಬೆರೆಯು 
ಜಮೀಂದಾರರು ಪೈಪೋಟಿಗೆ ನಿಂತರೆ ಹೆದರು ವರು ಹೇಳ ಬಂದರೆ ಅವರನ್ನೂ 'ನೀವೂ ಅಪ 
ಎರೆ ? | 

ರಾಧಿಗಳಿಗೆ ಸಾಮೀಲೇನು?' ಎಂದು ಕೇಳಿಬಿಡು 
* ಅಧಿಕಾರಿಗಳನ್ನು ಮೆಚ್ಚಿಸಲಿಕ್ಕೂ ಈ ಗೌಡರು ತ್ತಿದ್ದರು , ಲಂಚಕ್ಕೆ ಈ ಗೌಡರಷ್ಟು ಉಳಿದವ 
ತ ಹಣ ವೆಚ್ಚ ಮಾಡಿದವರಲ್ಲ . ರೈತ ಕುಳ ರಾರ ಉಪಯೋಗವಾಗುತ್ತಿಲ್ಲಿ, ಹಿಡಿಸ 
ಗಳನ್ನು ಹೆದರಿಯೇ ಸುಲಿದುಕೊಟ್ಟವರು , ಈ ಬೇಕೆಂದರೆ ಓಡಿಸಿಕೊಡುವ ಬಿಡಿಸಬೇಕೆಂದರೆ 
ಗತ್ತು ಜಾತೀು ಮುಂದಾಳ್ತನ ಇರುವ ಬಿಡಿ ಕೊಡುವ ಸಾಮರ್ಥ್ಯ ಬ್ರಿಟಿಶ್ ರಾಜ್ಯದಲ್ಲಿ 
ಜಮೀಂದಾರರಿಗೆ ಸಾಧಿಸಲಿಲ್ಲ . ಅವರು ಸರ ಸಾರಿಗಾದರೂ ಇದ್ದರೆ ಇಂಥ ಪ್ರಭಾವೀ 
ಕಾರದ ಅಧಿಕಾರಿಗಳ ಮುಂದೆ ಅಪರಾಧಿಗಳ ಪಟೇಲರಿಗೆ! ಇದನ್ನು ತಿಳಿದ ಮೇಲೆ ಜನರ 

ಗೌಡರೆಂದರೆ ಸಾಕು, ಅಂಜಿ ನಡಗುತ್ತಿದ್ದರು . 

.೦ದ್ರೋಳಿ ಗೌಡು ಊರೊಳ ನ ಒಂದು 
ಮನೆಯನ್ನೂ ತಮ್ಮ ಪ್ರಭಾವಕ್ಕೆ ಒಳಗು 
ಮಾಡದೇ ಬಿಟ್ಟವಲ್ಲ . ಯಾರೇ ಊರಲ್ಲಿ ತಲೆ 
ಎತ್ತುತ್ತಿದ್ದಾರೆ , ಪ್ರಗತಿ ಹೊಂದುತ್ತಿದ್ದಾರೆ, 
ಮುಂದೆ ಬರುತ್ತಿದ್ದಾರೆ ಎಂದು ಸ್ವಲ್ಪ ಸಂಶ 
ಬಂದರೆ ಸಾಕು: ಅವರನ್ನು ನಾವುದಾದರೂ 
ಅಪರಾಧದಲ್ಲಿ ಸಂಶಯಿತ ಆರೋಪಿಗಳೆಂದು 
ಸೇರಿ ನಮೋ ನಮೋ ಮಾಡಿ ಬಿಡುತ್ತಿದ್ದರು. 
ಹೊಟ್ಟೆಯೊಳಗಿನ ಸಿಟ್ಟು ರಟ್ಟೆಯೊರ್ಳಲ್ಲದ 
ಜನಸಾಮಾನ್ಯರು ಮತ್ತೆ ಅವರ ಕೈಕಾಲು ಹಿಡಿದೇ 
ಲಂಚ ಕೊಟ್ನಾದರೂ ಬಿಡಿ ಕೊಳ್ಳಲು ಪಂ 
ತ್ನಿಸಬೇಕಾಗುತ್ತಿತ್ತು . ಊರೆಲ್ಲ ಇವರ ಅನ್ಯಾ 
ಯಕ್ಕೆ ತುತ್ತಾ .. ತಾರಿತಾದ ಗೌಡರ 

ವಿರುದ್ದ ಕ್ರಾಂತಿ ಏಳುವ ಧೈ , ಒಕ್ಕಟ್ಟು , 
ಈ ನೀವು ಕೊಟ್ಟ ಟಾನಿಕ್' ನಿಂದ ತುಂಬಾ ಶಕ್ತಿ ಮಾರ್ಗದರ್ಶನ ಊವರಿಗೆ ಲಭಿಸಲಿಲ್ಲ . 
ಲವಲವಿಕೆ ಬಂದಿದೆ ಈಗ ಡಾ . ೦೦೦ ಇನ್ನೊಂದು ಸ್ವತಂತ್ರ ಸಿಕ್ಕ ಮೇಲ , ಪಂಚಾಂ ತ ರಾಜ್ಯ 
ಬಾಟ್ ತಗೊಂಡು ಹೋಗೋಣಾಂತ ಬ: ದೆ.) ಬಂದ ಮೇಲೂ , ಎತನ ರದ್ದತಿಯಾದ ಮೇಲೂ 


೩೩ 


ಗೌಡರ ಗಂಗಾವತರಣ 


ಇನ್ನೂ ಅಧಿಕಾರಿಗಳ ಬಾಲ ಹಿಡಿಯಬಲ್ಲ ಗತ್ತು , ದರು . ಮಕ್ಕಳಾಗದೇ ಗಂಡ ಸತ್ತುಹೋದ. ಬರ 
ಈ ಗೌಡರಿಗೇ ಉಳಿದಿತ್ತೆಂಬುದನ್ನು ಕಂಡುಕೊಂಡ ಬರುತ್ತ ಗೌಡರ ಆಕರ್ಷಣೆ ಕಡಿಮೆಯಾಗ 
ಜನ ಗೌಡರ ಮುಂದೆ ದೇವರ ಆಟವೂ ನಡೆಯ ತೊಡಗಿತು . ವಿಧಿ ಇಲ್ಲದೇ ವಿಧವೆ ಗಂಗಿ ಉಡುಕಿ 
ಲಾರದು , ಗೌಡರೆಂದರೆ ದೇವರು, ಗೌಡರು ಮಾಡಿಕೊಂಡು ಬೇರೆ ಊರಿಗೆ ಹೋದಳು. 
ಇಲ್ಲದ ಕಡೆ ದೇವರ ಬರಲಾರ ಎಂಬಷ್ಟು ಒಮೆ ಅಂತಃಪುರಕ್ಕೆ ತಂದು ಹಾಕುವವರೆಗೆ. 
ತವ ಸುತ್ತ ಗೌಡರ ಜಾಲ ಬಿಗಿದಿದೆ ಎಂದು ಒಲುಮೆಯ ಕಾರಂಜಿ ಪುಟಿಸುವ ರಾಜರು ಅಂತಃ 
ಮನವರಿಕೆಯಾದ ಜನರು ಎಂದೂ ಏಳದಂತೆ, ಪುರ ಸೇರಿದಮೇಲೆ ದರ್ಶನ ಕೊಡೋದೂ 
ಎಚ್ಚರಾಗದಂತೆ ಗುದ್ದಿನ ಇಲಿಗಳಾಗಿ ಬಿಟ್ಟರು. ದುರ್ಲಭವಾಗುತ್ತಿತ್ತೆಂದು ಪುರಾಣೇತಿಹಾಸಗಳ 

ಇಂಥ ನಿರಂಕುಶ ಗೌಡರಿಗೂ ಒಮ್ಮೆ ದೊಡ್ಡ ರಾಜರ ಕತೆಗಳೇ ಹೇಳುತ್ತವೆ. ಆಗ ಆಂತಃ 
ಸಂಕಟ ಬಂತು . ಈ ಸಂಕಟವೆಂದರೇನೇ 'ಗೌಡರ ಪುರ ಸೇರಿದವಳು ತಾಳ್ಮೆಯಿಂದ ಇರಬೇಕಾ 
ಗಂಗಾವತರಣ ' ಎಂದು ಸಿಂದೆಳಿಂ ಜನ ಕಾದ್ದು ವಿಹಿತ, ಅಗತ್ಯ , ಪರಂಪರೆಗೆ ಸಮ್ಮತ. 
ಸಾಮಾನ್ಯರಲ್ಲಿ ರೂಢವಾಗಿರುವ ಸಂಕೇತ. 'ಗೌಡರ ಆದರೆ ಗಂಗೆ ಇತಿಹಾಸವೂ ಗೊತ್ತಿಲ್ಲ , ಪರಂಪ 
ಗಂಗಾವತರಣವಾಗದೇ ಹೋಗಿದ್ದರೆ ಈ ಊರು ರೆ ಗೊತ್ತಿಲ್ಲ . ಅವಳಿಗೆ ಗೊತ್ತಿದ್ದದು 
ಎಂದೂ ಎಚ್ಚರಾಗುತ್ತಿದ್ದಿಲ್ಲ . ಆದರೆ ದೈವದ ನಿಸರ್ಗ ಒಂದೇ . ಚಳಿಗಾಲ ಬಂದಾಗ ಉದು. 
ವಿಚಿತ್ರ ವರಸೆ ಎಂಬಂತೆ ಗೌಡರ ಗಂಗಾವತರಣ ರುವುದು , ಬೇಸಿಗೆ ಬಂದಾಗ ಚಿಗಿಯುವುದು . 
ಪ್ರಸಂಗ ನಡೆಯಿತು. ಮತ್ತು ಊರವರು ಗೌಡರ ಬೇಸಿಗೆ - ಚಳಿಗಾಲದ ತಾಳಮೇಳ ತಪ್ಪಿತು. ಕಾರು 
ಸಾಮರ್ಥ್ಯಕ್ಕೂ ಸೀಮೆಗಳಿವೆ ಎಂಬುದನ್ನು ಈ ಕೆರಗಲಿಕ್ಕೆ , ಕೊರಗುತ್ತ ಒಣಗಲಿಕ್ಕೆ 
ತಿಳಿದುಕೊಂಡರು. 

ಅವಳೇನು ಒಂದೇ ಸ್ಥಳದಲ್ಲಿ ನೆಟ್ಟ ಮರವಲ್ಲ . 
ಯಾರ ಪ್ರಯತ್ನದಿಂದ ಆದ ಸಿದ್ದಿ ಇದಲ್ಲ . 

ಉಡುಕಿ ಮಾಡಿಕೊಂಡು ಬೇರೆಊರಿಗೆ ಹೋದಳು . 
ತಾನೇ ತಾನಾಗಿ ಸಂಭವಿಸಿದ ಒಂದು ದೈವ ಸಿಂದೋಳಿಯನ್ನೂ ಮರೆತಳು , ಒಂದೆಳಿಯು 
ಯೋಗ. ಕಥೆ ನಡೆದದ್ದು ಈ ರೀತಿ, 

ಗೌಡನನ್ನೂ ಮರೆತಳು . 
ಗಾಣಿಗರ ಗಂಗೆ ತನ್ನ ಹರೆಯದಲ್ಲಿ ಬಹಳ ಉಡುಕಿ ಮಾಡೊಂಡರೂ ತಪ್ಪಿರಲಿಲ್ಲ . ಆದರೆ 
ಸುಂದರಿಯಾಗಿದ್ದಳು. ನೀಟ ವಾಗು, ಮಾಟ ಗೌಡನನ್ನೇ ಮರೆತುಬಿಡಬೇಕೆ? ಆವಾಗೀವಾಗ 
ಮುಖ , ತೆಳುವಾದ ತೊಂಡೆ ಹಣ್ಣು ಬಿಚ್ಚಿದಂಥ ಬಂದು ಭೇಟಿಕೊಟ್ಟು ಹೋಗಬಾರದೇ ? ಗೌಡನೂ 
ಕೆಂಪು ತುಟಿ, ಕೆನ್ನೆಯಲ್ಲಿಯ ಕೆಂಪು ಛಾಯೆ ಒಂದೆರಡು ಸಲ ' ಮಗಳು ಪಂಚಿಮಗೆ ಬಾ 
ಒಡಮಾಡಿರುತ್ತಿತ್ತು . ನೀಳವಾದ ಕೂದಲು , ಳೆಯೆ ? ದೀವಳಿಗೆಗೆ ಬಾಳೆಯೆ ?' ಅಂತ ಅವ 
ಎತ್ತರದ ನಿಲವು. ಸಣ್ಣ ನಡ . ಪ್ರಾಯಕ್ಕೆ ಬಂದಾಗ ಅಪ್ಪನ ಹತ್ತಿರಕೇಳಿದ. ಅವಳಪ್ಪನ ಭೋಳೇ 
ಹತ್ತಾರು ಹುಡುಗರಿಗೆ ಹುಚ್ಚು ಹಿಡಿಸಿದವಳು. ತನದಿಂದ , “ ಇನ್ನೇನು ಬಾಳೆ? ಅಲ್ಲಿಯ 
ಆಗ ಒಂದೊಳ್ಳಿ ಗೌಡನ ತುಂಬು ಹರಯು ದೊಡ್ಡ ಒಕ್ಕಲು. ಈಗ ಅವಳು ಅಲ್ಲಿ ಹೋಗಿ 
ದಲ್ಲಿದ್ದಳು. 

- ನವ ನೆಲ್ಲ ಮರೆತುಬಿಟ್ಟಿದ್ದಾಳೆ' ಎಂದ . ಮರೆತು 
ಗೌಡ ವನಸ್ಸು ಮಾಡಿದರೆ ಬಿಡೋ ಆಸಾಮಿ ಬಿಟ್ಟಿದ್ದಾಳೆ ಎಂಬ ಶಬ್ದ ಇವನಿಗೆ ಕೇಳಲಿಕ್ಕಾಗ 
ಯಲ್ಲ. ಮತ್ತು ಗೌಡನ್ನ ಮೆಚ್ಚಿಸಬೇಕಾದರೆ ಲಿಲ್ಲ . 
ತಮ್ಮ ಹುಡಿಗೆಯ ಅಂದ ಎಷ್ಟಿರಬೇಕೆಂದು ಹೆಮ್ಮೆ ತನ್ನ ಚಾರರಿಂದ ಕರೆ ಕಳಿಸಿದ. ಗುಟ್ಟಾಗಿ ಈ 
ಪಡುವಂಥ ಸ್ವಭಾವದ ಜನ, ಗೌಡ ಮೆಚ್ಚಿದ್ದನ್ನು ಜನ ಅವರಿಗೆ ಹೋಗಿ ಹಳ್ಳ , ಬಾವಿಗೋ , 
ದಿಗ್ವಿಜಯವೆಂದು ಭಾವಿಸುವ ಹೆಣ್ಣು , ಆತಂಕ ನೀರಿಗೆ , ಒಗೆಯಲಿಕ್ಕೆ ಬಂದಾಗ ಅವಳಿಗೆ 
ವಿಲ್ಲದೇ ಸಂಧಾನ ನಡೆಯಿತು. 

ಸುದ್ದಿ ಮುಟ್ಟಿಸಿದರು. ' ಇನ್ನ ಈ ಗಂಗಿ ಮೊದಲಿನ 
ಶಾಸ್ತ್ರಕ್ಕೆ ಒಬ್ಬ ಗಂಡನೊಂದಿಗೆ ಲಗ್ನ ವಾಡಿ ಗಂಗಿ ಆಗಿ ಉಳಿದಿಲ್ಲ . ಇನ್ನ ಆ ಹಿಂದಿನ ಕತೀನೆಲ್ಲಾ 


319 -5 | 


೩೪ 


ಕಸ್ತೂರಿ, ಮಾರ್ಚ್ ೧೯೮೩ 


ಮರೆತು ಬಿಡು' ಅಂತ ಗೌಡನಿಗೆ ಹೇಳಿ ಆಳಿನೊಂದಿಗೆ ಸಿಕ್ಕುಬಿಟ್ಟಳು. . 
ಕಳಿಸಿದಳು . ಗೌಡ ಹೆಡೆ ತುಳಿದ ಹಾವಿನಂತಾದ, ಗೌಡ ಗಂಗೆಯನ್ನು ದರದರ ಎಳೆದು ತಂದು 
* ಹೊಂಚು ಹಾಕಿ ಅವಳನ್ನು ಓಡಿಸಿಕೊಂಡು ಮನೆಯ ಹೊರಗೆ ಹಾಕಿದ . ದಿಕ್ಕುಗೆಟ್ಟ ಗಂn. 
ಬಂದ. ಗುಟ್ಟಾಗಿ ಅಡಗಿಸಿಟ್ಟ . ಉಡಕೀ ಗಂಡನ ತಪ್ಪಾಯಿತೆಂದು ಗೌಡನ ಕಾಲು ಹಿಡಿದಳು. 
ಕಡೆಯವರೂ ಸಾಮಾನ್ಯರಲ್ಲ , ಅವರ ದಪ್ಪ ' ನಿಕಾಲ್ , ಹೊಲಸಂಡೇ !” ಎಂದು ಗೌಡ 
ಪುಷ್ಯ ನಾಲ್ಕು ಮಂದಿ ಅಣ್ಣ ತಮ್ಮಂದಿರು - ಚೀರಿ ಒದ್ದು ಬಿಟ್ಟ . ಆತನ ಒದೆತಕ್ಕೆ ಆ ಆಂಗ 
ಕೈಯಲ್ಲಿ ಹತ್ತು ಬೇಡರು . ಚಪಗೊಡಲಿ ಹಿಡಿದು ಛದಲ್ಲಿ ಕೂತಿದ್ದ ತಳವಾರನ ಕಾಲ ಮೇಲೆ ತಲೆ ಚೆಲ್ಲಿ 
ಕೊಂಡು ಅವರ ಸುತ್ತೆಲ್ಲ ಶೋಧಿಸತೊಡಗಿ ಅಂಗಾತ ಬಿದ್ದಳು. 
ದರು . ಸಂಶಯದ ಎಳೆ ಹಿಡಿದು ಒಂದು ರಾತ್ರಿ ಇದೆಲ್ಲ ನಡೆದಾಗ ಸಂಧಿ ಸಾಧಿಸಿ ಆಳು ಬಸಾ, 
ಗೌಡನನ್ನು ಹಿಂಬಾಲಿಸಿ ಗುಟ್ಟಿನ ಸ್ಥಳಕ್ಕೆ ಮಾತ್ರ ಓಡಿಹೋದ. ಗಂ ಪುನ: ತವರು 
ಹೋದರು . ಗೌಡನನ್ನು ಚೆನ್ನಾಗಿ ಥಳಿಸಿ . ಮನೆಗೆ ಬಂದಳು. ಮಗಳ ದುರ್ದೆಸೆ ತಾಯಿಗೆ 
ಗಂಗಿಯನ್ನು ಹೊತ್ತು ಒಯ್ದರು. 

ನೋಡಲಿಕ್ಕೆ ಆಗಲಿಲ್ಲ . ಕರಕೊಂಡಳು . 
ತಿಂಗಳೊಪ್ಪತ್ತಿನಲ್ಲಿ ಚೇತರಿಸಿಕೊಂಡ ಗೌಡ ಮಳೆ ಗಂು , ಮೊದಲಿನಂತೆ ಗಾಣಿಗರ ಗಂn 
ಮುಂದೊಂದು ವರ್ಷ ಸುಮ್ಮನಿದ್ದು ಗಂ.. ಯ 

ಯಾದಳು . 
ಗಂಡನನ್ನು ಕೊಲ್ಲಿಸಿದ. ಗಂಗೆಯನ್ನು ಪುನಃ 

ತಾಯಿ ಸತ್ತ ಮೇಲೆ ಗಂಯ ಗೆಣೆಯರ 
ತಂದು ಮನೆಯಲ್ಲಿ ಇಟ್ಟುಕೊಂಡ , ವಿರೋಧಿಸಿದ 

ಸಂಖ್ಯೆ ಲೆಕ್ಕವಿಲ್ಲದಷ್ಟಾಯಿತು. ಮತ್ತೊಮ್ಮೆ 
ಹೆಂಡತಿಯು ಮುಂದಿನ ನಾಲ್ಕು ಹಲ್ಲುಗಳನ್ನು ಗೌಡನ ಪಿತ್ತ ನೆತ್ರಿ ಗೇರಿತು . 
ಇಕ್ಕಳದಿಂದ ಕಿತ್ತ . ಮುಂದೆ ತಿಂಗಳೊಪ್ಪತ್ತಿನಲ್ಲಿ ಗಂಜಯನು ಕೊಲಿ ಮನೆಲೆ ಮುಗಿಸಿ 
ಧಾಸಿ ಹತ್ತಿದ ಹೆಂಡತಿ ಸತ್ತಳು. 

ಬಿಟ್ಟ . 
ಹೆಂಡತಿ ಸತ್ತ ಮೇಲೆ ಗಂಗೆಯೋ ಗೌಡನ ಯಾರಿಗೇನೂ ಗೊತ್ತಾಗಲಿಲ್ಲ . ಗಂಗಿಯು 
ಹೆಂಡತಿಯಂತೆ ರಾಜಾರೋಷವಾಗಿ ವ್ಯವಹರಿಸ ಏಕದಂ ಆದಶ್ರವಾದದು ಆದರೂ ಗಂಗಿ 
ತೊಡಗಿದಳು . ಇದರಿಂದ ಗಂಗಿಯ ಗಂಡನ ಗೆಣೆಯರನ್ನು ಅಸ್ವಸ್ಥಗೊಳಿಸಿತು . ಗಂಗೆ ಇದ್ದಾಗ 
ಸಾವಿಗೂ ಗೌಡನಿಗೂ ಸಂಬಂಧವಿದ್ದದ್ದು ಜಗ ನಾ ಮೇಲು ನೀ ಮೇಲು ಎಂದು ಸುಂದೋಪ 
ಜಾಹೀರಾಯಿತು. ಆದರೂ ಎದುರು ನಿಂತು ಸುಂದಿನು ನಡೆಸುತ್ತಿದ್ದ ಗಂಡು ಗೆಣೆಯರು 
ಮಾತಾಡುವ ಗಂಡಸ್ತನ ಯಾರಲ ಇರಲಿಲ್ಲ . ಗಂಗಿ ಸತ್ತಿದ್ದು ಗೊತ್ತಾಗಿ ಒಂದಾದರು. 

ಹಲವು ವರ್ಷ ಖಟ್ಟೆ ನಡೆದು ಗಂಗೀ ಗಂಡನ ಗಂಗಿ ಸ್ವಾಭಾವಿಕ ರೀತಿಯಿಂದಲೇ ಸತ್ತಿದ್ದರೂ 
ಖನೀ ಆರೋಪಿಗಳೆಲ್ಲ ನಿರ್ದೋಷಿಗಳೆಂದು ಬಹುಶಃ ಅವರು ಒಂದಾಗುದಿಲ್ಲವೇನೋ . 
ಬಿಡುಗಡೆ ಹೊಂದಿದರು. ಗಂಗಿಯೇ ಸ್ವತಃ ಗೌಡನ ಆದರೆ ಈಗ ಕಪಟದಿಂದಾದ ಕೊಲೆ ಗಂಗಿಯ 
ಮನೆ ಹೊಕ್ಕಳೆಂದ ಮೇಲೆ, ತಮ್ಮ ತಮ್ಮನೂ ಅವರನ್ನೆಲ್ಲ ಕೆರಳಿಸಿತು. ಎಲ್ಲರೂ ಹತ್ತಾರು 
ಸತ್ತುಹೋದದ್ದರಿಂದ ಇನ್ನು ಇಂಥ ಬಾಜಾರ ಕಡೆಯಿಂದ ಹತ್ತಾರು ಮಕ ಅರ್ಜಿಗಳನ್ನು 
ಬಸವಿಯ ದೆಸೆಯಿಂದ ತಾವೇಕೆ ತಲೆ ಕೆಡಿಸಿ ಮೇಲಿಂದ ಮೇಲೆ ಮಾಡ ತೊಡಗಿದರು . 
ಕೊಳ್ಳುವದೆಂದು ಗಂಗಿಯ ಮೈದುನರು ಪುನಃ ವಕೀಲರನ ಮೊರೆಹೊಕ್ಕರು. 
ಆ ವಿಚಾರ ಮಾಡಲಿಲ್ಲ . 

ಮೇಲಾಧಿಕಾರಿಗಳಿಂದ ತನಿಖೆ ಆದೇಶ 
ಆದರೆ ಗಂಗಿ ಗೌಡರ ಮನೆ ಆಳನ್ನೇ ಇಟ್ಟು ಬಂದ ಮೇಲೆ ಮಾತ್ರ ಪೊಲೀಸರಿಗೆ ಸುಮ್ಮ 
ಕೊಂಡಿದ್ದಾಳೆ ಎಂದು ಏಕಾಏಕಿ ಸುದ್ದಿ ಹರಡಿತು. ನಿರಲಾಗಲಿಲ್ಲ . ಗಂಗಿಯ ಮನೆ ಪಡಿಸಿದರು . 
ಸುದ್ದಿ ಗೌಡನವರೆಗೂ ಮುಟ್ಟಿತು. ಗೌಡ ಹೆಣ ಸಿಕ್ಕಿತು. ಅದು ಗಂಗೆಯದೇ ಎಂದು ಗುರು 
ತಪಾಸ್‌ ಮ್ಯಾಲೇ ಇದ್ದ. ಒಮ್ಮೆ ಗಂಗಿ ತಿಸಲಾಯಿತು. ಗಂಗಿಂರು .ಜೀವನದ ಗತಿಯಲ್ಲಿ 


ಗೌಡರ ಗಂಗಾವತರಣ 


ಗಂಗಿನ ಗಂಡನ ಕೊಲೆಯ ಸೇರಿದಂತೆ ಅನೇಕ ಬೇಡಿತೊಟ್ಟು ಹೋಗುವಾಗ ಹೇಗೆ ಕಾಣುತ್ತಾನೆ 
ಗೂಢಗಳಿಗೆಲ್ಲ ಗೌಡನೇ ಜವಾಬ್ದಾರನೆಂದು ಎಂದು ನೋಡಲಿಕ್ಕೆ ಊರೆಲ್ಲ ಉತ್ಸುಕವಾಯಿತು. 
ವಿದಿತವಾಯಿತು. ಆದರೆ ಗೌಡನನ್ನು ಹಿಡಿದು ಗೌಡ ಅನ್ನ ನೀರು ಎರಡನ್ನೂ ಬಿಟ್ಟ . 
ವದು ಹೇಗೆ? 

ಮಾರನೇ ದಿನ ಮನೆಯ ಹತ್ತಿರಪೊಲೀ 
ಗಂಬರು ಚರಿತ್ರೆ , ಗಢಕೋಲೆ, ಗೂಢವಾಗೇ 

ಸರ ಮೋಟಾರು ಬಂದು ನಿಂತಿತು . ಪೊಲೀಸ್‌ 
ಉಳಿದಿರುವ ಅವಳ ಗಂಡನ ಕೊಲೆ- ಇವೆಲ್ಲ 

ಮೋಟಾರಿನ ಹಾರ್ನ್‌ ಕೇಳಿದೊಡನೆ ಗೌಡನ ಎದೆ 
ಪತ್ರಿಕೆಗಳಲ್ಲಿ ಢಾಳಾಗಿ ಪ್ರಕಟವಾಗತೊಡಗಿದವು. ಅಂದಿತು . ಎದೆ ಒತ್ತಿ ಹಿಡಿದ ದೆ.ನದಿಂದ 
- ಊರಲ್ಲಿ ಡಂಗುರ ಸಾರಿಸಿ ಯಾರಿಗೆ ಏನೇ 

ಸೂರಿನ ಕಡೆ ಕಣ್ಣು ಹಚ್ಚಿದ. ಪೊಲೀಸ್ 
ಗೊತ್ತಿದ್ದರೂ ತಿಳಿಸಬೇಕೆಂದು ಜಾಹೀರುಮಾಡಿದು . 

ಇನ್ಸ್ ಪೆಕ್ಟರನ ಬಟಿನ ಶು ಅಟ್ಟ ಹತ್ತಿ ಬರು 
ಆದರೂ ಯಾರೂ ಮುಂದೆ ಬರಲೊಲ್ಲರು. 

ತಿದ್ದಂತೆ ಗೌಡನಿಗೆ ಜೋರುಜೋರಾಗಿ ಕೇಳಿಸ 
ಕೊಲೆಯನ್ನು ಪತ್ತೆ ಹಚ್ಚುವುದು ಪೋಲೀ ಕೊರತು. . 
ಸರಿಗೆ ಆಹ್ವಾನವಾಯಿತು, 

ಅದು ಯಮದೂತ ಬರುವ ಸದ್ದು ಸಮೀಪಿ 
ತನ್ನ ಹಳೆಯ ಆಳಿನ ಮೇಲೆ ತನಗೆ 

ಸುತ್ತಿದೆ ಎನಿಸಿತು ಗೌಡನಿಗೆ, ದೀನನಾಗಿ ಸೂರು 
ಸಂಶಯವಿರುವದಾಗಿ ಗೌಡ ಹೇಳತೊಡಗಿದ. 

ನೋಡುತ್ತಾ ಕೂತಿದ್ದ ಗೌಡನಿಗೆ ಪೊಲೀಸ್ 
ಆಗ ಮಾತ್ರ ಯಾರೊಬ್ಬರೂ ಆ ಆಳಿನ ವಿರುದ್ದ 

ಅಧಿಕಾರಿ, ಐ ಆರ್ ಹೆಲ್ಪಿಸಿ; ವಾರಂಟ್ 
ಒಂದೂ ಸಾಕ್ಷಿ ಹೇಳಲು ಮುಂದೆ ಬರದಾದರು . 

ಮೇರೆಗೆ ನಾವು ನಿಮ್ಮನ್ನ ಒಯ್ಯಲೇಬೇಕು.' 
ರೆಕ್ಕ ತರಿ ಸುಳ್ಳು ಸಾಕ್ಷಿ ತಯಾರಿಸಲು ಗೌಡ. 

ಎಂದರು . ಆದರೆ ಗೌಡನಿಂದ ಪ್ರತ್ಯುತ್ತರವೇ 
ಯತ್ನಿಸಿದ . ಅದಕ್ಕೂ ಯಾರೂ ತಯಾರಾಗದಾ 
ದರು. ಗೌಡ ಸಿಟ್ಟಾದ, ಬೈದ, ಬೆದರಿಸಿದ. 

ಇಲ್ಲದಾಗ " ಆದರೂ ಅಲ್ಲಿ ನಿಮಗೆ ಯಾವದೇ 
ಜನ ಮಾತ್ರ ಗೌಡನ ವಿರುದ್ದ ಹೇಳಲೂ . 

ರೀತಿ ಹಿಂಸೆ ಮಾಡುವದಿಲ್ಲ . ನಡೆಯಿರಿ' ಎಂದರು . 
ಮುಂದೆ ಬರಲಿಲ್ಲ , ಆಳು ಬಸ್ತಾನ ವಿರುದ್ದ 

ಅದಕ್ಕೂ ಆತನಿಂದ ಉತ್ತರ ಬಾರದೇ ಇದ್ದಾಗ 
ಸಾಕ್ಷಿ ಹೇಳಲೂ ಮುಂದೆ ಬರಲಿಲ್ಲ , 

ಗೌಡನ ಮೈ ಮುಟ್ಟಿ ನೋಡಿದರೆ ಗೌಡನೇ 
- ಪೊಲೀಸರು ಒಂದು ವಾರ ಅಲ್ಲೇ ತಳವೂರಿ 
ನಿಂತರು . ಮುಂದೆ ಒಂದೆರಡು ದಿನಕೊಂದಾ 

'ಗೌಡ ಸತ್ಯ !”ಪೊಲೀಸ್ ಅಧಿಕಾರಿ ಒದರಿದು 
ವರ್ತಿ ಬರತೊಡಗಿದರು. 

ಹೊರಗೆ ನೆರೆದಿದ್ದ ಜನ. “ ಅಯ್ಯೋ , ಅವನ್ಯಾರ್‌ 
ಹೆಮ್ಮರದಂಥ ಆಳು ಗೌಡ ಟೊಂಗೆ ಸವರಿದ ಕೊಂದರು ? ಇನ್ನ ಮತ್ತಾರನ್ನ ಒಯು ಕೂಡ 
ಗಿಡದಂತಾದ . ಗೌಡನಿಗೆ ಹೊಟ್ಟೆಯಲ್ಲಿ ಅನ್ನವೇ ಸ್ವಾರೋ ಈ ಡಗಲೀ ಅಂದ್ಯಾವರು ? ' ಎಂದು 
ತಡೆದಂತಾಯಿತು. ಡಾಕೃರರು ಬೇಕಾದಷ್ಟು ಚಿತ್ಕಾರ ಮಾಡಿದರು . 
ಪ್ರಯತ್ನಿಸಿದರು . ಗೌಡನ ಪ್ರಕೃತಿ ಸುಧಾರಿಸಲಿಲ್ಲ . ಪೊಲೀಸ್ ಅಧಿಕಾರಿ ನಿಧಾನವಾಗಿ ಕೆಳಗೆ. 

ಕೊನೆಗೆ ಒಂದು ದಿನ ಗೌಡನ ಹೆಸರಿನಲ್ಲಿ ಬಂದು , ಅವರನ್ನು ಯಾರೂ ಕೊಂದಿಲ್ಲ. ಗೌಡರ 
ವಾರಂಟು ತೆಗೆದಿದ್ದಾರೆ ಎಂದು ಸುದ್ದಿ ಬಂತು. ಗಂಗಾವತರಣವಾಗಿದೆ ಅಷ್ಟೆ ,' ಎಂದು ಶಾಂತವಾಗಿ 
ಎಲ್ಲರನ್ನೂ ಹಿಡಿಕೊಡುತ್ತಿದ್ದ ಗೌಡ ತಾನೇ ನುಡಿದರು . 


ಬಾಕನೂ ಹುಚ್ಚನೂ ಆಳೂ .... 


ಆತ ಒಬ್ಬ ಆಳು, ಬೇರೇನೂ ಮಾಡಲಿಕ್ಕಾ 
ಗದೆ ತನ್ನ ಬಳಿ ಬಂದವರಲ್ಲಿ ತನ್ನ ಕಷ್ಟಗಳನ್ನು 
ತೋಡಿಕೊಳ್ಳುವುದೊಂದೇ ಆತ ಮಾಡುತ್ತಿದ್ದ 
ಕೆಲಸ. ಅವನಿಗೆ ಮಾಡಲು ಸಾಧ್ಯವಾಗುತ್ತಿದ್ದದ್ದು 
ಅಷ್ಟೆ . ಒಂದು ದಿನ ಆತ, ಒಬ್ಬ ಬೌದ್ಧಿಕ 
ನನ್ನು ಭೇಟಿಯಾದ . ದುಃಖದಿಂದ ಅಳುತ್ತ ಹೇಳಿದ : 
“ ಸರ್ , ನಿಮಗೆ ಗೊತ್ತಿರಬಹುದು. ನನ್ನ 
ಬದುಕು ನಾಯಿಗಿಂತ ಕಡೆ . ನಾನು ಎಷ್ಟು ಕೆಲಸ 
ಮಾಡಿದರೂ ನನಗೆ ಒಂದು ಹೊತ್ತಿನ ಊಟವೂ 
ದೊರೆಯುವುದಿಲ್ಲ . ಸಿಕ್ಕರೂ ಹಂದಿಯ ವರಿಸಿ 
ನೋಡಲಾಗದಂಥ ಊಟ. ಬೆಳಿಗ್ಗೆ ನೀರು 
ಸೇದಿ ಹಾಕುತ್ತೇನೆ. ಮಧ್ಯಾಹ್ನದ ವೇಳೆಗೆ ಅಡಿಗೆ 
ಮಾಡುತ್ತೇನೆ. ಸಂಜೆಗೆ ಗೋದಿ ಬೀಸುತ್ತೇನೆ. 
ಕತ್ತಲಾಗುವ ವೇಳೆಗೆ ಬಟ್ಟೆ ಒಗೆಯುತ್ತೇನೆ. 
ಮಳೆ ಬಂದರೆ ಒಡೆಯನಿಗೆ ಕೊಡೆ ಹಿಡಿಯಲು 
ತೇನೆ. ರಾತ್ರಿ ಎಷ್ಟು ಹೊತ್ತಿಗೆ ಯಜಮಾನ 
ಬಂದರೂ ಅವನಿಗಾಗಿ ಕಾಯುತ್ತೇನೆ. ಇನ್ನೂ 
ಗಿ ನನ್ನ ಜಮಾನನಿಂದ ಒಂದು ಕಾಷಾ 
ಗಲೀ , ಒಳ್ಳೆಯ ಮಾತಾಗಲೀ ಇದುವರೆಗೂ 
ಕೇಳಿಲ್ಲ . ಸಿಕ್ಕುವ ಬಹುಮಾನವೆಂದರೆ ಆಗೊಮ್ಮೆ 
ಈಗೊಮ್ಮೆ ಯಜಮಾನ ಕೊಡುವ ಒಂದೊಂದು 


ಲು ಸನ್ ಬರೆದ 
ಚೀನಿ ಕಥೆ 


“ಓಹ್ ತುಂಬ ಅನ್ಯಾಯ ...” ಬೌದ್ದಿಕ ನಿಟ್ಟು 
ಸಿರು ಬಿಟ್ಟ . ಅವನ ಕಣ್ಣಾಲಿಗಳ ಕೆಂಪಾದವು. 

“ ನಾನಿನ್ನು ಹೀಗೇ ಮುಂದುವರೆಯಲು ಸಾಧ್ಯ 
ಎಲ್ಲ ಸರ್‌ .. . ನಾನು ಯಾವುದಾದರೂ ಒಂದು 
ದಾರಿಯನ್ನು ಹುಡುಕಲೇಬೇಕು. ಆದರೇನು 
ಮಾಡಲಿ ? ” ಮತ್ತಷ್ಟು ಗದ್ಗದಿತನಾದ ಆಳು . 

“ಯೋಚನೆ ಮಾಡಬೇಡ... ಕಾಲ ಹೀಗೇ 
ಇರದೇ ಬದಲಾಗುತ್ತದೆ ಎಂಬುದರ ಬಗ್ಗೆ 
ನನಗೆ ಪೂರ್ಣ ಭರವಸೆಯಿದೆ, ” ಎಂದ ಬೌದ್ದಿ ಕ . 

“ಹೌದೇನು? ... ನಾನೂ ಅದನ್ನೇ ನಂಬು 
ತೇನೆ... ನಾನು ಈಗ ಇಷ್ಟು ಕಷ್ಟಗಳನ್ನು 
ನಿಮ್ಮ ಬಳಿ ಹೇಳಿಕೊಂಡಿದ್ದರಿಂದಲೂ ನೀವಾ 


ಅನುವಾದ : 
ವತ್ಸಲಾದೇವಿ ಸಿ, ವಿ. 


೩೬ 


ಬೌದ್ಧಿಕನೂ ಹುಚ್ಚೆನ ಆಳ .. 


ಗಲೇ ನನ್ನ ಬಗ್ಗೆ ಅನುಕಂಪ ಸೂಚಿಸಿದ್ದನ್ನು ಯುತ್ತಿದ್ದೇನೆ.” 
ಕಂಡ ನನಗೆ ಎಷ್ಟೋ ಸಮಾಧಾನವಾಗಿದೆ . ಇನ್ನು ನನ್ನನ್ನು ಸಿಗಿದೇ ಹಾಕುತ್ತಾನೆ,” 
ಪ್ರಪಂಚದಲ್ಲಿ ಸ್ವಲ್ಪವಾದರೂ ನ್ಯಾಯ ಎಂಬ ಆಳು ನಡುಗಿದ. 
ದಿದೆ ಎಂಬುದಕ್ಕೆ ಇದು ಸಾಕ್ಷಿ, ” ಎಂದ ಆಳು. “ ಹಾಕಲಿ ಬಿಡು ” ಎನ್ನುತ್ತ ಹುಚ್ಚ ಗೋಡೆ 

ಆಳು ತನ್ನ ಬಳಿಗೆ ಬಂದವರೆದುರು ತನ್ನ ಕೆಡಹುವುದನ್ನು ಮುಂದುವರಿಸಿದ. 
ಕಷ್ಟಗಳನ್ನು ಹೇಳಿಕೊಳ್ಳುವುದನ್ನು ಮುಂದು ಇನ್ನೇನು ಮಾಡಬೇಕೆಂದು ತೋಚದೇ ಈ 
ವರಿಸಿಯೇ ಇದ್ದ . 

ಪೀಡೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆಂದು 
“ ಸರ್ , ನಾನು ಎಲ್ಲಿ ವಾಸಿಸುತ್ತಿದ್ದೇನೆಂದು ಯೋಚಿಸಿದ ಆಳು, 
ನಿಮಗೆಗೊತ್ತಾ ? ಹಂದಿಗಳಿರುವುದಕ್ಕಿಂತ ಹೊಲ “ಕಳ್ಳ , ಕಳ್ಳ ! ಕನ್ನ ಹಾಕುತ್ತಿದ್ದಾನೆ... ಬೇಗ 
ಸಾದ ಜಾಗದಲ್ಲಿ, ಒಡೆಯ ನನ್ನನ್ನು ಮನುಷ್ಯ ಬನ್ನಿ ,” ಎಂದು ಜೋರಾಗಿ ಅರಚುತ್ತಾ ಯಜ 
ಎಂದು ತಿಳಿದುಕೊಂಡೇ ಇಲ್ಲ. ಆತನ ನಾಯಿಗೆ ಮಾನನ ಮನೆಯ ಮುಂಬಾಗಿಲಿಗೆ ಬಂದ.ಕೂಗು 
ನನಗಿಂತ ಸಾವಿರ ಪಾಲು ಉತ್ತಮ ಉಪಚಾರ ಕೇಳಿ ಇನ್ನೂ ಕೆಲ ಜನ ಓಡಿ ಬಂದರು . ಹುಚ್ಚ 
ಸಿಗುತ್ತದೆ ಅಲ್ಲಿ . ” 

ಓಟ ಕಿತ್ತಬೇಕೆನ್ನುವಷ್ಟರಲ್ಲಿಯೇ ಅವರು ಅವ 
“ಹೌದಾ! ಹಾಗಾದರೆ ಅವನಿಗೆ ಚೆನ್ನಾಗಿ ನನ್ನು ಹಿಡಿದು ಥಳಿಸತೊಡಗಿದರು. ಈ ಗಲಾಟೆ 
ಓದಿ, ” ಕೇಳುತ್ತಿದ್ದಾತ ಜೋರಾಗಿ ಹೇಳಿದಾಗ ಯನ್ನು ಕೇಳಿ ಹೊರಗೆ ಬಂದ ಮನೆಯ ಯಜ 
ಈ ಆಳು ನಿಜಕ್ಕೂ ಹೆದರಿದ. 

ಮಾನ , 
ಹೀಗೆ ಹೇಳಿದಾತ ಒಬ್ಬ ಹುಚ್ಚ ! 

- “ ಈ ಕಳ್ಳ ನಿಮ್ಮ ಮನೆಯನ್ನೆಲ್ಲ ದೋಚು 
“ ನನ್ನ ವಾಸಕ್ಕೆ ಕೊಟ್ಟಿರುವ ಕೊಠಡಿಯಲ್ಲಿ ವುದರಲ್ಲಿದ್ದ . ನಾನೇ ನೋಡಿ, ಎಲ್ಲರಿಗೂ ಕೂಗಿ 
ಗಾಳಿ, ಬೆಳಕು ಒಂದೂ ಇಲ್ಲ . ಆ ಕೊಳೆತ ಹಳೆಯ ಸುದ್ದಿ ಹೇಳಿದೆ . ಆಮೇಲೆ ನಾವೆಲ್ಲಾ ಸೇರಿ 
ಹಾಸಿಗೆಯ ತುಂಬ ಇರುವೆ - ತಿಗಣೆಗಳೇ ತುಂಬಿ ಕಳ್ಳನನ್ನು ಹಿಡಿದೆವೆ , ” ಎಂದು ಹೇಳಿದ ಆಳು 
ಕೊಂಡಿದೆ . ಅವು ನನ್ನ ಪ್ರಾಣವನ್ನೇ ಹೀರುತ್ತವೆ. ಯಜಮಾನನ ಬಳಿ ಅತ್ಯಂತ ವಿನೀತನಾಗಿ ನಿಂತ. 
ಅಕಸ್ಮಾತ್ತಾಗಿ ನಿದ್ದೆ ಬಂದು ಮಲಗಿದೆನೆಂದರೆ ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ,” ಎಂದು 
ಒಡೆ. ಬಂದವನೆ ನನ್ನನ್ನು ಒದೆಯುತ್ತಾನೆ. ” ಅವನ ಬೆನ್ನು ತಟ್ಟಿದ ಯಜಮಾನ. ಈ ಸಂಗತಿ 
ಮತ್ತೆ ಆಳು ದುಃಖ ತೋಡಿಕೊಂಡ. ಯನ್ನು ಊರೆಲ್ಲ ಹೇಳಿಕೊಂಡು ತಿರುಗಿದ ಆಳು. 

“ ಹಾಗಾದರೆ ಯಜಮಾನನಿಗೆ ಹೇಳಿ ನಿನ್ನ ಸುದ್ದಿ ಗೊತ್ತಾದ ಯಜಮಾನನ ಮಿತ್ರರು, 
ಕೋಣೆಗೊಂದು ಕಿಟಕಿಯನ್ನು ಹಾಕಿಸಲ್ಲಾ .” ಹಿತೈಷಿಗಳು ಆ ಶ್ರೀಮಂತನ ಮನೆಗೆ ಬಂದರು. 
“ ಅದು ಹೇಗೆ ಸಾಧ್ಯ ? ” 

ಈ ವಿಚಾರವಾಗಿ ತನಗಾದ ಆತಂಕ ವ್ಯಕ್ತ 
“ ಏಕೆ ಸಾಧ್ಯವಿಲ್ಲ ? ನಡೆ, ನನ್ನನ್ನು ನಿನ್ನ ಪಡಿಸಿದರು. ಅವರಲ್ಲಿ ಆ ಬೌದ್ದಿಕನೂ ಇದ್ದ . 
ಕೊಠಡಿಗೆ ಕರೆದುಕೊಂಡು ಹೋಗು,” ಎಂದವನೆ “ ಸರ್್ರ ... ನನ್ನ ಜವಾನನಿಗೋಸ್ಕರ ಎಂಥ 
ಆ ಹುಚ್ಚ ಆಳನ್ನು ಹಿಂಬಾಲಿಸಿದ . 

ಒಳ್ಳೆ ಕೆಲಸ ಮಾಡ್ಡೆ ಗೊತ್ತಾ , ಯಜಮಾನರು 
ಇಬ್ಬರೂ ಆಳಿನ ಕೊಠಡಿಯಿದ್ದಲ್ಲಿ ಬಂದರು. ನನ್ನನ್ನು ಹೊಗಳಿದ್ದೇ ಹೊಗಳಿದ್ದು , ಅಂದು 
ಅದೊಂದು ಮಣ್ಣಿನ ಮನೆ. ಕೂಡಲೆ ಆ ಹುಚ್ಚ ನೀವು ಹೇಳಿದ್ದಿರಲ್ಲಾ ಕಾಲ ಹೀಗೇ ಇರದೇ 
ಚೂಪುಗಲ್ಲಿನಿಂದ ಮಣ್ಣಿನ ಗೋಡೆಯನ್ನು ಒಡೆಯು ಬದಲಾಗುತ್ತದೆ ಅಂತ . ಅದು ನಿಜವಾಯಿತು. 
ಲಾರಂಭಿಸಿದ. 

ನಿಮಗೆ ಭವಿಷ್ಯವನ್ನು ತಿಳಿಯುವ ಶಕ್ತಿ ಇದೆ. ” 
“ಏಯ , ಏನು ಮಾಡುತ್ತಿದ್ದೀಯಾ? ” ಗಾಬರಿ ಖುಷಿಯಿಂದ ಮೈಮರೆತುಬಿಟ್ಟ . ಆ ಆಳು ... 
ಯಾಗಿ ಕೇಳಿದ ಆಳು. 

“ ಅದು ಸರಿ , ” ಆಳಿಗೆ ತುಂಬ ಸಹಾಯ 
“ನಿನಗೆ ಗಾಳಿ ಬೆಳಕು ಬರಲು ಕಿಟಕಿ ತೆರೆ ಮಾಡಿರುವೆನೆಂಬಂತೆ ಬೀಗಿದ ಬೌದ್ಧಿಕ, 


ಲಾಂಗೂಲಾಚಾರ್ಯರ ' ವಂದರಿವೆಯಾದರೂ ಸುಖ ಹೇಗೆ 
ಪಡೆಯಬೆಕು ?' ( ಜನೆವರಿ ೧೯೮೩ ) ಸೋದರಿಯರನ್ನು ತುಂಬ ಕೆರಳಿಸಿ 
ದಂತಿದೆ. ಬಂದ ಹಲವಾರು ಪ್ರತಿಕ್ರಿಯೆಗಳಲ್ಲಿ ಎರಡನ್ನು ಆಯು ಇಲ್ಲಿ 
ಪ್ರಕಟಿಸಿದ್ದೇವೆ. ಆಚಾರ್ಯರು ಬರೆದಂದು ಒಂದು ಹರಟೆ: ಅದರ 
ಪ್ರಧಾನ ಗುಣ ತಿಳಿ ಹಾಸ್ಯವೇ ಹೊರತು ವ್ಯಂಗ್ಯವಲ್ಲವೆಂಬುದನ್ನು 
ಅರ್ಥ ಮಾಡಿಕೊಂಡಿದ್ದರೆ ....... 


ಮದುವೆ, ಸುಖ : ಎರಡು 


ಹಿ 


ಗೆ ಪಡೆ ಯ ಬೆ 


ಕು 


ದುವೆಯಾದರ ಸುಖ ಹೇಗೆ ಪಡೆ ನೀವು, ನಿಮ್ಮ ಪತ್ನಿ ಸಂಸಾರದ ಎರಡು ಚಕ್ರ 
ಬೇಕು ? ” ಎಂದು ಪ್ರಶ್ನಿಸಿ, ಉತ್ತರ ದೊರಕದೆ ಗಳು ತಾನೆ ? ಅದರ ಪೈಕಿ ಒಂದು ಚಿಕ್ಕ ತುಸು 
ತೊಳಲಾಡಿರುವ ಗಂಡಸರಿಗೆ ನಾನು ಮಾರ್ಗ ಓರೆಯಾಗಿದೆ: ಸಾವಿರಾರು ವರ್ಷಗಳಿಂದಲೂ 
ದರ್ಶಿಯಾಗಬಯಸುತ್ತೇನೆ. ಆದರೆ ನನ್ನ ಸಲಗೆ ಕಿರುಗುಟ್ಟುತ್ತ ಅಸಮವಾಗಿ ಸಾಗಿ ಬರುತ್ತಿದೆ. 
ಯನ್ನು ಓದುವ ಮೊದಲು “ ಪುರುಷ ಪ್ರತಿಷ್ಟಾ ಹೀಗಾಗಿ ( ಮತ್ತೊಂದು ಚಕ್ರ ವಾದ ) ನಿಮಗೆ 
ಮಾದಿ ಪಂದಿಗಳಾದವರು ಮನುಷ್ಯ ಪ್ರತಿಷ್ಠಾ ಸುಖ ಕಾಣದಾಗಿರುವುದು ಸಹಜ . 
ವಾದಿ ಮನುಷ್ಯರಾಗಿ ಪರಿವರ್ತಿತರಾಗಬೇಕಾ ಆದರೆ ಆ ಚಕ್ರ, ಓರೆಯಾಗಲು ಕಿರುಗುಟ್ಟಲು 
ಗುತ್ತದೆ. ಇಲ್ಲವಾದರೆ ಪರಾಗ್ರಹ ಪೀಡಿತ ಸಂಪೂರ್ಣವಾಗಿ ನೀವೇ ಕಾರಣರು . ನಿಮ್ಮ ಬಗ್ಗೆ 
ಮನಸ್ಸು ನನ್ನ ಸಲಹೆಯನ್ನು ಅನುಮೋದಿಸದೇ ಅತಿಯಾದ ಮೇಲರಿಮೆ , ಪತ್ನಿಯ ಬಗ್ಗೆ ಅತಿಯಾದ 
ಹೋಗಬಹುದು. 

ಯಾದ ಕೀಳರಿಮೆ ! ಹೀಗೆ ಪರವಸ್ವಾರ್ಥಿಯಾಗಿ 
ಕಳೆದ ಎರಡು ಸಾವಿರ ವರ್ಷಗಳಿಂದಲೂ ಈ ವ ನಿಮಗೆ ನಿಜವಾದ ಸುಖ ಮರೀಚಿಕೆಯೇ ಸೈ . 
ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲವೆಂದರೆ ಅರ್ಥ ಇಷ್ಟೆ : ಹೆಣ್ಣನ್ನು ಮದುವೆಯಾಗುವ ನೆಪದಲ್ಲಿ ಅವಳ 
ಹುಡುಕಲು ಹೊರಟಿರುವವರು ದಾರಿ ತಪ್ಪಿದ್ದಾರೆ. ಕಾಲಿಗೆ ಸಂಪ್ರದಾಯದ ಭಾರಿ ಸಂಕೋಲೆಂುುನ್ನೆ 
ಆ ದಾರಿ ಬಿಟ್ಟು ಕೊಂಚ ಪಕ್ಕಕ್ಕೆ ಹೊರಳಿ ತೊಡಿಸಿ ನಿಮ್ಮ ಮನೆ ಸಾಕು ನಾಯಿಯನ್ನಾಗಿ 
ಸರಿ ದಾರಿಯಲ್ಲಿ ನಡೆಯಲಾರಂಭಿಸಿದರೆ ಸಾಕು, ಮಾಡಿಕೊಳ್ಳುತ್ತೀರಿ. ಅವಳ ಕಣ್ಣಿರುವುದು 
ಸೂರೆಯಾಗುವಷ್ಟು ಸುಖ ನೆಮ್ಮದಿ ನಿಮ್ಮ ನಿಮ್ಮ ( ಅನಿಷ್ಟ ) ಮೊರೆಯನ್ನು ನೋಡುವು 
ಪಾಲಿಗೆ ಲಭ್ಯ ! 

ದಕ್ಕಾಗಿ ಮಾತ್ರ , ಕಿವಿ ಇರುವುದು ನಿಮ್ಮ ಕೊರೆ 
೩೮ 


6 


ವಾದುವೆ , ಸುಖ : ಎರಡು ದೃಷ್ಟಿ 


ತವನ್ನು ಕೇಳಲು ಮಾತ್ರ , ಅವಳ ಅಂಗಾಂಗಗಳಿ ನೆಗಳೇ ನಿಮಗೆ ಪ್ರಧಾನವಾದವು, ಪ್ರಾಮಾಣಿಕ 
ರುವುದು ನಿಮ್ಮ ತೆವಲು ತೀರಿಸಲು ಮಾತ್ರ ವಾದವು, ವೆಬೌಲ್ಯಪೂರ್ಣವಾದವು. ಪತ್ನಿಯರಿ 
ಎಂದೇ ದೃಢವಾಗಿ ನಂಬುತ್ತೀರಿ. ಅವಳು ನಿಮ್ಮ ಭಾವನೆಗಳಿಗೆ ನಿಮ್ಮಲ್ಲಿ ಕವಡೆಯ ಬೆಲೆ ಇಲ್ಲ . 
ತೆಯೇ ಒಬ್ಬ ಮನುಷ್ಕಳು, ಅವಳಿಗೂ ತನ್ನದೇ ನಿಮ್ಮ ಒಳಿತಿಗಾಗಿ ಕಷ್ಟಪಟ್ಟು ಕೋಣೆಯ ಕೊಳ 
ಆದಂತಹ ಒಂದು ವ್ಯಕ್ತಿತ್ವವಿದೆ ಎಂದು ನೀವೆಂ- ಕನ್ನು ಗುಡಿಸಿಹಾಕಿದ ಆಕೆ ನಿಮಗೆ ಬಹು ದೊಡ್ಡ 
ದಾದರೂ ಆಲೋಚಿಸಿದ್ದೀರಾ? ಖಂಡಿತವಾಗಿಯೂ ನಷ್ಟ ಮಾಡಿದಳೆಂದೇ ಭಾವಿಸುತ್ತೀರಿ! 
ಇಲ್ಲ . ಹಾಗೆ ಒಮ್ಮೆಯಾದರೂ ಆಲೋಚಿಸಿದ್ದರೆ ಹಾಸಿಗೆ ಮೇಲೆ ಅಂಗನೆ ಮಲಗಿಕೊಂಡು 
ಸುಖದ ಬಗ್ಗೆ ಪ್ರಶ್ನೆ ಹಾಕಿ ಉತ್ತರಕ್ಕಾಗಿ ತಡಕಾಡ ಛತಿ ನಲಿಯು ಬೆಳಕಿಂಡಿಯನು ದಿಟಿ ಸುತ ಕವಿ 
ಬೇಕಾದ ಅವಶ್ಯಕತೆಯೇ ನಿಮಗಿರುತ್ತಿರಲಿಲ್ಲ . ಸ್ಫೂರ್ತಿಗಾಗಿ ತಿಣುಕಾಡುತ್ತಿರಿ. ನಿಮ್ಮ ಮುಂಡೆ 

ವ್ಯಕ್ತಿಯೊಬ್ಬ ಯಾವುದೇ ವಿಷಯದಲ್ಲಾಗಲಿ ಗೇನೂ ಹೊಳೆಯದಿದ್ದಾಗ ಜೇಡನ ಬಲೆ ಕೊಡವಿ 
ಸ್ವಾರ್ಥಿಯಾದರೆ ಅಹಂಕಾರಿಯಾದರೆ ಅಂಥವರ | ಹಾಕಿದ ಪತ್ನಿಯನ್ನು ಮನಸ್ವೀ ನಿಂದಿಸುತ್ತೀರಿ. 
ಪಾಲಿಗೆ ಸುಖ ಶಾಂತಿ ಅಲಭ್ಯ . ನೀವು ಪತ್ನಿಯು ನಾಲ್ಕು ಗೋಡೆಯ ನಡುವೆ ಮಲಗಿ ' ಹಾಬಿ' ಗೆ 
ವಿಷಯದಲ್ಲಿ ಎಷ್ಟು ದುರಂಹಂಕಾರದಿಂದ ಎರಿ , ಬಂತೆ ಕವಿತೆ ಗೀಚುವ ಇಂತಹ ದುಶ್ಚಟ ಬಲು 
ಸುತ್ತೀರಿ ಎಂಬುದನ್ನು ನೀವೇ ವರ್ಣಿಸಿದ್ದೀರಿ. ಅಪಾಯಕಾರಿ , ಅಂತಹ ಕಸದ ಕಂತೆಯಿಂದ ಸ್ವಂತ 
ನಿಮಾ ಕೆ ಸ್ವಚ್ಛ ಮಾಡಿಕೊಟ್ಟ ಹಾಸಿಗೆಯ ಮೇಲೆ ಕ್ಯಾಗಲಿ ಸಮಾಜಕ್ಕಾಗಲಿ ಯಾವ ಪ್ರಯೋಜನವೂ 
ಆರಾಮವಾಗಿ ಮಹಾರಾಜನಂತೆ ಕಾಲು ಚಾಚಿ ಇಲ್ಲ ಎಂಬ ವಾಸ್ತವಾಂಶ ಎಂದ ನಿಮ್ಮ ತಲೆಗೆ 
ಬಿದ್ದುಕೊಂಡು, ಪತ್ನಿ ಎಂಬ ದಾಸಿ ಆಕೋಣೆಯ ಹೊಳೆಯುವುದೇ ಇಲ್ಲ . 
ಗಲೀಜು ಗುಡಿಸುತ್ತಿರುವ ಸುಂದರ ದೃಶ್ಯವನ್ನು ಪ್ರತಿಷ್ಠೆಯ ಗುಂಗಿನಲ್ಲಿ ಹೀಗೆಲ್ಲಾ ಹತ್ತು 
ಮೊಜಿನಿಂದ ವೀಕ್ಷಿಸುತ್ತೀರಿ. ಆ ಹೊತ್ತಿನಲ್ಲಿ ಹೋಗಿರುವ ನಿವು ನು ಒಂದೆರಡು ಸಲಹೆ ನೀಡು 
ಅವಳ ಲಯಬದ್ದವಾದ ಮೈಮಾಟವನ್ನು ಕಂಡು ವುದರ ಮೂಲಕ ಮೇಲೆತ್ತಲು ಬಯಸುತ್ರೆನೆ. 
ನಿಮಗೆ ಖುಷಿಯಾಗುತ್ತದೆ! ಹೀಗೆ ಅವಳಿಂದ ಸುಖ , ನೆವು ದಿ ಬೇಕೇ ಆದರೆ ದಯವಿಟ್ಟು ಕೆಳಗೆ 
ಕೆಲಸ ತೆಗೆದುಕೊಳ್ಳುವ ಸಲುವಾಗಿಯೇ ನೀವು ಕಾಣಿಸಿರುವ ಮಾತನ್ನು ಸಹನೆಯಿಂದ ಓದಿ. ಕೈ 
ಏಕಕಾಲಕ್ಕೆ ಇಪ್ಪತ್ತೈದು ಕೋಣೆಗಳನ್ನು ಬೇಕಾ ಹಿಡಿದಾಕೆಯ ಭೋಳೆತನ , ದಡ್ಡತನಗಳನ್ನು ನಿಮ್ಮ 
ದರ ಬೀಡಿ ತುಣುಕುಗಳಿಂದ ಗಲೀಜು ಮಾಡಲು ಜಾಣತನಕ್ಕೆ ಹೋಲಿಸಿಕೊಂಡು ತೂಗಿನೋಡಿ 
ಹೇಸುವುದಿಲ್ಲ. ಆ ಬಡಪಾಯಿ ಅವನ್ನೆಲ್ಲ ಪಾಡು ಬೀಗುವ ಹವ್ಯಾಸವನ್ನು ಕೂಡಲೇ ಬಿಟ್ಟುಕೊಡಿ. 
ಪಟ್ಟು ಸ್ವಚ್ಛಗೊಳಿಸುವುದಾದರೆ ನಿಮ್ಮ (ಛರ್ತ) ಆಕೆ ಅವಿದಾವಂತಳಾಗಿದರೆ ಎದೆ ಕಲಿಯಲು 
ಅನ್ನಿಸಿಕೆ ಇಷ್ಟೆ : ಹೊಸ ಹೆಂಡತಿ ಕೆಲಸ ಮಾಡು 

ಅವಕಾಶಮಾಡಿಕೊಡಿ, ವಿದ್ಯಾವಂತಳಾಗಿದ್ದರೆ 
ವಾಗ ಮೋಹಕವಾಗಿ ಕಾಣುತ್ತಾಳೆ, 

ವೈಚಾರಿಕವಾಗಿ ಬೆಳೆಯಲು ಅನುವು ಮಾಡಿಕೊಡಿ. 
ಇಷ್ಟೊಂದು ಅಮಾನವೀಯ ಗುಣಗಳು ವಢ ನಂಬಿಕೆ ಗೊಡ್ಡು ಸಂಪ್ರದಾಯಗಳ ಕಪಿ 
ನಿಮ್ಮಲ್ಲಿ ತುಂಬಿಕೊಂಡಿರಲು ಕಾರಣ ನೀವು ಮುಷ್ಟಿಯಿಂದ ಆಕೆಯನ್ನು ಬಿಡಿಸಿಕೊಂಡು ನಿಮ್ಮ 
ಕೇವಲ ಗಂಡಸರಾಗಿರುವುದಷ್ಟೇ ಅಲ್ಲ, ಕವಿ ( ಪಿ) ಮಟ್ಟದಲ್ಲೇ (ನೀವು ಅಂತಹ ಪ್ರಗತಿಶೀಲ ವ್ಯಕ್ತಿ 
ಗಳೂ ಆಗಿರುವುದರಿಂದ ಎಂಬ ಗುಮಾನಿ ನನ - ಯಾಗಿದ್ದರೆ) ಆಲೋಚಿಸುವಂತೆ ಪ್ರೋತ್ಸಾಹಿಸಿ . 
fದೆ. ನಿಮ್ಮಂಥವರ ಕಣ್ಣು ಇರಬೇಕಾದ ಜಾಗ ಪ್ರಗತಿಶೀಲ ( ಜನಪರವಾದ ) ಪತ್ರಿಕೆಗಳನ್ನು 
ದಲ್ಲಿರದೆ ನೆತ್ತಿಗೇರಿ ಬಿಟ್ಟಿರುತ್ತವೆ. ತಲೆ ಇರುವ ಪುಸ್ತಕಗಳನ್ನು ಓದುವದಕ್ಕೆ ಅಂತಹ ಸಾಹಿತ್ಯಕ 
ಮನುಷ್ಯನೆಂದರೆ ಸದ್ಯಕ್ಕೆ ನಾನೊಬ್ಬನೇ ಎಂಬ ಕಾರ್ಯಕ್ರಮಕ್ಕೆ ತಪ್ಪದೆ ಹಾಜರಾಗುವುದಕ್ಕೆ ಅಡ್ಡಿ 
ಧಿಮಾಕು ನಿಮ್ಮ ದೇಹದ ಕಣಕಣಗಳಲ್ಲ ಯನ್ನುಂಟುಮಾಡದೆ ಸಹಕರಿಸಿರಿ . 
ತುಂಬಿ ತುಳುಕುತ್ತಿರುತ್ತದೆ. ನಿಮ್ಮ ಅನ್ನಿಸಿಕೆ ಭಾವ ಅವಳಲ್ಲಿ ಸುಪ್ತವಾಗಿರಬಹುದಾದ ಪ್ರತಿಭೆ, 


ಕಸ್ತೂರಿ, ವಾರ್ಚ್ ೧೯೮೩ 


ಕಲಾವಂತಿಕೆಯನ್ನು ಕಾಲಿಂದ ಹೊಸಕಿ ಹಾಕದೆ ತೆಂಬ ಅಸೂಯೆಯಾಗಲಿ ಭಯವಾಗಲಿ ಖಂಡಿತ 
ಚಿಗುರಿ ಬೆಳಕಿಗೆ ಬರುವಂತೆ ಶ್ರಮವಹಿಸಿ . ನಿಮಗೆ ಬೇಡ. ಪ್ರಜ್ಞಾವಂತೆಯಾದ ಮಹಿಳೆ 

ಇಂದಿನ ಪ್ರಜಾಸತ್ತಾತ್ಮಕ ಸಂದರ್ಭದಲ್ಲಿ ರಾಜ ಎಂದಿಗೂ ತನ್ನವರಿಗಾಗಲಿ ಸಮಾಜಕ್ಕಾಗಲಿ 
ಕೀಯ ಪ್ರಜ್ಞೆ ಪ್ರತಿಯೊಬ್ಬ ಪ್ರಜೆಗೂ ಅತಿ ಮುಳ್ಳಾಗುವುದಿಲ್ಲ . ವಿವೇಕವಿರುವಲ್ಲಿ ಅಹಂಕಾ 
ಅವಶ್ಯವಾಗಿರುವುದರಿಂದ ಅದರ ಬಗ್ಗೆಯ ರಕ್ಕೆ ಸ್ಥಾನವಿರುವದಿಲ್ಲವಾದ್ದರಿಂದ ಆಕೆ ಉತ್ತಮ 
ಅವಳಿಗೆ ತಿಳುವಳಿಕೆ ಮೂಡಿಸಿ ಯಾವುದೇ ಸಮಸ್ಯೆಗೆ ವಿಚಾರವಂತ ಗೃಹಿಣಿಯಾಗಿ ನಿಮ್ಮನ್ನನುಸರಿಸು 
ವೈಜ್ಞಾನಿಕವಾಗಿಯೇ ಪರಿಹಾರ ಹುಡುಕಲು ಹಚ್ಚಿ , ತಾಳೆ. ಎತ್ತು ಏರಿಗೆಕೋಣನೀರಿಗೆ ಎಳೆಯಲು 

ನೀವು ( ವಿಚಾರವಂತ) ಸ್ನೇಹಿತರೊಡನೆ ಸಾಮಾ ವಂತಾಗದೆ ಸಂಸಾರದ ಸಮಾನ ಚಕ್ರಗಳಾಗಿ 
ಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಕುರಿತು ಚರ್ಚಿಸು ನೀವಿಬ್ಬರೂ ಏಕಭಾವದಿಂದ ಏಕ ಗುರಿ 
ವಾಗ ಪತ್ನಿಯನ್ನು ಅಡುಗೆ ಮನೆಯಲ್ಲಿ ಕೊಳೆ ಯತ್ತ ಧೀಮಂತ ಹೆಜ್ಜೆ ಇಡಲಾರಂಭಿಸುತ್ತೀರಿ. 
ಹಾಕದೆ ನಿಮ್ಮ ಚರ್ಚೆಯಲ್ಲಿ ಭಾಗಿಯನ್ನಾಗಿಸಿ ಆಗಲೂ ನೀವು “ಸುಖ ” ಕಾಣಲಾರಿರಾದರೆ 

ನಿಮ್ಮ ದುರದೃಷ್ಟ ಖಾಯಂ ಆಗಿರುವಂಥದ್ದು 
ಆಕೆ ತನ್ನದೇ ಆದ ಸ್ವಂತ ವ್ಯಕ್ತಿತ್ವ ಬೆಳೆಸಿ ಎಂದುಕೊಳ್ಳಿ, 
ಕೊಂಡಿದ್ದಾದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದೀ 

- ಬಿ, ಟಿ. ಲಲಿತಾ ನಾಯಕ 


ಸುಖ ದ ಭ ಮೆ ! 


Oಂಗೂಲಾಚಾರ್ಯರು “ ಮದುವೆ ಬೇಕು ? ” ಲೇಖನವನ್ನು , ಮದುವೆ ಹಾಗೂ ಸುಖದ 
ಯಾದರೂ ಸುಖ ಹೇಗೆ ಪಡೆಯಬೇಕು ? ” ಎಂಬ ವಿಷಯ ಆಮೇಲೆ ಮಾತಾಡೋಣ. ಅದಕ್ಕೂ 
ಸೊಗಸಾದ ಲೇಖನ ಬರೆದು ಹಾಸ್ಯದ ರಸದೂಟ ಮೊದಲು ಸುಳ್ಳು ಆಪಾದನೆಗಳ ಪಟ್ಟಿಯನ್ನೇ 
ಮಾಡಿಸಿದ್ದಾರೆ. ಅವರಿಗೆ ನನ್ನ ಹೃತೂರ್ವಕ ನಮ್ಮ ತಲೆಗೆ ಅಂಟಿಸಿದಾರಲ್ಲ ಅದನ್ನು ಪ್ರತಿ 
ಅಭಿವಂದನೆಗಳು . ಲೇಖನದಕೊನೆಯಲ್ಲಿಲೇಖಕರು ಭಟಿಸಬೇಡವೇ ? ಆ ಕಾರಣದಿಂದಾಗಿ ಈ ಗಂಡಸ 
ಎಸೆದಿರುವ ಸವಾಲಿಗೆ ಉತ್ತರಿಸುವ ಉದ್ದೇಶದಿಂ ರನ್ನು ಒಮ್ಮೆ ತರಾಟೆಗೆ ತೆಗೆದುಕೊಳ್ಳುವುದು 
ದಷ್ಟೇ ಬರೆದಿರುವುದು ಈ ಲಘು ಲೇಖನ. ಇದರಲ್ಲಿ ತೀರಾ ಅವಶ್ಯಕ ಹಾಗೂ ಅನಿವಾರ್ಯ ಎನಿಸಿತು . 
ಹೇಳಿರುವ ವಿಷಯಗಳಾಗಲಿ, ಮಾಡಿರುವ ಟೀಕೆ ಅದೇ ... ದಿವ್ಯ ಅವ್ಯವಸ್ಥಾ ಸ್ಥಿತಿಯಲ್ಲಿ ಸುಖ 
ಗಳಾಗಲೀ ನನ್ನ ವೈಯಕ್ತಿಕ ಅಭಿಪ್ರಾಯಗಳೆಂದು ಪಡೆಯುವ ಬಗ್ಗೆ ಓದುತ್ತಿದ್ದಾಗ ರಾಮಕೃಷ್ಣ 
ಯಾರೂ ತಪ್ಪು ತಿಳಿಯಬಾರದು. ಲೇಖಕರ ಪರಮಹಂಸರು ಹೇಳುತ್ತಿದ್ದ ಈ ಕಥೆ ನೆನಪಾ 
ಹಾಗೂ ಪುರುಷ ಓದುಗರ ಕ್ಷಮೆ ಕೋರಿ, ನನ್ನ ಯಿತು. ಹೊಸಕಥೆಯೇನಲ್ಲ ಬಿಡಿ... ಸವಿ 
ಲೇಖನವನ್ನು ತಮ್ಮ ಮುಂದಿಡುತ್ತೇನೆ. ಚಿತ ಎಂದಷ್ಟೇ ಹೇಳುತ್ತಿದ್ದೇನೆ. ಮೀನು 

ಅಲ್ಲಾ... ... ಇವರುಗಳು ಹುಚ್ಚುಚ್ಚಾಗಿ ಮಾರುವವಳೊಬ್ಬಳು ಹೂವಾಡಗಿತ್ತಿಯ ಮನೆ 
ಆಡೋದನ್ನೆಲ್ಲಾ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತೇವೆ ಯಲ್ಲಿ ಒಂದು ರಾತ್ರಿ ಕಳೆಯಬೇಕಾಗಿ ಬಂತಂತೆ. 
ಅಂದರೆ ಹುಚ್ಚು ತೀರಾ ಇಷ್ಟರ ಮಟ್ಟಿಗೆ ಆ ಪುಣ್ಯಾತಗಿತ್ತಿಗೆ ಹಸಿ ಹಾಗೂ ಕೊಳೆತ ಮೀನು 
ನೆತ್ತಿಗೇರಿದಾಗಲೂ ಸುಮ್ಮನಿರಲು ಸಾಧ್ಯವೇ ಗಳ ಬಗ್ಗು ನಾತ ಕುಡಿದು , ಕುಡಿದು ಅದೇ ಒಗ್ಗಿ 
ಹೇಳಿ, ಯಾಕೆ ಹೇಳಿನೀಂದ್ರೆ ಅದೇ ಓದಿದ್ರಲ್ಲ ಹೋಗಿತ್ತಂತೆ . ಪಾಪ... ಈ ಹೂವಾಡಗಿತ್ತಿಯು 
“ಮದುವೆಯಾದರೂ ಸುಖ ಹೇಗೆ ಪಡೆಯು ಮನೆಯಲ್ಲಿ ತುಂಬಿದ್ದ ಸುಗಂಧ ಪುಷಗಳ 


ಮದುವೆ, ಸುಖ : ಎರಡು ದೃಷ್ಟಿ 


ಸುವಾಸನೆಗೆ ನಿದ್ದೆಯೇ ಬರಲಿಲ್ಲವಂತೆ. ಕಡೆಗೆ ತೇನೆ. ಒಂದು ಉದಾಹರಣೆ, ಈ ಗಂಡಸರಿಗೆ 
ಮೀನು ಬುಟ್ಟಿ ಮುಖಕ್ಕೆ ಕವುಚಿ ಹಾಕಿಕೊಂಡ ನಾಲ್ಕು ದಿನ ರಜ ಇತ್ತು ಅನ್ನಿ . ಆಗ ಮನೆಯ 
ಮೇಲೆಯೇ ನಿದ್ದೆ ಹತ್ತಿತಂತೆ. ಈ ಗಂಡಸರ ಲ್ಲಿದ್ದಷ್ಟು ದಿನವೂ ಗಡ್ಡ ತೆಗೆದೇ, ಜೋಭದ್ರ 
ಹಣೆಬರಹ ಹೀಗೇ ಅನ್ನಿ . ಯಾಕೆಂತೀರಾ?ಕೊಳಕು ಮುಖದಲ್ಲಿ ಆಲಯ ಕಳೆ ಪತ್ತು , ಅಧ್ಯಾನ 
ತನದಲ್ಲಿ , ಅವ್ಯವಸ್ಥೆಯಲ್ಲಿ, ಅಧ್ಯಾನದಲ್ಲಿ ಆನಂದ ವಾಗಿ ಉಡುಪು ಧರಿಸಿ , ಹೊತ್ತು ಗೊತ್ತಿನ 
ಪಡೋದೇ ಅವರ ಹುಟ್ಟುಗುಣ ಅನ್ನುತ್ತೇನೆ. ಅರಿವಿಲ್ಲದೆ, ಸೂರ್ಯ ನಡುನೆತ್ತಿಗೇರಿದ್ದರ 
ಇಂಥವರಿಗೆ ಸ್ವಚ್ಛತೆ, ವ್ಯವಸ್ಥೆಯನ್ನು ಕಂಡರೆ ಕತ್ತಿನ ತನಕ ಕಂಬಳಿ ಹೊದ್ದು, ಗಂಟೆಗೋ , 
ವಗು ಮುಚ್ಚಿಕೊಳ್ಳುವಂತಾಗುವುದು ಸಹಜ ಅರ್ಧ ಗಂಟೆಗೆ ಒಮ್ಮೆ " ಲೇ , ಒಂದರ್ಧ ಲೋಟ 
ತಾನೇ . . 

ಕಾಫಿಕೊಡೇ...' ಎಂದು ಅರಚುವುದರಲ್ಲಿ ಭಾರೀ 
ಒಂದು ವಿಷಯ ನೋಡಿ, ಸುಖ ಅನೋ ಪದಕೆ ಸುಖ ಕಾಣುತ್ತಾರೆ. 
ಇದೇ ಸುಖ ಅನ್ನೋ ವ್ಯಾಖ್ಯೆ ಇಲ್ಲ . ರಾಕೆಂದರೆ ಇನ್ನೊಂದು ಉದಾಹರಣೆ, ಇವರುಗಳು ಮಿತ್ರ 
ಒಬ್ಬೊಬ್ಬರಿಗೆ ಒಂದೊಂದು ಸುಖ . ಜೊತೆಗೆ ಈ ಕೂಟ ಎಂದು ಕರೆಯುವ ಹುಚ್ಚರ ಸಂತೆಯಲ್ಲಿ 
ಸುಖದಲ್ಲೂ ಬೇರೆ ಬೇರೆ ಮಟ್ಟದ ಸುಖಗಳಿವೆ . ಅರಚಾಡಿ , ಒದರಾಡಿ, ಸಿಕ್ಕ ಸಿಕ್ಕ ವಸ್ತುಗಳನ್ನು 
ಒಂದು ರೀತಿhierarchyಅನ್ನಿ . ಹೇಗೆ ಅಂತೀರಾ? ಸಿಕ್ಕಸಿಕ್ಕಲ್ಲಿ ಒಗೆದು , ಊಟ- ತಟ್ಟೆಗಳ ದಾಂಧಲೆ 
ಈಗ ಉದಾಹರಣೆಗೆ ಹಂದಿಯನ್ನೇ ತೆಗೆದುಕೊಳ್ಳಿ . ನಡೆಸಿ , ಗಾಜಿನವಾಗಿದ್ದರೆ ಒಂದೆರಡನ್ನಾದರೂ 
ಹೊಲಸು, ಕೊಚ್ಚೆಯಲ್ಲಿ ಬಿದ್ದು , ಹೊರಳಾಡಿ , ಒಡೆದು ' ಸಾರಿ', 'ಇಟ್ ಇಸ್ ಆಲ್ ರೈಟ್ ,' 
ಮೈಯೆಲ್ಲಾ ಕುಲಗೆಡಿಸಿಕೊಂಡು ಏಳೊದುಆದಕ್ಕೆ ' ಡೋಂಟ್ ವರಿ' ಇವುಗಳನ್ನು ಪಲುಕಿ ( ಯಾರಪ್ಪನ 
ಪರಮ ಸುಖ , ಕತ್ತೆಯನ್ನು ನೋಡಿ, ಧೂಳಿ ಮನೆ ಗಂಟು ಹೋಗಬೇಕು ಹೇಳಿ) ಕಡೆಗೂ 
ನಲ್ಲೆ , ಬದಿಯಲೆ ಹೊರಳಾಡಿ, ಒದ ಎಲ್ಲರಿಗೂ ಗುಡ್ ನೈಟೋ , ರಾತ್ರಿ ಹನ್ನೆರಡು 
ರಾಡಿ , ಅರಚಾಡುವುದು ಅದಕ್ಕೆ ಪರಮೋಚ್ಚ ಮೀರಿದ್ದರೆ ಗುಡ್ ಮಾಡ್ಮಿಂಗೋ ಹೇಳಿ ಒಳಗೆ 
ಸುಖ . ಇವು ಕೆಳ ಮಟ್ಟದ ಸುಖಗಳು , ಅಜ್ಞಾನಿ ರಾರಲ್ಲಾ ಆಗ ನೋಡಬೇಕು ಆ ಮುಖದ 
ಗಳ ಅವಿವೇಕಿಗಳೂ ತಿಳಿಗೇಡಿಗಳ ಮೇಲಿರುವ ಸಂತೃಪ್ತಿಯ , ಸುಖದ ಕಳೆಯನ್ನು ! 
ವಾರ ಹಾಗೂ ಇವೆಲ್ಲವುಗಳೂ ಆದ ಇಂಥಾ ಅಧಾನಗಳಲ್ಲಿ ನಾವೆಂದಾದರೂ ಸುಖ 
ಗಂಡಸರು ಎಳಸುವುದು ಇಂಥಾ ಸುಖಕ್ಕೇ ಕಾಣುತ್ತೇವೆಯೇ ಹೇಳಿ, ಅಚ್ಚುಕಟ್ಟುತನದಲ್ಲಿ 
- ಅದೇ ಆನೆಯನ್ನು ನೋಡಿ, ತಿಳಿನೀರಿನಲ್ಲಿ ಸ್ವಚ್ಛತೆಯಲ್ಲಿ ಸುಖ ಕಾಣುವವರು ನಾವು ಎಲ್ಲ 
ನಿಂತು , ಆನಂದವಾಗಿ ಸೊಂಡಿಲಲ್ಲಿ ನೀರು ತುಂಬಿ , ಆ್ಯಂತ ಅತಿ ಹೆಚ್ಚಿನ ಸುಖ ಎಂದರೆ ನಮಗೆ ಈ 
ಮೈಮೇಲೆ ಎರಚಿಕೊಂಡು ಮೀರುವುದು ಅದಕ್ಕೆ ಗಂಡು ಪಣಿಗಳನ್ನು ಹಿಡಿದು , ಪಳಗಿಸಿ ಅವು 
ಭಾರಿ ಸುಖ, ಮುಗಿಲನ್ನು ನೋಡಿ, ಮೈಮರೆತು ಗಳಿಗೆ ಈ ವಿಷಯಗಳಲ್ಲಿ ತಕ್ಕ ತರಬೇತಿ ನೀಡು 
ನಲಿಯುತ್ತಾ , ನರ್ತಿಸುವುದು ನವಿಲಿಗೆ ಸುಖ, ವುದೇ ಆಗಿದೆ. 
ಇವುಗಳು ಉನ್ನತ ಮಟ್ಟದ ಸುಖಗಳು, ವಿವೇಕಿ ಇನ್ನು ಮದುವೆಯಾಗಿ ಸುಖ ಪಡೆಯುವ 
ಗಳೂ ಜ್ಞಾನಿಗಳ ಮತಿವಂತರೂ ಅಥವಾ ವಿಷಯ ಅಲ್ಲವೇ ? ಅಷ್ಟಕ್ಕೂ ನಾವು ಸುಖ ಪಡೆ 
ನಮಂಥಾ ಸ್ತ್ರೀಯರು ಬಯಸುವುದ ಅರಸು ಬೇಕೆಂಬ ಬಯಕೆಯಿಂದಾಗಲೀ , ಸುಖ ಪಡೆ 
ವುದ ಇಂಥಾ ಸುಖವನ್ನೇ . 

ಯುತ್ತೇವೆಂಬ ನಂಬಿಕೆಯಿಂದಾಗಲೀ ಮದುವೆ 
ಇಷ್ಟೆಲ್ಲಾ ಏಕೆ ಹೇಳಿದೆ ಎಂದು ಅರ್ಥವಾಯಿ ಯಾಗುವುದೇ ಇಲ್ಲ . ಆ ಭ್ರಮೆಯಲ್ಲಿ ಗಂಡು 
ತಲ್ಲಾ ? ಕಾರಣ ಇಷ್ಟೇ , ಈ ಗಂಡು ಜಾತಿ ಜಾತಿಗೇ ಮೀಸಲು . ಯಾಕೇಂತೀರಾ ? ನಾವು 
ಸುಖ ಕಾಣುವುದು ಮೊದಲನೆಯ ಮಟ್ಟದಲ್ಲಿ , ಮದುವೆಯಾಗುವುದು ತೀರಾ ಪ್ರಾಕಲ್ 
' ಇಲ್ಲ' ಎನ್ನುತ್ತೀರೇನು ? ನಾನು 'ಹೌದು' ಎನ್ನು ಪಾಯಿಂಟಿನಿಂದ , ನವ ದೃಷ್ಟಿಯಲ್ಲಿ ಗಂಡು 
319 - 6 


ಕಸ್ತೂರಿ, ವರಾರ್ಚ್ ೧೯೮೩ 


ಬಹಳ ನಿಶ್ಯಕ್ಕೆ ಪ್ರಾಣಿ, ಅಶಕ್ತ ಹಾಗೂ ಅಸ ಸ್ಪರ ಉರುಲುಗಳನ್ನು - Sorry - ವಾಲೆಗಳನ್ನು 
ಹಾಯಕ, ಆಶಕ್ತರನ್ನು ಶಕ್ತರು ರಕ್ಷಿಸುವುದೂ ವಿನಿಮಯ ಮಾಡಿಕೊಳ್ಳುವಾಗ ವಹಿಳೆಯರರಿ 
ಆಶ್ರಯ ನೀಡುವುದೂ ಸಹಜ ತಾನೇ ? ಅದೇ ಸಂತೃಪ್ತಿಯಿಂದ ಬೀಗುವುದು ನಾಶವಾಗುತ್ತಿದೆ 
ಪ್ರಕೃತಿಧರ್ಮ ಕೂಡ. ನಾವು ಈ ಕಾರಣಕ್ಕಾ ಒಂದು ಗಂಡು ಜೀವವನ್ನು ರಕ್ಷಿಸಿದೆವೆಂಬ ತೃಪ್ತಿ 
ಗಿಯೇ ಮದುವೆಯಾಗುತ್ತೆದೆ. 

ಯಿಂದ! 
ನಮ್ಮ ಮೇಲೆ ಮತ್ತೊಂದು ಆಪಾದನೆಯಿದೆ: ಅ೦ದ ಹಾಗೆ ಏನೆಂದಿರಿ ? ನವ ವಿರುದ ಈ 
ಬ್ರಹ್ಮಚಾರಿಗಳನ್ನು ಕಂಡಾಗ ಹೆಂಗಸರ ಕಣ್ಣು ಗಂಡು ಜಾತಿ ದಂಗೆ ಏಳುವದೇ ? ನಗಬೇಡವೇ 
ಕೆಂಪಾಗುತ್ತದಂತೆ. ಇದು ಹಸಿ ಹಸಿ ಸುಳ್ಳು . ಈ ಮೇಢಕೆ !ನೋಡಿಸ್ನೇಹ ಹಾಗೂ ಸಂಬಂದ | 
ಅಂಥಾ ಒಂಟಿಬಡಕರನ್ನು ಕಂಡಾಗ ನಮ್ಮ ಮನ ಗಳು ಸಮಾನಸ್ಪರಲ್ಲಿ ಮಾತ್ರವೇ ಶೋಭಿಸುತ | 
ದಲ್ಲಿ ಮಾಡುವುದು ಕರುಣೆ, ಅನುಕಂಪ , ಸಹಾನು 

ದಂತೆ , ಹಾಗೇ ನನ್ನ ಅಭಿಪ್ರಾಯದಲ್ಲಿ ಕಾದಾಟ 
ಭತಿ ಮಾತ್ರ . ಆ ಬಡಪಾಯಿ ವಾಗಲೀ , ಕಚಾ ಟವಾಗಲೀ ಸಮಾನರಲಿ 
ಮುಂಡೇದೇ ಯದ್ವಾತದ್ವಾ , ಗೊತ್ತು ಗುರಿ 

ಮಾತ್ರವೇ ಭೂಷಿತ , ನಮಗಿಂತ ಶಕ್ತರಲ್ಲಿ ಅಲ್ಲ. 
ಯಿಲ್ಲದೇ , ಲಂಗುಲಗಾಮಿಲ್ಲದೇ ಹೇಳುವವರು ನರ್ವ,ಂತ ಆಲ ರಲಂತ ಆಲ ವೇ ಆಲ . ಈ 
ಕೇಳುವವರಿಲ್ಲದೇ ಪರದಾಡುತ್ತೀಯಲ್ಲಾ ನಿನ್ನ ಪ್ರಾಣಿಗಳೊಡನೆ ಕಾದಾಡುವುದು ನಮಗೆ ಗೌರ 
ಜುಟ್ಟನ್ನು ನಿನ್ನನ್ನು ರಕ್ಷಿಸಿ , ನಿನಗೊಂದು ದಾರಿ ಎವೇ ಹೇಳಿ. ಏನಿದ್ದರೂ ಈ ಪ್ರಾಣಿಗಳು 
ತೋರಬಲ್ಲ ಒಂದು ಹೆಣ್ಣಿನ ಕೈಗೊಪ್ಪಿಸಿ ನಮ್ಮ ಹತೋಟಿಯಲ್ಲಿರಲು ಯೋಗ್ಯವಷ್ಟೇ ! 
ಕೃತಕೃತ್ಯನಾಗಬಾರದೇ ಎನಿಸುತ್ತದೆ, 

- ನಿಜ ... ಗಂಡುಗಳು ಯಾವಾಗಲೂ ನಮ್ಮ 
ಈ ಕಾರಣಕ್ಕಾಗಿಯೇ ಮುಂದುವರಿಕ್ಕಳು ಪರ 

ಹತೋಟಿಯಲ್ಲೇ ಇರಬೇಕೇ ಹೊರತು ಯಾವ 
ಕಾರಣಕ್ಕೂ ಸ್ವಾತಂತ್ರಕ್ಕೆ ಯೋಗ್ಯರಲ್ಲ .) 
ಗಂಡಸಿಗೆ ( ಅದರಲ್ಲೂ ಗಂಡನಿಗೆ) ಸ್ವಾತಂತ್ರ 
ವತುದೇ ಆದರೆ ಇರುಳು ಕಂಡ ಬಾವಿಯಲ್ಲಿ 
ಹಗಲು ಬಿದ್ದಂತೆಯೇ , ಇದು ನನ್ನೊಬ್ಬಳ ಅಲ್ಲ, 
ಎಲ್ಲಾ ಮಹಿಳಾಮಣಿಗಳ ಅಭಿಪ್ರಾಯ ಯಾಕೆ? 
ಗೊತ್ತೆ ? 

ಹೊಸದಾಗಿ ಮದುವೆಯಾಗಿದ್ದ ಒಬ್ಯಾಕೆ ೧೫ | 
ದಿನ ತವರಿಗೆ ಹೋದಳು. ಮದುವೆಯಾದ ಮೇಲೆ 
ಅದೇ ಮೊದಲ ಸಲ ಗಂಡನೆಂಬ ಪ್ರಾಣಿಗೆ 
ಸರ್ದಸ್ವಾತಂತ್ರವನ್ನಿತ್ತು ತಾನು ತೌರಿಗೆ 
ಹೋದದ್ದು ಮೊದಲ ಬಾರಿ ಎಂದೇನಲ್ಲ. ಅನು 
ಭವವಿಲ್ಲ . ಗಂಡನಿಗೆ ಸರಿಯಾಗಿ ತಾಕೀತು 
ಮಾಡದೇ ಹೋಗಿದ್ದಳು. 

ಏನು ಕೇಳ್ಳಿರಿ? ಆಕೆ ಸಂತೋಷವಾಗಿ ಹದಿ 

ನೈದು ದಿನ ತವರಿನಲ್ಲಿ ಕಳೆದು ಮನೆಗೆ ಬರು ] 
ಆಕೆ ವಾಗ ಪಾಪ ಏನೇನೋ ಕನಸು ಹೊತ್ತಿದ್ದಳು. | 
ವಿನ 

ತನ್ನ ಗಂಡ ಹೆಂಡತಿ ಬರುವಳಲ್ಲ ಎಂದು ವಾಣಿ 
ಆ ನಿನ್ನ ಹೆಂಡತಿ ಕಾಂಗ್ರೆಸ್ ( ಐ ) ಪಕ್ಷ ಯನ್ನು ಥಳಥಳಿಸುವಂತೆ ಇಟ್ಟಿರಬಹುದೇ ? 
ಅಲೈ ಸ್ವಾ ಮಿ .ooooo ? ” 

ನೆಲವನ್ನು ಫಳಫಳಿಸುವಂತೆ ಉಜ್ಜಿರಬಹುದೇ ? 


ಮದುವೆ , ಸುಖ : ಎರಡು ದೃಷ್ಟಿ 


ಹದಿನೈದು ದಿನದ ಸ್ವಯಂಪಾಕದಿಂದ ಹೇಗೆ ನ್ಯಾಗಿ ಮಾಡಿದ ವಿಷಯ . ಹೌದು, ಈ ಪ್ರಾಣಿ 
ಕೈ ಪಳಗಿದೆ, ಬರಲಿರುವ ಮಡದಿಗೆ ಶಾಕ್ ಗಳನ್ನು ಹಿಡಿದು ಪಳಗಿಸಿ, ಅವರನ್ನು ಮನುಷ್ಯ 
ಕೊಡಲು ಪಾಯಸದೂಟ ಮಾಡಿರಬಹುದೇ ? ದಂತ ಮಾಡಿದ್ದು ನಾವೇ ಎನ್ನುವುದರಲ್ಲಿ 
ಅಥವಾ ತುಂಬು ರಸಿಕತೆಯಿಂದ ಕೈಯಲ್ಲಿ ಹೂ ಯಾವ ಸಂದೇಹವೂ ಇಲ್ಲ . ಇದು ಸ್ವಪ್ರಶಂ 
ಹಿಡಿದು ಬಾಗಿಲಲ್ಲೇ ತನಗಾಗಿ ಕಾತರಿಸುತ್ತಾ ಸೆಯ ಅಲ್ಲ , ಭಟ್ಟಂ ತನವೂ ಅಲ್ಲ - ಕೇವಲ 
ನಿಂತಿರಬಹುದೇ ... 

fact, ನಾವು ಇವರನ್ನು ಮನುಷ್ಯರನ್ನಾಗಿ 
- ಪಾಪ... ಹೀಗೆ ಏನೇನೋ ಕಲ್ಪನೆಗಳ ರಾಶಿ ಮಾಡಿರದಿದ್ದರೆ ಇಂದಿಗೂ ಇವರುಗಳು ಇತಿ 
ಹೊತ್ತು ಬಂದಳು ಮಹಾತಾಯಿ . 

ಹಾಸದ ಪ್ರಥಮ ಪುಟದಲ್ಲೇ ಇರುತ್ತಿದ್ದರು 
ಮನೆ ಹೇಗಿತ್ತು ಅಂತೀರೀ ... ನೆಲದಲ್ಲಿ ಬೆರ ಎನ್ನುವುದರಲ್ಲಿ ಸಾಸಿವೆ ಕಾಳಿನಷ್ಟುಅನುಮಾನವಿಲ್ಲ . 
ಳಿಂದಲೇ ರಂಗೋಲಿ ಬಿಡಿಸಬಹುದಾದಷ್ಟು ಅಂದ ಹಾಗೆ ವಹಿಳಾವಣಿಗಳೇ , ಇನ್ನೂ 
ಧಳು, ಅಲ್ಲಲ್ಲೇ ಕಸದ ಗುಪ್ಪೆಗಳು , ಲಾಠಿ ಗಂಡಸರ ಮೇಲೆ ಕಿಡಿ ಕಾಡುತ್ತಿದ್ದೀರಾ? 
ಚಾರ್ಜಿನ ನಂತರದ ಸ್ಮಡಿಯಂ ಚಿತ್ರವನ್ನ ಹೋಗಲಿ ಬಿಡಿ , ತಪ್ಪು ಮಾಡುವುದು ಮಾನ 
ನೆನಪಿಗೆ ತರುವಂತೆ ಮನೆ ತುಂಬಾ ಮುಗ್ಗರಿಸಿ ವೀಯ ಗುಣ, ಕ್ರಮಿಸುವುದು ದೈವಿಕ ಗುಣ 
ಬಿದ್ದಿದ್ದ ಕುರ್ಚಿಗಳು, ಸೊಟ್ಟಗೆ ತಿರುಗಿದ್ದ ಅಲ್ಲವೇ ? ಅಷ್ಟಕ್ಕೂ ಇವರುಗಳನ್ನು ಒಂದು 
ಟೇಬಲ್ , ಕಾಲು ಮೇಲಾಗಿ ನೆಲ ಕಚ್ಚಿದ ದಾರಿಗೆ ಹಚ್ಚಿದವರು ನಾವಲ್ಲವೇ ? ನಡೆವಾಗ 
ಟೀಷು , ಅಲ್ಲಲ್ಲಿ ಅಲಂಕಾರಿಕವಾಗಿ ಒದ್ದಾ ಎಡವಿದರೆ ಆಸರೆಯಾದವರು ನಾವಲ್ಲವೇ ? 
ಡುತ್ತಿದ್ದ ಹೂಗಳು, ಚಪ್ಪಲಿಗಳು, ಉಂಡೆ- ಓಡುವಾಗ ಮುಗ್ಗರಿಸಿದರೆ ಬಂದು ' ಎತ್ತಿದ 
ಗಟ್ಟಿದ ಕೊಳಕು ಸಾಕ್ಷ್ಯಗಳು , ತಲೆ ಎತ್ತಿದರೆ ವರು ನಾವಲ್ಲವೇ ? ನುಡಿವಾಗ ತೊದಲಿದರೆ 
ದಸರಾ ಹಬ್ಬದ ದೀಪೋತ್ಸವದಂತೆ ಸಾಲು ತಿದ್ದಿ ದವರು ನಾವವೇ ? ನೋಂದಾಗ ಸಂತೈಸಿ 
ಸಾಲಾಗಿ ತೂಗಾಡುತ್ತಿದ್ದ ನೀನು, ಚಡ್ಡಿ , ದವರು ನಾವಲ್ಲವೇ ? ಅತ್ಯಾಗ ಕಣ್ಣೀರೊರೆಸಿ . 
ಲಂಗೋಟಿಗಳು , ಹಾಲಿನ ಅವಸ್ಥೆಯೇ ಹೀಗಿ ಧೈರ್ಯ ತುಂಬಿದವರು ನಾವಲ್ಲವೇ ? ನಾವೇ 
ದ್ದರೆ ಇನ್ನು ಅಡಿಗೆ ಮನೆ, ಮಲಗುವ ಮನೆಗಳ ದೂರೀಕರಿಸಿದರೆ ಪಾಪ, ಈ ಬಡ ಜೀವಿಗಳಿಗೆ 
ವರ್ಣನೆಯ ಅವಶ್ಯಕತೆಯಿಲ್ಲ , ಅಲ್ಲವೇ ? ನಾರು ದಿಕ್ಕು ? ' ಹರಕೊಲ್ಲಲ್ ನರ ಕಾರನೇ ?” 

ಪಾಪ, ಆಕೆಗೆ ಏರಿದ್ದ ಬಿ . ಪಿ . ಇಳಿಯಲು ಎಂಬಂತೆ ಈ ಬಡಪಾಯಿಗಳನ್ನು ನಾವೇ ರಕ್ಷಿಸ 
ಮತ್ತೆ ಹದಿನೈದು ದಿನ ಬೇಕಾಯಿತು. ಅದಕ್ಕೆ ಬೇಕು ತಾನೇ ? ಮದುವೆ ಹಾಗೂ ಸುಖಕ್ಕೆ 
ನಾನು ಹೇಳಿದ್ದು , ಗಂಡಸು ಸ್ವಾತಂತ್ರಕ್ಕೆ ತಳಕು ಹಾಕಿ ಉಮೆಯು ಅಂಧಕಾರದಲ್ಲಿ 
ಸುತರಾಂ ಯೋಗ್ಯನಲ್ಲ ಎಂದು . ಅಪಾತ್ರರಿಗೆ ತೊಳಲುವ ಮಖರಿಗೆ ಜ್ಞಾನದ ಬೆಳಕನ್ನು 
ಸ್ವಾತಂತ್ರ್ಯ ನೀಡಲೇಬಾರದು . 

ತೋರಬೇಕಾದವರ ನಾವೇ ತಾನೇ ? # 
ಇನ್ನು ನಾವು ಈ ಗಂಡಸರನ್ನು ಮನುಷ್ಯರ 

- ಅರುಣ ನಿರಂಜನದಾಸ್ 


ಸರಿಯಾಗಿ ಏಳು ಗಂಟೆಗೆ ಮನೆಗೆ ಬರುವುದಾಗಿ ಹೇಳಿದ್ದನೋ ಇಲ್ಲವೋ 
ಮಗು ? ” 

“ಹೌದು ಅಪ್ಪಾ , ನಾನು ಹಾಗೆ ಹೇಳಿದ್ದು ನಿಜ , ” 
Gಕೊಟ್ಟ ಮಾತಿಗೆ ತಪ್ಪಿದಲ್ಲಿ ಒದೆ ಬೀಳುವುದೆಂದು ನಾನು ಹೇಳಿರಲಿಲ್ಲವೇನೋ ? 

“ ಹೌದು ಅಪ್ಪಾ , ನೀನು ಹಾಗೆ ಹೇಳಿದ ನಿಜ , ಆದರೆ ನಾನು ಕೊಟ್ಟ 
ಮಾತಿಗೆ ತಪ್ಪಿದ್ದ೦ತೂ ಆಯಿತು ನನ್ನ ಹಾಗೆ ನೀನೂ ಏಕೆ ಹಾಗೆ ಮಾಡುವುದು ? ” 

- ಸ್ಪುಟ್ಟಕ್ಕಿನಿಂದ 


ఇదువలజి ఇదుజన 


“ ಪಿ ಯ ಮೂರ್ತಿಯವರೆ, ನಿನ್ನ ತೆಗೆದುಕೊಂಡಾಗಿದೆ, ” ಎಂಬುದನ್ನು ಓದಿ 
ಕಾಗದ ಮತ್ತು M . O . ತಲಪಿದವು. ನಿನ್ನ ಮನ ನೊಂದು ತಿಂಗಳ ಕೊನೆಯಾದ್ದರಿಂದ 
ಸಹಾನುಭೂತಿ ನನ್ನನ್ನು ಮುಕ್ತಗೊಳಿಸಿದೆ. ನಾನು - ನನ್ನಾಕೆ ದೇವರ ಹುಂಡಿಯನ್ನೂ 
ನಿವು ಸಹಾಯ , ಹಾರೈಕೆಗಳಿಗೆ ನಾನು ಡೆದು ಆ ಹಣವನ್ನೇ ಅವರಿಗೆ ಕಳುಹಿಸಿ 
ಹೇಗೆ ಕೃತಜ್ಞತೆ ಸಲ್ಲಿಸಬೇಕೆಂಬುದೇ ತಿಳಿಯ ಕಾಗದ ಬರೆದಿದ್ದೆವು. 
ದಾಗಿದೆ ! ನಿಮ್ಮ ಮತ್ತು ನಿಮ್ಮ ಮನೆಯವ ನನ್ನ ಸಹಾಯದ ಹಸ್ತವನ್ನು ಲಘು 
ರದು ಎಂಥ ಕಾರುಣ ! ಸಹೃದಯತೆ ! ವಾಗಿ ಸ್ಪರ್ಶಿಸಿ, ನಮ್ಮ ಅಲ್ಪ ನೆರವಿಗೆ ತಮ್ಮ 
- ಘನ ಸರ್ಕಾರದವರು ಸದ್ಯ ಅನುದಾನ ಅನಂತ ಕೃತಜ್ಞತೆ ವ್ಯಕ್ತಪಡಿಸಿ, ತಮ್ಮ 
ನನ್ನು ಕಳುಹಿಸಿದ್ದಾರೆ. ಅದರಿಂದ ಕಷ್ಟಕ್ಕೆ ಕಷ್ಟ ಕಾರ್ಪಣ್ಯಗಳಲ್ಲಿ ಸಮಾಧಾನ 
ತಾತ್ಕಾಲಿಕ ಪರಿಹಾರ ದೊರೆತಿದೆ , ೬ - ೭ ಸಂಯಮ , ತಾಳೆಗಳ ಪ್ರತೀಕವಾಗಿರುವ 
ತಿಂಗಳ ಸಂಬಳ ಆಗಿ, ಮತ್ತೆ ಸುಮಾರು ಆ ನಾಥನಾಟಕ್ ಅಧ್ಯಾಪಕರನ್ನು 
ಆಷ್ಟೆ ಬಾಕಿ ಉಳಿಯಲಿದೆ. ಆದುದರಿಂದ ಮರೆಯಲು ಸಾಧನೆ ? 
ನಿವು ಸಹಾಯವನ್ನು ಸ್ವೀಕರಿಸಲು ನನ್ನ 

- ಎಸ್, ಎನ್ , ಶ್ರೀಧರಮೂರ್ತಿ 
ಮನಸ್ಸು ಒಪ್ಪಲಿಲ್ಲ. ನಿಮ್ಮನ್ನು ನಾನೆಂದೂ 

ಕೃಷ್ಣ ಪಕ್ಷದ ಒಂದು ರಾತ್ರಿ 
ಮರೆಯಲಾರೆ. ನಮ್ಮ ಕಾಲೇಜಿನಲ್ಲಿ ಅನೇಕ ಸುಮಾರು ೧೦ ಘಂಟೆಗೆ ನನ ಮೂರು 
ವರ್ಷಗಳಿಂದ ಈ ಸ್ಥಿತಿ ಇದೆ. ಸಂದರ್ಭ 

ವರ್ಷದ ಮೊಮ್ಮಗನಿಗೆ ನನ್ನಾಕೆ ಒಂದು 
ಬಂದರೆ ನಿಮ್ಮನ್ನು ಸ್ಮರಿಸುವೆ . ನಿನ್ನು 

ಜೋಳದ ರೊಟ್ಟಿಯನ್ನು ದೃಷ್ಟಿ ತೆಗೆದ 
ಮನೆಯವರಿಗೆ ನನ್ನ ನಮಸ್ಕಾರಗಳು . ನನು ಮನೆಯಿಂದ ಸುಮಾರು ಐವತ್ತು ! 
ಮಕ್ಕಳಿಗೆ ಪ್ರೀತಿಪೂರ್ವಕ ಆಶೀರ್ವಾದ 

ಗಜ ದೂರವಿರುವ ಮೂರುರಸ್ತೆ ಕೂಡುವ 
ಗಳು , ಇತ್ಯ ಎಲ್ಲರೊಂದಿಗೆ ಒಮ್ಮೆ ಬನ್ನಿ , ಒಂದು ಸಳದಲ್ಲಿ ಬಿಸಾಕಿ ಬರಲು ಹೇಳಿ 
ಅನಂತ ಕೃತಜ್ಞತೆಗಳು , ಇತಿ ನಿಮ್ಮ , ದಳು . ಹಾಗೆ ತೆಗೆದುಕೊಂಡು ಹೋಗ 

ವಾಗ ಯಾರ ಜೊತೆಯಲ್ಲಿಯೂ ಮಾತನಾಡು 
ದಿ . ೨೯ - ೧೨ - ೭೬ ರಂದು ಕಾರವಾರದಿಂದ ಬಾರದು ಮತ್ತು ಹಿಂದೆ ತಿರುಗಿ ನೋa 
ಬಂದ ಈ ಪತ್ರ ನಮ್ಮಿಬ್ಬರನ್ನೂ ಮಕ- ಬಾರದು ಎಂದು ಹೇಳಿದಳು, ಅದರಂತೆ 
ವಿಸ್ಮಿತರನ್ನಾಗಿ ಮಾಡಿತ್ತು . 

ರೊಟ್ಟಿಯನ್ನು ತೆಗೆದುಕೊಂಡು ಹೊರಟಿ! 
* ಹನ್ನೆರಡು ತಿಂಗಳು ಸಂಬಳವಿಲ್ಲದೆ, ಮರು ರಸ್ತೆ ಕೂಡುವ ಜಾಗ ಇನ್ನೂ 
ಸೈ ಹಿ ತ ರ ಸಹಾಯಹಸದಿಂದ ದಿನ ಐದು ಗಜ ದೂರವಿದೆ ಎನ್ನುವಷ್ಟರಲ್ಲಿ ಒಂದು 
ನೂಕುತಲಿದ ಕಾರವಾರದ ಕಾಲೇಜೊಂದರ ಜೋಡಿ( ಯುವಕ ಮತ್ತು ಯುವತಿ) ಎದ 
ಅಧ್ಯಾಪಕರೊಬ್ಬರು ಬರೆದಿದ್ದು , ಅದೇ ರಾಗಿ ಯುವಕನು, “ ಸಾರ್ ಕದರಿ ಕೃಷ್ಣ | 
ತಿಂಗಳಿನ ೨೩ರ ದಿನಪತ್ರಿಕೆಯಲ್ಲಿ ಹೊಟ್ಟೆಗೆ ರಾಯರ ಮನೆ ಎಲ್ಲಿದೆ ? ” ಎಂದು ನನ್ನನ್ನು 
ಹಿಟ್ಟಿಲ್ಲದೆ ” ಎಂಬ ಶೀರ್ಷಿಕೆಯಲ್ಲಿ ಅವರ ಕೇಳಿದನು . ನಾನು ಜವಾಬು ಕೊಡಬೇ ! 
ಹೃದ್ರಾವಕದ ಕಥೆ ಪ್ರಕಟವಾಗಿತ್ತು . ಅದ ಕೆನ್ನುವಷ್ಟರಲ್ಲಿ ನನ್ನಾಕೆ ಹೇಳಿದುದನ್ನು 
ರಲ್ಲೂ ಹನ್ನೆರಡು ತಿಂಗಳಿಂದ ಸಂಬಳ- ಜ್ಞಾಪಿಸಿಕೊಂಡು ಆತನ ಸಂಗಡ ನಾ 
ನಿಲ್ಲದೆ, ಮನೆಯಲ್ಲಿನ ಒಡವೆ - ಪಾತ್ರೆ - ಎಲ್ಲ ನಾಡದೆ ಬೇಗರೊಟ್ಟಿಯನ್ನು ಆ ಜಾಗಕ್ಕೆ 
ವನ್ನೂ ಬ್ಯಾ೦ಕಿನಲ್ಲಿ ಅಡವಿಟ್ಟು - ಎಲ್ಲದರ ಹಾಕಿ ಬಂದು ಆತನಿಗೆ ಜವಾಬು ಕೊt| 
ಮೇಲ ಈ ಕಾಲೇಜಿನ ಅಧಾಪಕರು ಸಾಲ ಬೇಕೆಂದು ಬೇಗ ಬೇಗ ಹೊರಟಿ, ಅದನು! 


೪೪) . 


ಇದುವೇ ಜೀವ ಇದು ಜೀವನ 


ಕಂಡು ಆ ಯುವತಿ ತನ್ನ ಗಂಡನಿಗೆ “ ರೀ ... ತನ್ನ ಬ್ಯಾಗಿನಲ್ಲಿಯ ಡೈರಿ ತೆಗೆದು ಇವರ 
ಪಾಪ ಆತ ಮಕನಿದ್ದ ಹಾಗಿದೆ” ಎಂದಳು. ಬಳಿ ಬಂದು ಸೀಟು ಆಕ್ರಮಿಸಿಕೊಂಡವನ 
ಅದನ್ನು ನಾನು ಕೇಳಿ ಅವರ ಪ್ರಶ್ನೆಗೆ ಹೆಸರು , ವಯಸ್ಸು , ಊರು, ಉದ್ಯೋಗ 
ಜವಾಬು ಕೊಡದೇಯಿದ ಕಾರಣವನ್ನು ಕೇಳಿ ಬರಕೊಂಡಾಗ ಆತ ಗಾಬರಿಯಾದ, 
ಹೇಳಿ ಅವರು ಕೇಳಿದ ವ್ಯಕ್ತಿಯ ಮನೆಯ “ ಹೂಂ , ಸುಮ್ಮನೆ ಕುಳಿತುಕೊಳ್ಳಿ ” ಎಂದು 
ಮಾರ್ಗವನ್ನು ತೋರಿಸಬೇಕೆಂದು ಬೇಗನೆ ಆತನಿಗೆ ಹೇಳಿ ಮುಂಬೈನಾಲಾನ ವಿವರ 
ರೊಟ್ಟಿಯನ್ನು ಹಾಕಬೇಕಾದ ಜಾಗದಲ್ಲಿ ಗಳನ್ನೂ ಪಡೆದಳು . ಅಂತೂ ಜಗಳ 
ಹಾಕಿ ಲಗುಬಗೆಯಿಂದ ಅವರಿದ್ದ ಲಿಗೆ ತಣ್ಣಗಾಯಿತು. ಅವಳ ಠೀವಿಯನ್ನು 
ಹೋಗುತ್ತಾ , ಮಿಸ್ಸರ್ , ಓ ಮಿಸರ ನೋಡಿದರೆ ಆಕೆ ಪೊಲೀಸ್ ಅಧಿಕಾ 
ಸ್ವಲ್ಪ ನಿಲ್ಲಿ, ” ಎಂದು ಕೂಗಹತ್ತಿದೆ. ರಿಯೋ ಮಾಜಿಸ್ಟ್ರೇಟೋ ಆಗಿರಬೇಕೆಂದು 
ಇದನ್ನು ಕಂಡು ಆ ಯುವತಿ, “ ರೀ ... ಆತ ನಾವೆಲ್ಲ ಭಾವಿಸಿದೆವು. ಇಷ್ಟಾಗುವ ಹೊತ್ತಿಗೆ 
ನಕಅಲ್ಲರೀ ಹುಚ್ಚನಿದ್ದ ಹಾಗಿದೆ, ” ಎಂದು ಮತ್ತೊಂದೂರಿನ ಪೋಲೀಸ್ ಸ್ಟೇಶನ್ 
ಹೇಳಿ ಭಯಪಟ್ಟು ಗಂಡನಿಗೆ ಓಡಿಬರಲು ಹತ್ತಿರ ಬಸ್ಸು ಬಂದಿತ್ತು . ಆಕೆ ಗಂಟಿ 
ಹೇಳಿದಳು . ನಂತರ ನಾನು ಅತಿ ವೇಗ, ಹೊಡೆದವಳೇ ತನ್ನ ಬಾಗು ಪಡೆದು, 
ದಿಂದ ಅವರನ್ನು ಭೇಟಿಯಾಗಿ ನಾನು 6 ಗುಡ್ ಬಾಯ , ಜಗಳ ನಿಲ್ಲಿಸಲು ನಾನೀ 
ಮಾತಾಡದೆ ಹೋದಕಾರಣವನ್ನು ಅವರಿಗೆ ಆಟ ಆಡಿದೆ, ” ಎನ್ನುತ್ತ ಮುಗುಳ್ಳ ಕು 
ಹೇಳಿದ ಮೇಲೆ ಅವರು ನನ್ನ ಕ್ಷಮೆ ಬೇಡಿ ಬಸ್ಸಿಳಿದು ನಡೆದಳು. – ರೋಹಿಣಿ 
ದರು, - ನಾಗೊ ಜಿ ಕೃಷ್ಣ ಮೂರ್ತಿರಾವ್ - ೧೯೭೭ ರ ಲೋಕಸಭಾ ಚುನಾವಣೆ 

ಕುಮಠಾಕ್ಕೆ ಹೊರಟಿದ್ದೆ . ಮುಂಬೈ - ಸಂದರ್ಭ , ಉತ್ತರ ಕನ್ನಡದಲ್ಲಿ ರಾಮಕೃಷ್ಣ 
ಮಂಗಳೂರು ಬಸ್ಸು ಅದು. ಸಿರಸಿಯಲ್ಲಿ ಹೆಗಡೆಯವರು ಚುನಾವಣೆಗೆ ನಿಂತಿದ್ದರು 
ನಾನು ಹತ್ತಿದಾಗ ಗಂಡಸರಿಬ್ಬರು ಪರಸ್ಪರ ಹಾಗೂ ಶ್ರೀಮತಿ ಗಾಂಧಿಯವರು ರಾಯ 
ಬೈದಾಡಿಕೊಳ್ಳುತ್ತಿದ್ದರು. ಅದಕ್ಕೆ ಕಾರಣ ಬರೇಲಿಯಿಂದ ಸ್ಪರ್ಧಿಸಿದ್ದರು. ಅಂಥ ಸಂದ 
ಒಬ್ಬ ( ಮುಂಬಯಿಯಿಂದಲೆ ಬಂದವ) ರ್ಭದಲ್ಲಿ ನಮ್ಮೂರಲ್ಲಿ ನಡೆದ ಘಟನೆ . 
ಖಾಲಿಯಾದ ಸೀಟಿನಲ್ಲಿ ತನ್ನ ಸಾಮಾನಿಟ್ಟು 

ಚುನಾವಣಾ ಫಲಿತಾಂಶ ಆಕಾಶ 
ಹೆಂಡತಿಯೊಂದಿಗೆ ಚಹ ಕುಡಿದು ಬರುವದ 

ನಾಣಿಯ ಮೂಲಕ ಪ್ರಸಾರವಾಗುತ್ತಿತ್ತು . 
ರೊಳಗೆ ಮತ್ತೊಬ್ಬ ಅದನ್ನು ಆಕ್ರಮಿಸಿದ್ದ . 

ರಾಮಕೃಷ್ಣ ಹೆಗಡೆಯವರ ಪ್ರಚಾರವೂ 
ಸೀಟು ಬಿಟ್ಟುಕೊಡಲು ಆತನನ್ನು ಕೇಳಿದ್ದೇ 

ಇತ್ತು . ಅವರಿಗಿಂತ ಇಂದಿರಾ ಗಾಂಧಿಯವರ 
ಜಗಳಕ್ಕೆ ಕಾರಣ , 

ಪ್ರಚಾರವೇ ಜೋರಾಗಿ ನಡೆದಿತ್ತು . ಚುನಾ 
ಸಿರಸಿಯಿಂದ ಇಪ್ಪತ್ತೈದು ಮೂವತ್ತು ಗೆದ ರು ” ಅರ್ಥಾತ್ 

ವಣೆಯಲ್ಲಿ ಹೆಗಡೆಯವರ ವಿರುದ್ಧ ನಿಂತವರು 
ಕಿಲೋಮೀಟರು ದೂರ ಹೋದಾಗ ಅವರಿ ಸೋತರು . ಹಾಗೆಯೆ ಶ್ರೀಮತಿ ಗಾಂಧಿಯ 

ಹೆಗಡೆಯವರು 
ಬ್ಬರಿಗೂ ಕೈಗೆ ಕೈ ಹತ್ತಿ ಮುಂಬೈ ವಾಲಾನ ನರೂ ಸೋತರೆಂದು ಆಕಾಶವಾಣಿ ಸಾರಿತು . 
ಹೆಂಡತಿ ಅಳತೊಡಗಿದಳು . ಯಾರಿಗೂ - ಆಗ ನವರಇಬ್ಬರು ಗೌಡರು ನನ್ನಲ್ಲಿ 
ಕಂಡಕ್ಟರನಿಗೂ - ಆ ಜಗಳ ನಿಲ್ಲಿಸುವುದು 

ಕೇಳಿದರು , “ ಏನ್ರಿ ರಾಮಕೃಷ್ಣ ಹೆಗೆ 
ಅಸಾಧ್ಯವಾದಾಗ ಪರಿಸ್ಥಿತಿ ವಿಕೋಪಕ್ಕೆ ಯವರು ಸೋತರಂತೆ, ನನ್ನು ಇಂದಿರಮ್ಮ 
ಹೋಗುವುದೆಂದೇ ನಮ್ಮೆಲ್ಲರ ಭಾವನೆ, ನವರೂ ಸೋತರಂತೆ ; ಹಾಗಾದರೆ ಗೆದ್ದವರು 

ಜಗಳವಾಡುತ್ತಿದ್ದವರ ಮುಂದಿನ ಸೀಟಿ ಯಾರಿ ?” ತಕ್ಷಣ ಅವರಿಗೆ ಏನೆಂದು 
ನಲ್ಲಿದ್ದ ಸುಂದರ ತರುಣಿಯೊಬ್ಬಳು ಗಾಂಭೀರ ಉತ್ತರಿಸಬೇಕೆಂದುತೋಚಲಿಲ್ಲ. 
ದಿಂದ ಈ ಕಡೆಗೆ ಹೊರಳಿದಳು . ಆಕೆ . 

- ನಾಗಪತಿ ಹೆಗಡೆ 


ರಲು ಅವನನ್ನು ನುಂಗುವಂತಿತ್ತು . 

ಈ ಆರ್ಧ ರಾತ್ರಿ ಕಳೆದಿತ್ತು . ಅವನಿನ್ನೂ 
ಮಲಗಿರಲಿಲ್ಲ . ಗೋಡೆಗೆ ದಿಂಬು ಹಾಕಿ ಒರಗಿ 
ಕೊಂಡು ಸರಳಿನ ಬಾಗಿಲಿನಿಂದಾಚೆ ನೋಡುತ್ತಿದ್ದ 
ಮೃತ್ಯುವಿನ ಗವಿಯಂತಿದ್ದ ಆ ಕೋಣೆಯಿಂದ 
ಅವನಿಗೆ ಬಹಳ ಹಿಂಸೆಯಾಗುತ್ತಿತ್ತು . ಚಾವಣಿ 
ಕುಸಿಯುವಂತೆ ತೋರುತ್ತಿತ್ತು . ಹೊರಗೆ ಮಂಡ 
ವಾಗಿ ಉರಿಯುತ್ತಿದ್ದ ಲ್ಲು ಆರಿಹೋಗುತ್ತೋ 
ಎನಿಸುತ್ತಿತ್ತು ... ಒಟ್ಟಿನಲ್ಲಿ ಆ ವಾತಾವರಣ 
ಅವನಿಗೆ ಉಸಿರಕಟಿಸಿತ್ತು . 

ಆದರೆ ಈಗ ... ಅವನು ಸರಳಿನಿಂದಾಚೆ ಆಕಾ 
ಶದ ಕಡೆಗೆ ನೋಡುತ್ತ ಬಹಳ ದೂರ 


ಹೋಗಿದ್ದ . ಅಲ್ಲಿ ಲಕ್ಷಾಂತರ ತಾರೆಗಳಿದ್ದುವು. 

* ಹಿಂದಿ ಕಥೆ 
ಚಂದ್ರ ಆಕಾಶಗಂಗೆಯಲ್ಲಿ ಮಿಂದು ಬಂದಿದ್ದ . 
ಭೂಮಿ ಹಚ್ಚನೆ ಪೈರಿನಿಂದ ಕೂಡಿತ್ತು . ಮನೆ 
ಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು.. 
ಜೀವನ ಅದೆಷ್ಟು ದೂರದವರೆಗೆ ಹರಡಿದೆ! 

ಇದ್ದಕ್ಕಿದ್ದಂತೆ ಅವನು ಹೊಟ್ಟೆಯನ್ನು ಬಲ 
ವಾಗಿ ಅದುಮಿ ಹಿಡಿದು ತಲೆಯನ್ನು ಮಂಡೆಯ 
ಮೇಲಿಟ್ಟು ಬಹಳ ಒದ್ದಾಡಿದ. ಶರೀರವೆಲ್ಲಾ 
ಬೆವರಿನಿಂದ ತೊಯ್ದುಹೋಯಿತು. 

ಮೂಲ: ಸುಖಬೀರ 
ಸರಳಿನ ಬಾಗಿಲಿನ ಎದುರು ನಿಂತಿದ್ದ ಪಹರೆ 
ದಾರ ಅವನನ್ನು ಕರೆಯುತ್ತಿದ್ದ , ಅವನ ಸ್ಥಿತಿ ಕನ್ನಡಕ್ಕೆ : ಸುಶೀಲಾ ಕೃಷ್ಣಮೂರ್ತಿ 
ಗತಿಯನ್ನು ವಿಚಾರಿಸುತ್ತಿದ್ದ. ಅವನು ಮಂಡೆಯ 
ಮೇಲಿಂದ ತಲೆ ಎತ್ತಿದ. ಹಣೆಯ - ಬೆವರನ್ನು 
ಒರೆಸಿಕೊಂಡು ಪಹರೆಯವನನ್ನು ನೋಡಿದ. 
ಸ್ವಲ್ಪ ಹಾಯೆನಿಸಿತ್ತು . ಕೆಲವು ನಿಮಿಷಗಳ ಕೆಳಗೆ 

ಮೇಲೆ ತಿರಸ್ಕಾರದ ನಗೆ ಮೂಡಿತು. “ ಮಕ್ಕಳ 
ಕತ್ತಿಯ ಅಲಗಿನಂತೆ ಅವನ ಹೃದಯವನ್ನು 

ಪತ್ರಗಳೂ ಜೈಲಿನಲ್ಲಿ ಸೆನ್ಸಾರ್‌ ಆಗುತ್ತದೆ! 
ಹೊಕ್ಕಿದ್ದ ನೋವು ಅದೆಲ್ಲಿ ಮಾಯವಾಯಿತೊ 

ಪಂಕ್ತಿಗಳನ್ನು ಹೊಡೆದು ಹಾಕಲಾಗುತ್ತೆ ... 
ಗೊತ್ತಿಲ್ಲ . ಪಹರೆಯವನಿಗೆ ಉತ್ತರ ಕೊಟ್ಟು 

ಸರಕಾರಕ್ಕೆ ಎಷ್ಟು ಭಯ ! ಬಹುಶಃ ಈಗಿನ 
ಸುಮ್ಮನಾದ . ಕೆಲವು ಕ್ಷಣದಲ್ಲಿ ಪಹರೆಯವನ ಆಡಳಿತಗಾರರು ಮುಕ್ಕಳಿಗೂ ಹೆದರುತಾ ರ. 
ಬಟಿನ ಕರ್ಕಶ ಶಬ್ದ ರಾತ್ರಿಯ ನಿಶ್ಯಬ್ದತೆ- 

ಹರಿಯುವ ನೀರಿಗೆ ಹೆದರುತ್ತಾರೆ, ನಗುವಿಗೂ , 
ಯಲ್ಲಿ ಪ್ರತಿಧ್ವನಿಸಿತು . 

ಹಾಡಿಗೂ . .. ಹೆದರುತ್ತಾರೆ. ” 
ಒಂದು ವಾರದಿಂದೀಚೆಗೆ ಅವನ ಹೊಟ್ಟೆನೋವು 

ಅವನು ಆ ಪತ್ರವನ್ನು ಮತ್ತೊಮ್ಮೆ ಓದಿದ. 
ಮರುಕಳಿಸಿತ್ತು . ಡಾಕ್ಟರ್ ಬಂದು ಔಷಧಿಕೊಟ್ಟು ಅದರಲ್ಲಿ ತಂ ನಾಲ್ಕನೆ ತರಗತಿಯಿಂದ ಐದನೆ 
ಹೋಗುತ್ತಿದ್ದರು. ಆದರೆ ಅವನ ಹೊಟ್ಟೆ ತರಗತಿಗೆ ಪಾಸಾಗಿರುವುದಾಗಿಯೂ ಅದಕ್ಕಾಗಿ 
ನೋವಿಗೆ ಆ ಕಹಿ ಔಷಧಿ ಹಿಡಿಸಿರಲಿಲ್ಲ . ಅವನಿಗೆ ಸಿಹಿ ಕೊಡಬೇಕಾಗಿದೆ ಎಂದೂ ಬರೆ 
ಅವನು ಏಳುವಾಗಲೆಲ್ಲಾ ಬಹಳ ಕಷ್ಟಪಟ್ಟು ದಿದಳು. ಅವಳಿಗೆ ಎರಡು ಸಿಹಿಗಳನು 
ಏಳುತ್ತಿದ್ದ . ಈ ಬಾರಿ ತಾನಿನ್ನು ಬದುಕುಳಿ ಕೊಡಬೇಕಾಗಿತ್ತು . ಈಗ ಪಾಸಾಗಿದಕ್ಕೆ ಒಂದು , 
ಯುವುದಿಲ್ಲವೆಂದು ಅವನಿಗೆನ್ನಿಸಿತ್ತು . 

ಹೋದ ಸಲ ಪಾಸಾಗಿದ್ದಕ್ಕೆ ಮತ್ತೊಂದು. 
ಆ ಕೋಣೆಯಿಂದ ಅವನಿಗೆ ಹಿಂಸೆ ಹೆಚ್ಚಾ ಆದರೆ ... ತಾನು ಹೋಗುವುದು ಯಾವಾಗ? 
ಗುತ್ತಿದೆ ಎನಿಸಿತು . ಅವನು ಬಹಳ ಕುಗಿ ಜೈಲಿನಿಂದ ಬಿಡುಗಡೆ ಎಂದು ? ... 
ಹೋಗಿದ್ದ . ಅವನು ಮಲಗಿದ ದಿಂಬಿನ ಕೆಳಗೆ ತಾಯಿಗೆ ಖಾಯಿಲೆ. ಅವಳು ಯಾವಾಗಲೂ 
ಇದ್ದ ಒಂದು ಪತ್ರವನ್ನು ಈಚೆಗೆ ತೆಗೆದ. ಮಗನನ್ನು ನೆನೆಸುತ್ತಾಳೆ. ಅವಳು ಎಷ್ಟೋ 
ಅದು ಮೊನ್ನೆ ತಾನೆ ಬಂದಿದ್ದ ಅವನ ತಂಗಿಯ ಸಲ ಊಟವನ್ನೂ ಮಾಡದೆ ಅಳುತ್ತಿರುತ್ತಾಳೆ. 
ಪತ್ರ , ಸೆನ್ಸಾರ್‌ ಆಗಿದ್ದರಿಂದ ಕೆಲ ಪಂಕ್ತಿ ' ಗುಲ್ಲು ' ಈಗ ದೊಡ್ಡವನಾಗಿದ್ದಾನೆ. ಈ ವರ್ಷ 
ಗಳನ್ನು ಹೊಡೆದು ಹಾಕಲಾಗಿತ್ತು . ಎಷ್ಟೇ ಸ್ಕೂಲಿಗೆ ಸೇರುತ್ತಾನೆ. ಅವನು ದಿನವೆಲ್ಲಾ ಗಾಳಿ 
ಪ್ರಯತ್ನ ಪಟ್ಟರೂ , ಆ ಪಂಕ್ತಿಗಳನ್ನು ಅವನಿಂದ ಪಟ ಹಾರಿಸುತ್ತಿರುತ್ತಾನೆ. ಇಲ್ಲಾಂದರೆ ಬಚ್ಚ 
ಓದಲಾಗಲಿಲ್ಲ . ಆ ಪಂಕ್ತಿಗಳು ತನ್ನ ತಂಬಯ ಆಡುತ್ತಿರುತ್ತಾನೆ. ಒಂದೊಂದು ಸಲ ಗಾಳಿಪಟ 
ಶರೀರದ ಮೇಲೆ ಎಳೆದಿರುವ ಬರೆಯಂತೆ ವನ್ನು ಕಣ್ಣಿಗೆ ಕಾಣಿಸದಷ್ಟು ಎತ್ತರವಾಗಿ ಹಾರಿ 
ತೋರಿತು . ತುಟಿ ಬಿಗಿದುಕೊಂಡಿತು . ಮುಖದ ಸುತ್ತಾನೆ. ಹಾಗೆ ಅದು ಎತ್ತರಕ್ಕೆ ಹೋದಾಗ , 

೪೭ 


ಕೆ 


ಕಸರಿ, ಮಾರ್ಚ್ ೧೯೮೩ 


0 


“ ಜೈಲಿನಲ್ಲಿರುವ ಅಣ್ಣ ಅದನ್ನು ನೋಡಿಸಂತೋಷ ತಲೆಯ ಮೇಲೆ ಲಾಠಿಂದು ಏಟು ಬಿದ್ದು ಅವನು 
ಡಪುತ್ತಾನೆ. ತಕ್ಷಣ ಜೈಲು ಬಿಟ್ಟು ತನ್ನ ಬಳಿಗೆ ನೆಲಕ್ಕುರುಳಿದ . ಮತ್ತೆ ಮತ್ತೆ ಅವನ ಮೇಲೆ! 
ಓಡಿ ಬರುತ್ತಾನೆ' ಎಂದು ಹೇಳುತ್ತಿರುತ್ತಾನೆ... ” ಲಾಠಿಯ ಸುರಿ ಮಳೆ, ನಾಲ್ಕು ಕಡೆಗಳಲ್ಲಿ 

ಪತ್ರದ ಪಂಕಿಗಳು ಕಣ್ಣೀರಿನಲ್ಲಿ ತೇಲಾಡ ಘೋಷಣೆಗಳನ್ನು ಕೂಗುತ್ತಿದ್ದ ವಿದ್ಯಾರ್ಥಿಗಳೆ 
ತೊಡಗಿದವು. ಕಣ್ಣು ಮಂಜಾಗಿ ಕಾಗದವೇ ಕಾಣ ಕೈಲಿದ್ದ ಬಾವುಟಗಳು ಗರಗರನೆ ತಿರುಗಿದ್ದು , 
ದಂತಾಯಿತು. ಅವನು ಕಣ್ಣನ್ನು ಒರೆಸಿಕೊಂಡ , ಭೂಮಿಯೇ ಡೋಲಾಯಮಾನವಾದಂತಾಗಿತು. 
ಹಾಗೇ ಕೊಠಡಿ ಬಿಟ್ಟು ಹೊರಟ ... ತನ್ನ ಕಣ್ಣಿಗೆ ಕತ್ತಲೆ ಕವಿದಂತಾಗಿತ್ತು . ಆ ಕತ್ತಲೆ 
ಚಿಕ್ಕ ಮನೆಯಲ್ಲಿ ಕುಳಿತು ತಾಯಿಯೊಂದಿಗೆ ಯಲ್ಲಿ ಅವನ ಸೊಂಟಕ್ಕೆ ಬೀಳುತ್ತಿದ್ದ ಏಟು 
ಮಾತಾಡತೊಡಗಿದ . ಗುಲ್ಲುಗೆ ಕಥೆ ಹೇಳಿದ . ಗಳ ಅನುಭವ ಮಾತ್ರ ಆಗುತ್ತಿತ್ತು . ಅಲ್ಲಿಂದ 
ತಂಗಿಗೆ ಡ್ರಾಯಿಂಗ್ ಹೇಳಿಕೊಟ್ಟ ... 

ಮುಂದೆ ಏನಾಯಿತೊ ... 
ಜೋಂಪಿನಿಂದ ಎಚ್ಚರವಾದಾಗ ಅವನ ದೃಷ್ಟಿ ಕಣ್ಣು ಬಿಟ್ಟಾಗ ಅವನು ಆಸ್ಪತ್ರೆಯಲ್ಲಿದ್ದ 
ಪ್ಲಾಸ್ಮರ್‌ ಹಾಕಿದ್ದ ತನ್ನ ಬಲಗೈ ಮೇಲೆ ಬಿತ್ತು . ಹತ್ತು ದಿನಗಳು ಕಳೆದ ನಂತರ ಅವನು ಜೈಲಿ 
ನಿಟ್ಟುಸಿರಿಟ್ಟ . ಆತನ ಮುರಿದ ಕೈಗೆ ಇದು ನಲ್ಲಿದೆ. ಇದೇ ಕೊಠಡಿ! ತೋಳುಗಳಿಗೆ ಪ್ಲಾಸ 
ಮೂರನೇ ಬಾರಿ ಪ್ಲಾಸ್ಟರ್ , ಈ ಬಾರಿ ಹಾಕಿತ್ತು . ಹೊಟ್ಟೆಯಲ್ಲಿ ಕರುಳು ಕಿವಿಚಿದಂತಾ 
ಕೈ ಸರಿಯಾಗುವ ಆಸೆ ಇರಲಿಲ್ಲ . ಈ ಬಾರಿ ಗುತ್ತಿತ್ತು . 
ಕೈಯ ಮೂಳೆಗಳೆಲ್ಲಾ ಮುರಿದುಹೋಗುವಷ್ಟರ ಹೊಟ್ಟೆನೋವುಮತ್ತೆ ಶುರುವಾಯಿತು. ಒಳ? 
ಮಟ್ಟಿಗೆ ಲಾಠಿ ಏಟು ಬಿದ್ದಿತ್ತು . ಅವನು ತನ್ನ ವಾರ ಕರುಳನ್ನು ಕೇಳುತ್ತಿದ್ದಾರೆನ್ನಿಸಿತು 
ಬೆರಳುಗಳನ್ನು ನೋಡಿಕೊಂಡ. ಜೋಮುಹಿಡಿದು ಅವನು ಬೆವರಿನಲ್ಲಿ ತೋಯುಹೋದ. ನಂದ! 
ಮರಗಟ್ಟಿದಂತಾಗಿತ್ತು . ಒಂದು ಕಾಲದಲ್ಲಿ ಅದೇ ಉಲ್ಲಿ ತಲೆಯಿಟ್ಟು ಮುದುಡಿ ವಾಟೆಂದುಂತಾದ 
ಬೆರಳುಗಳು ಬ್ರಶ್ ಹಿಡಿದರೆ ... ಬಣ್ಣಗಳು ನಗು ಅವನ ಅರಚುವಿಕೆಯನ್ನು ಕೇಳಿದ ಪಹರೆಯುತ 
ತಿದ್ದವು. ಹೂಗಳು ಅರಳುತ್ತಿದ್ದವು. 'ಸ್ಕೂಲ್ ಕೆಲ ಸಮಯದಲ್ಲಿ ಬಂದು ಬಾಗಿಲಿನಲ್ಲಿ ನಿಂತ 
ಆಫ್ ಫೈನ್ ಆರ್ಟ್ಸ್ ನಲ್ಲಿ ಅವನು ನಾಲ್ಕನೆ ಅವನನ್ನು ಕರೆಯುತಿದ . ಅವನಿಗೆ ಸುತ್ತು 
ವರ್ಷದ ವಿದ್ಯಾರ್ಥಿಯಾಗಿದ್ದ . ಪ್ರಿನ್ಸಿಪಾಲರು ಮುತ್ತೆಲ್ಲಾ ಕತ್ತಲೆ ಆವರಿಸಿದಂತಾಗಿತ್ತು 
ಅವನ ಬಗ್ಗೆ ಬಹಳ ಆಸೆಗಳನ್ನಿಟ್ಟಿದ್ದರು. ಎರಡು ಕೊಠಡಿಯೆಲ್ಲಾ ತಿರುಗುತ್ತಿರುವುದೆನಿಸಿತ್ತು . ಹ! 
ಬಾರಿ ಅವನ ಚಿತ್ರಗಳ ಪ್ರದರ್ಶನವೂ ನಡೆದಿತ್ತು . ಹೊತ್ತಿನವರೆಗೂ ಅವನು ಮುದುಡಿಯು 
ಅವನು ಚಿತ್ರಗಳಲ್ಲಿ ಅಜಂತಾದ ಪರಂಪರೆ ಮತ್ತು ಕುಳಿತಿದ್ದ . ಎರಡು ವರ್ಷದಿಂದ ಹೀಗೇ ಅl 
ಹೊಸಪ್ರಯೋಗಗಳಿಂದ ಕೂಡಿದ ಯುರೋಪಿನ ನಿಗೆ ಹೊಟ್ಟೆ ನೋಯುತ್ತಿತ್ತು . ಲಾಠಿ ಏಟು 
ಚಿತ್ರಕಲೆಗೆ ಒಂದು ಹೊಸರೂಪ ಕೊಟ್ಟಿರುವು ಹೊಟ್ಟೆಗೆ ಬಿದ್ದಿತ್ತು . ಕರುಳು ಊದಿಕೊಂಡಿತ್ತು. 
ದನ್ನು ಪ್ರಿನ್ಸಿಪಾಲರು ನೋಡಿದ್ದರು. ಅವನ ಎರಡು ವರ್ಷದಿಂದ ಅವನು ಒಂದು ದಿನವ 
ಚಿತ್ರಕಲೆಗೆ ಹೆಚ್ಚು ಬೆಲೆ, ವಿಶಿಷ್ಟ ಸ್ಥಾನಗಳು ಹೊಟ್ಟೆ ತುಂಬ ಊಟ ಮಾಡಿರಲಿಲ್ಲ . ಅವನ 
ಸಿಗುವ ಕಾಲ ಬಂದೇ ಬರುತ್ತದೆ ಒಂದು ದಿನ ಜೈಲಿನ ಗೋದಿ ಮತ್ತು ಜೋಳದ ಒ೦ಕ 
ಎಂದೇನೇನೋ ಹೇಳುತ್ತಿದ್ದರು. 

ರೊಟ್ಟಿ ಜೀರ್ಣಿಸುತ್ತಿರಲಿಲ್ಲ . ಡಾಕ್ಟರ್‌ ಔಷ 
ಅದೇ ಕೈ ಇಂದು ... ಮುರಿದು ಕೂತಿದೆ . ಕೊಟ್ಟಾಗ ಸ್ವಲ್ಪ ಆರಾಮವೆನಿಸುತ್ತಿತ್ತು 
ಎರಡು ವರ್ಷಗಳ ಹಿಂದೆ ಫೀ ಹೆಚ್ಚು ಮಾಡಿ ಪುನಃ ನೋವು ಹೆಚ್ಚಾಗುತ್ತಿತ್ತು . ಜೈಲಿ 
ದರ ವಿರುದ್ದ ವಿದ್ಯಾರ್ಥಿಗಳ ಮೆರವಣಿಗೆಯಲ್ಲಿ ನೀರು ಸಾರು , ಚಕ್ಕಳದಂಥ ರೊಟ್ಟಿ 
ಅವನು ಘೋಷಣೆಗಳನ್ನು ಕೂಗುತ್ತಿದ್ದಾಗ ಮುಂದೆ ಔಷಧದ ಕೆಲಸ ನಡೆಯುತ್ತಿರಲಿಲ್ಲ 
ಪೊಲೀಸರಿಂದ ಲಾಠಿ ಪ್ರಹಾರ ನಡೆದಿತ್ತು . ಎರಡು ವರ್ಷಗಳು ಕಳೆದಿದ್ದವು. 


ಸರಳಿನಾಟಿ 


ಸರಕಾರದ ಜನತಾ ಸುರಕ್ಷಣಾ ಕಾನೂನಿನಲ್ಲಿ ಅನುಭವಿಸುತ್ತಿದ್ದ. ಎರಡು ಪಕ್ಷಿಗಳು ಇರುವ 
ಈ ಪ್ರತಿಬಂಧಕ್ಕೆ ಯಾವ ವಾಯಿದೆಯ ಒಂದು ಗೂಡಿನ ಕಡೆ ಅವನ ದೃಷ್ಟಿ ಹರಿ 
ಇರಲಿಲ್ಲ . ಅವನ ಮೇಲೆ ಕೇಸನ್ನು ಜಾರಿಮಾಡಿ ಯಿತು. ಹಗಲಿನಲ್ಲಿ ಎಷ್ಟೋ ಬಾರಿ ಆ ಗೂಡಿಗೆ 
ದಿದ್ದರೆ ಒಂದು ವರ್ಷ ಆರು ತಿಂಗಳದ್ಯ ಪಕ್ಷಿಗಳು ಹೋಗಿ ಬರುವುದನ್ನು ನೋಡಿದ್ದ . 
ಸಜ, ಈ ವರೆಗೆ ಅದೂ ಮುಗಿದಿರುತ್ತಿತ್ತು , ಆ ಗೂಡಿನಲ್ಲಿ ಅವುಗಳ ಮೊಟ್ಟೆಗಳಿದ್ದವು. 
ಅಥವಾ ಅವನ ಬಿಡುಗಡೆಯಾದರೂ ಆಗಿರ | ಬಹುಶಃ ಅವುಗಳಿಂದ ಮಾರಿಗಳು ಈಚೆಗೆ ಬಂದಿರ 
ಬಹುದಿತ್ತು . 

ಬಹುದೆಂದು ಯೋಚಿಸಿದ. ಆ ಪಕ್ಷಿಗಳು , ಆ 
- ಅವನು ಕೊಠಡಿಯ ಸುತ್ತಲೂ ನೋಡಿದ , ಮೊಟ್ಟೆಗಳು , ಆ ಮರಿಗಳು ಹೊಸ ಹೊಸ 
ಅಲ್ಲಲ್ಲಿ ಸಿಮೆಂಟ್ ಉದುರಿದ ಗೋಡೆಗಳು , ಜೀವಕ್ಕೆ ಜನ್ಮ ಕೊಡುವುದನ್ನು ಯಾರಿಗೆ ತಪ್ಪಿ 
ಮಂದ ಬೆಳಕಿನಲ್ಲಿ ಹೆದರಿಕೆ ಮೂಡಿಸುವಂತಿತ್ತು . ಸಲು ಸಾಧ್ಯ ? ಅವನು ಪುನಃ ಕೊಠಡಿಯ 
ಹೊರಗೆ ಚಾವಣಿಯ ಮೇಲೆ ಒಂದು ಹಳ್ಳಿ ಸುತ್ತಲೂ ನೋಡಿದ. ಈ ಕೊಠಡಿ ತನ್ನನ್ನೇ 
ಬಿನ ಸುತ್ತಲೂ ಹಾರಾಡುತ್ತಿರುವ ಪತಂಗ ಬಲಿ ತೆಗೆದುಕೊಳ್ಳಬಹುದೆಂದು ಯೋಚಿ: ದ. 
ಗಳನ್ನು ಒಂದೇ ಸಮ ನೋಡುತ್ತಿತ್ತು . ಅವು ಇದೇ ಕೊಠಡಿಯಲ್ಲಿ ಒಬ್ಬ ದರೋಡೆಯಿರ– 
ಹಾರಾಡ ತೊಡಗಿದಾಗ ಒಂದೇ ಸಮ ಚಾವಣಿ ನಿದ್ದನೆಂದು ಪಹರೆದಾರ ಹೇಳಿದ ಮಾತು 
ಯಿಂದ ಮಣ್ಣು ಉದುರುತ್ತಿತ್ತು . ಆ ಕೊಠಡಿ ಅವನ ನೆನಪಿಗೆ ಬಂತು . ಬೆಳಿಗ್ಗೆ ಮಾತ್ರ ತೆಗೆ 
ಒಮ್ಮೆ ಅವನನ್ನೇ ನುಂಗಬಹುದೆನ್ನಿಸಿತು. ಯುತ್ತಿದ್ದ ಈ ತುಕ್ಕು ಹಿಡಿದ ಬಾಗಿಲು ಆಗ 
ಅವನು ತನ್ನ ತಾಯಿ , ತಂಗಿ, ತಮ್ಮ ಮತ್ತು ಇಪ್ಪತ್ನಾಲ್ಕು ಘಂಟೆಯ ಮುಚ್ಚಿರುತ್ತಿತ್ತು , 
ಸ್ನೇಹಿತರಿಂದ ದೂರವಾಗಿ ಒಂಟಿತನವನ್ನು ಆ ಕಳ್ಳ ದೊಡ್ಡ ದೊಡ್ಡ ದರೋಡೆ 


ಕನ್ನಡಜಾಗೃತಿಗೊಂದು ವಿಧಾಯಕ ವೇದಿಕೆ 


* 


ಸಂದ : ಸವನಗುವಿನ 


* : ಸಿಂದು ನಾರಾ ? 


ಸಿಪಿಗಳು, 


* 
ಆದಿಲ್ 


ಕನ್ನಡಿಗ | 


ಎಂತಹ ಶಂಖ , ಜಾಗಟೆಯು ಶಬ್ದ ಕೂ ಎಚ್ಚರವಾಗದ ಕುಂಭಕರ್ಣ ನಿದ್ದೆ ಕನ್ನಡಿಗರದು ? 
319 - 7 


೫೦ 


ಕಸ್ತೂರಿ, ಮಾರ್ಚ್ ೧೮೩ 


ಗಳನ್ನು ಮಾಡಿದ್ದ . ಆದರೆ ಯಾರಿಂದಲೂ ಚಂದ್ರ , ಮೊಡವನ್ನು ಸೀಳಿಕೊಂಡು ಓಡಿ 
ಅವನನ್ನು ಹಿಡಿಯಲಾಗಿರಲಿಲ್ಲ. ಎಷ್ಟೋ ಹೋಗುತ್ತಿರುವುದು ಕಣ್ಣಿಗೆ ಬಿತ್ತು . ಹತ್ತಿರ 
ಇನ್‌ಸ್ಪೆಕ್ಟರುಗಳು ಅವನನ್ನು ಹಿಡಿಯಲು ದಲ್ಲೇ ಒಂದು ಗಾಳಿಪಟ ಹಾರುತ್ತಿತ್ತು . ಗುಲ್ಲುಗೆ 
ಹೊಲ ಗುಂಡಿಗೆ ಬಲಿಯಾಗಿದ್ದರು. ಆ ತನ್ನ ಅಣ್ಣ ಬಿಡುಗಡೆಯಾಗಿ ಬಂದನೆಂದು 
ದರಿಡೆಯೋರ ಅವಶ್ಯಕತೆ ಇರುವ ಎಷ್ಟೋ ಖುಷಿಯಾಗಿತ್ತು . ಅವನ ತಾಯಿ ಹೊಟ್ಟೆಗೆ 
ಜನರಿಗೆ ವಿಚಿತ್ರ ರೀತಿಯಲ್ಲಿ ಸಹಾಯ ಮಾಡಿ ಮೃದುವಾಗಿ ಎಣ್ಣೆ ಸವರಿದಳು . ನಂತರ ಹಾಲಿಗೆ 
ರುವುದಾಯಣ ಪ್ರಸಿದ್ದಿ ಇತ್ತು . ಅವನು ಫೇಣಿಯನ್ನು ಹಾಕಿ ತಂದು ಕೊಟ್ಟಳು. ಅವನು 
ಇಲ್ಲಿ ಒಂದೂವರೆ ವರ್ಷದವರೆಗೆ ಕೈದಿಯಾ ಖುಷಿಯಿಂದ ತಿನ್ನತೊಡಗಿದ. ನಂತರ ಬೇಗ 
ಗಿದ್ದ . ಹೀಗೇ ಒಂದು ದಿನ ಪಹರೆದಾರ ಬೇಗ ಬಟ್ಟೆ ಧರಿಸಿ ಕಾಲೇಜಿಗೆ ಹೋದ, ಕೆಲವು 
ಬಂದು ನೋಡಿದಾಗ ಆ ಕೊಠಡಿ ಖಾಲಿ ಪೋಸ್ಟ್‌ಗಳನ್ನು ಮಾಡಿದ . ಮನೆಗೆ ಬಂದಾಗ 
ಯಾಗಿತ್ತು ! 

ತಂ ) ಎರಡು ಡಬ್ಬಗಳಲ್ಲಿ ಮಿಠಾಯಿ ಇಟ್ಟು 
ಆ ದರೋಡೆಖರ ಹೊರಟು ಹೋದ ಕೊಂಡು ಅವನಿಗಾಗಿ ಕಾಯುತ್ತಿದ್ದಳು. ಎಷ್ಟೋ 
ಮೇಲೆ ಬಹಳ ದಿನಗಳವರೆಗೂ ಅದು ಖಾಲಿ ವರ್ಷಗಳ ನಂತರ ಅವನು ಮಿಠಾಯಿ ತಿಂದ | 
ದಾಯ ಇತ್ತು ೧೯೪೨ನೆ ಇಸವಿಯಲ್ಲಿ ಬರ್ಫಿ, ಗುಲಾಬ್ ಜಾವಾನ್, ಬಾಲಷಾ. 
ಪುನಃ ಅದು ತುಂಬಿತು . ಇಲ್ಲಿ ಎರಡೂವರೆ ತಂದೆ , ತಾನು ಬರೆದ ಚಿತ್ರಗಳನ್ನು ಅವನಿಗೆ 
ವರ್ಷ" ಒ ರಾಜಕೀಯ ಕೈದಿ ಇದ್ದ . ಗೋಡೆ ತೋರಿಸಿದಳು . ಅದರಲ್ಲಿ ಒಂದು ಜೈಲಿನ ಚಿತ್ರ 
೮ ಮೇಲೆ ಮಳೆಯಿಂದ ಕೊರೆದಿರುವ ಅವನ ಅವನು ಮುಗುಳಕ .ಕೊನೆಗೆ ನಿದ್ರೆ ಬಂದಂತಾಗಿ 
ಪಕದ ಮುಸುಕಾದ ಬಾವುಟ ಈಗಲ ಕಾಣು ಕಣ್ಣು ಮುಚ್ಚಿದ. .. 
ತದೆ. ೧ಾವುದೋ ರಹಸ್ಯ ವಿಷಯವನ್ನು ಬೆಳಗಾಗಿತ್ತು . ಪಹರೆದಾರ ಬಾಗಿಲು ತೆಗೆ 
ಆಳಲು ಪೊಲೀಸರು ಅವನನ್ನು ಚೆನ್ನಾಗಿ ದಾಗ ಅವನು ಎಂದಿನಂತೆ ಇದೂ ಮಲಗಿದ . 
ಥಳಿದ್ದರಂತೆ. ಕರೆಂಟ್ ಕೊಟ್ಟಿದ್ದರಂತೆ. ಡಾಕ್ಟರ್‌ ತಮ ನಿಯಮಿತ ವೇಳೆಗೆ ಬಂದರು. 
ಆದರೆ ಅವನು ಬಾಯಿ ಬಿಟ್ಟಿರಲಿಲ್ಲವಂತೆ. ಆದರೂ ಅವನು ಏಳಲಿಲ, ಡಾಕ – ಅವನ 
ಕೊನೆಗೆ ಈ ವತುವಿನ ಕೂಪದಿಂದ ಖದ್ದರ್ ಬಳಿಗೆ ಹೋಗಿ ಆರೋಗ್ಯವನ್ನು ವಿಚಾರಿಸುತ್ತ 
ಬಟ್ಟೆ ಧರಿಸಿಯೇ ಹೊರಗೆ ಹೋಗಿದ್ದ . ನಾಡಿ ನೋಡಿದರು . ಹಿಂದಿನ ದಿನದ ರಾತ್ರಿಯೇ | 

ಅದೇ ಕೊಠಡಿಯಲ್ಲಿ ಈಗ ತಾನು ಕೈದಿ! ಅಲ್ಲಿಂದ ಅವನು ಹೊರಟು ಹೋಗಿ ತನ್ನ ಮನೆ 

ಪುನಃ ಹೊಟ್ಟೆ ನೋವು ಶುರುವಾಯಿತು. ಯಲ್ಲೋ ಕಾಲೇಜಿನಲ್ಲೋ _ ರನಿಯನ್‌ 
ಹೊಟ್ಟೆಯನ್ನು ಬಲವಾಗಿ ಹಿಡಿದುಕೊಂಡ . ಆಫೀಸಿನಲ್ಲೂ ಮಾತಾಡುತ್ತಲೋ ಕೆಲಸ 
ಉಸಿರು ಹಿಡಿಯಿತು. ಮೈಯೆಲ್ಲಾ ಬೆವರೊ ~ ಮಾಡುತ್ತಲೇ ಇದ್ದಾನೆನ್ನುವುದು ಡಾಕ್ಟರಿಗೆ 
ಡೆಯಿತು. ಸುತ್ತಲೂ ಕತ್ತಲೆ ಕವಿಯಿತು, ಕಾಲ ಗೊತ್ತಿರಲಿಲ್ಲ ...! ಡಾಕ್ಟರ್‌ ನಿಧಾನವಾಗಿ ಅವನ 
ನಿಂತಲ್ಲೆ ನಿಂತಿದೆ ಏನೋ ಎಂಬಂತೆ. ಕೈಯನ್ನು ಕೆಳಕ್ಕೆ ಇಟ್ಟರು. 


ಶಾಲೆಗಳಲ್ಲಿ ಏನನ್ನು ಕಲಿಸುತ್ತಾರೆ ಎನ್ನುವುದು ಮುಖ್ಯವಲ್ಲ , ಬದಲು ಹೇಗೆ 
ಕಲಿಸುತ್ತಾರೆ ಎನ್ನುವುದೇ ಮಹತ್ವದ್ದು . 

- ಥಾಮಸ್ ಪಕ್ಷ 


Mವಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಪ್ರಖ್ಯಾತ ಗಮಕಿ ಶ್ರೀ ಭಾರತ ಬಿಂದ 
ಮಾತು. ನಾನು ಧಾರವಾಡದಿಂದ ಬೆಂಗಳೂರು ರಾಯರ ಗರಡಿಯಲ್ಲಿ ಪಳಗಿ ಆಗಲೆ ಕನ್ನಡ ನಾಡಿನ 
ಆಕಾಶವಾಣಿ ಕೇಂದ್ರಕ್ಕೆ ವರ್ಗಾಯಿಸಲ್ಪಟ್ಟಿದ್ದೆ. ಮಲೆ ನಾಲೆಯಲ್ಲಿ ತನ್ನ ಕೀರ್ತಿಯನ್ನು 
ನನ್ನ ಚಿಕ್ಕ ಚಿರಂಜೀವ ರವಿಯನ್ನು ಪ್ರಾಥಮಿಕ ಹರಡಿದ್ದರು, - ಶ್ರೀ ಪಾಂಡುರಂಗರಾ 
ಶಾಲೆಗೆ ಸೇರಿಸುವುದಿತ್ತು . ನೆಹರ ನಗರದ ನಮ್ಮ ದುರು ಕುಮಾರವ್ಯಾಸನ ಅಭ್ಯಾಸಿಯಾಗಿದ್ದ 
ಮನೆಯ ಹಿಂದಿನ ಬೀದಿಯಲ್ಲಿ ಮಕ್ಕಳ ರಲ್ಲದೆ ತಮ್ಮ ಧರ್ಮಪತ್ನಿಗೆ ಯೋಗ್ಯ 
ಮಂಟಪ. ” ಮಿತ್ರರ ಸಲಹೆಯ ಮೇರೆಗೆ ನನ್ನ ಪ್ರೋತ್ಸಾಹಕರ ಮಾರ್ಗದರ್ಶಕರ ಆಗಿ , 


ಗಮಕಿ 
ಶಕುಂತಲಾಬಾಯಿಯವರು 


ಚಿರಂಜೀವನ ಶ್ರೀ ಗಣೇಶಾಯ ನಮಃ' ಅಲ್ಲಿಯೇ 

ಇವರ ನಾಲಗೆಯ ಮೇಲೆ ಗದುಗಿನ 
ಪ್ರಾರಂಭವಾಯಿತು. “ ನಮೋ ಆರ್ಭಕೇಭ್ಯಃ” 
ಎಂಬ ಮಂಟಪದ ಧೈಯವಾಕ್ಯ ನನ್ನ ಗಮನ ವೀರನಾರಾಯಣನು ನಲಿದಾಡಿ ಅವರ 
ಸೆಳೆದು ನನ್ನ ಮನಸ್ಸನ್ನು ಆಕರ್ಷಿತ್ತು . ಮಕ್ಕಳ ಮುಖದಿಂದ ಕುಮಾರವ್ಯಾಸನ ವಾಣಿ 
ಮಂಟಪದ ಪ್ರಾಚಾರ್ಯರಾದ ಪಾಂಡುರಂಗ 

ಕರ್ಣರಸಾಯನವಾಗಿ ಹೋವುತ್ತದೆ. 
ರಾಯರು ಮಕ್ಕಳಲ್ಲಿ ಹುದುಗಿದ ಮಹಾ ಸತ್ಯಕ್ಕೆ 
ನಮಸ್ಕರಿಸುವಂತಹ ಆದರ್ಶ ಗುರುಗಳು . ಎಂದ 
ಮೇಲೆ ಮಕ್ಕಳನ್ನು ಛಡಿಯ ಬೆದರಿಕೆಯಿಂದ 
ಕಲಿಸುವ 'ಕೇನೋಪನಿಷತ್ತು ಇಲ್ಲಿಲ್ಲ ಎಂಬ ಅಭಯ 
ದಿಂದ ನಮ್ಮ ಚಿರಂಜೀವನನ್ನು ಮಕ್ಕಳ 
ಮಂಟಪಕ್ಕೆ ಒಪ್ಪಿಸಿ ಬಂದೆ . ಆ ಮಕ್ಕಳ 
ಮಂಟಪದ ಮೇಲೆ ಹಬ್ಬಿರುವುದು ಮಲ್ಲಿಗೆ 
ಬಳ್ಳಿಯಲ್ಲ , ವಾತ್ಸಲ್ಯಗಂಧಿಯಾದ ಬಳ್ಳಿ ಎಂದು 
ತಿಳಿಯಲು ನನಗೆ ಬಹಳ ದಿನ ಬೇಕಾಗಲಿಲ್ಲ . 

ಪಾಂಡುರಂಗರಾಯರು ನನ್ನ ಚಿರಂಜೀವನ 
ಮೇಲೆ ತಾಳಿದ ವಾತ್ಸಲ್ಯಭಾವ ನನ್ನ ಮೇಲಿನ 
ಸೋದರಭಾವರ್ವಾಯ ದಾಂಗುಡಿ ಬಿಟ್ಟಿತು. 
ಅವರ ಮನೆಯೇ ನಮಗೊಂದು ಮಮತೆಯ 
ಮಂಟಪವಾಯಿತು. ಈ ಆತ್ಮೀಯತೆ ಹೆಚ್ಚಿಸು 
ವುದಕ್ಕೆ ಒಂದು ವಿಶೇಷ ಕಾರಣವೆಂದರೆ ಕುಮಾರ 
ವ್ಯಾಸನ ಭಕ್ತನಾದ ನನಗೆ ಅವರ ಕುಮಾರ 
ವ್ಯಾಸನ ಬಳಗದವರೆ ಆಗಿರುವುದು . ಶ್ರೀಮತಿ 
ಶಕುಂತಲಾಬಾಯಿ ಪಾಂಡುರಂಗರಾವ್ ಅವರು , 


೫೧ 


೫೨ 


ಕಸ್ತೂರಿ, ಮಾರ್ಚ್ ೧೯೮೩ 


ದವು. 


ಆಗಾಗ ತಮ್ಮ ಶ್ರೀಮತಿಯವರ ಗಮಕ ಶಕುಂತಲಾಬಾಯಿಯವರು ಯಾವುದೇ ಒಂದು 
ವಾಚನಕ್ಕೆ ಸೂಕ್ತ ವಿವರಣೆಯನ್ನೂ ನೀಡು ಪ್ರಸಂಗವನ್ನು ಆಯುಕೊಳ್ಳಲಿ ಅದು ಒಂದು 
ತಿದ್ದರು. ಶ್ರೀ ಪಾಂಡುರಂಗರಾಯರ ಮನೆ ದೃಶ್ಯಕಾವ್ಯವಾಗಿಶೋತೃಗಳ ಕಣ್ಮುಂದೆ ಪುನರು 
ಯಲ್ಲಿ ಅವರ ಶ್ರೀಮತಿಯವರ ಗಮಕ ಕಾರ್ಯ ಸೃಷ್ಟಿಯಾಗುವುದು. 'ದೂರ್ವಾಸಾತಿಥ್ಯ 'ವಿದ್ದ 
ಕ್ರವು ಇದ್ದಾಗಲೆಲ್ಲ ನನಗೆ ಆಮಂತ್ರಣವಿದ್ದೇ ತಮ್ಮ ಅಷ್ಮಾಶೀತಿ ಸಾವಿರ ( ೮೮೦೦೦) ವು ? 
ಇರುತ್ತಿತ್ತು . ಶ್ರೀಮತಿ ಶಕುಂತಲಾಬಾಯಿ ಶಿಷ್ಯರೊಂದಿಗೆ ದೂರ್ವಾಸರು ಧರ್ಮರಾಯ 
ಯವರ ನಾಲಗೆಯ ಮೇಲೆ ಗದುಗಿನ ವೀರ ಬಾಗಿಲಿಗೆ ಬಂದು ಇಷ್ಟು ಜನರ ಕ್ಷುಧ. 
ನಾರಾಯಣನು ನಲಿದಾಡಿ ಅವರ ಮುಖದಿಂದ ಪೀಡಾ ಪರಿಹಾರ ಚಿಕಿತ್ಸೆಯನ್ನು ಬೇಡಿದಾಗ 
ಕುಮಾರವ್ಯಾಸನ ವಾಣಿ ಕರ್ಣರಸಾಯನವಾಗಿ ಅರಸಿ ದೌಪದಿ ಆರೊಗಿಸಿದ ಹದನವನ 
ನಿರ್ವಲ ಮಹಾಭಾರತ ಕಥಾಮೃತ ವಾಹಕ ತಿಳಿದು ಅಕ್ಷಯ ಪಾತ್ರೆಯು ಈಗ ಕಾರ್ಯ 
ವಾಗಿ ಹೊರಹೊಮ್ಮುವುದು. ನನಗೆ ಸ್ಪಷ್ಟವಾಗ ಮಾಡದೆಂಬ ಪ್ರತಿಜ್ಞೆ ಮಾಡಿದಾಗ ಧವು! 
ದಿದ್ದ ಎಷ್ಟೊ ಪದ್ಯಗಳು ಅವರ ರಸಾಲ ರಾಯನ, ಚಿಂತಾತುರದ ಚಿತ್ರ ಕಣ್ಮಂದೆ ಸುಳಿದು 
ಕಂಠದಿಂದ ವಾಕ್‌ಮಯವಾದ ಗಮಕದಲ್ಲಿ ಹೋಗುವುದು, ದೌಪದಿಯು ಆಪದ್ಭಂಧುವಾಗ 
ಹೊರಹೊಮ್ಮಿ ಅರ್ಥಮವಾಗಿ ಕಿವಿದೆರೆ ಶ್ರೀ ರಮಾವರನನ್ನು ಧ್ಯಾನಿಸಲು ಹರಿಯಲಿ 
ಯನ್ನೂ ಸೇರಿ ಕವಿ ಭಾವವನ್ನು ತೊಳೆ ತೊಳೆ ಮೈದೋರಿ, ಮಾನಿನಿಯ ಮೈದಡವಿ ' ಚಿಂತೆಯ 
ಯಾಗಿ ಸ್ಪಷ್ಟವಾಗಿಸಿ ರಸಾನಂದವನ್ನುಂಟುಮಾಡಿ ದೇನು ತಂಗಿ, ಲತಾಂಗಿ' ಎಂದು ಕೇಳಿದಾಗ 

ಆ ತಂಗಿ ಪರಮಾತ್ಮನಾದ ತನ್ನಣ್ಣನ ಪದತ 

ಯೋಜದಲಿ ಕಾಯವ ನೀಡಾಡಿದ ಚಿತ್ರವೇ 
ಶಕುಂತಲಾಬಾಯಿಯವರ ಗಮಕ ಕಾರ್ಯ 

ಕಣ್ಮುಂದೆ ಸುಳಿದುಹೋಯಿತು. ಅದರಲ್ಲೂ 
ಕ್ರವು ಕೇಳುವ ಅವಕಾಶವನ್ನು ನಾನು ತಪ್ಪಿಸಿ 

ದೌಪದಿಯು ಹರಿಪದವ ಕೊಂಡಾಡಿದ ಪದ 
ಕೊಳ್ಳುತ್ತಿರಲಿಲ್ಲ . ಭಾರತ ಬಿಂದೂರಾಯ . 

ವಂತೂ ಶಕುಂತಲಾಬಾಯಿಯವರ ಬಾಯಲ್ಲಿ 
ರಿಂದಲೆ ಭಾರತ ವಾಚನದ ದೀಕ್ಷೆ ಪಡೆದ , 

ಭಕ್ತಿಪ್ರವಾಹವಾಗಿ ಸೂಸಿತ್ತು . 
ಸುವಿಖ್ಯಾತ ಹಿಂದುಸ್ತಾನಿ ಗಾಯಿಗಳಾದ, 
ನನಗೆ ಆಪ್ತ ಬಂಧುಗಳಾದ ಶ್ರೀ ದೇಶಪಾಂಡೆ 

ಧರಣಿಯನು ಬಿಡದಳೆದು ಹೆಚ್ಚಿದ 
ಗುರುರಾಯರು ೧೯೪೩ರಲ್ಲಿ ಮಿತ್ರ ಹಲಸ 

- ಚರಣವಿದು, ಕಾಳಿಂಗ ಮರ್ದನ 
ಅವರ ಮನೆಯಲ್ಲಿ ಕುಮಾರವ್ಯಾಸನ ದಶಪರ್ವ 

ಚರಣವಿದು, ಹರಳಾದಹಿಯಶಾಪ 
ಗಳ ಗಮಕ ಸತ್ಯವೊಂದನ್ನು ನಡೆಸಿದಾಗ ನಾನು ಹರಣವಿದು 
ಶ್ರದ್ದೆಯ ಪ್ರೋತೃವಾಗಿ ಅಲ್ಲಿಗೆ ಹೋಗಿ ಚರಣವಿದು, ಸುರನದಿಯು ಸೃಜಿಸಿದ 
ಬರುತ್ತಿದೆ. ಕುಮಾರವ್ಯಾಸನ ಬಗ್ಗೆ ಅಧಿಕಾರ 

ಚರಣವಿದು, ಶಕಟಪ್ರಭಂಜನ 

ಚಲಣವಿದು, ಎನುತ ಕೊಂಡಾಡಿದಳು . 
ವಾಣಿಯಿಂದ ಮಾತನಾಡಬಲ್ಲ ಶ್ರೀ ಬೆಟ 

ಹರಿಪದವ | | 
ಗೇರಿ ಕೃಷ್ಣಶರ್ಮರಿಂದ ನಿತ್ಯ ಅರ್ಥ ವಿವರಣೆ, 
ವ್ಯಾಖ್ಯಾನ, ಪ್ರತಿ ಪದ್ಯಕ್ಕೆ . ಹೀಗಾಗಿ ಕುಮಾರ - ಎಂಬ ಪದ್ಯವನ್ನು ಹೇಳುವಾಗಲಂತು 
ವ್ಯಾಸನ ಕಾವ್ಯಾಭ್ಯಾಸ, ಗಮಕದ ರಸೋಪಾಸನೆ ' ಚರಣವಿದು,' ' ಚರಣವಿದು' ಎಂದು ಹೇಳುತ್ತ 
ಜೊತೆ ಜೊತೆಯಾಗಿಯೆ ಶೋತೃವೃಂದಕ್ಕೆ ಲಭ್ಯ ಒಂದೊಂದು ಬಾರಿಗೆ ಅದು ಎಂಥ ಚರ್ರ 
ವಾಗಿದ್ದುವು. ಈಗ ಸೋದರಿ ಶಕುಂತಲಾ ಎಂದು ವರ್ಣಿಸಿ , ವಿಶ್ಲೇಷಿಸಿ ಹೇಳುವ ರೀತಿಯಲ್ಲಿ 
ಬಾಯಿಯವರ ಗಮಕ ಶ್ರವಣದಿಂದಾಗಿ ಸೋದರಿ ಶಕುಂತಲಾಬಾಯಿ ಅವರು ಗವು 
ಮತ್ತೊಮ್ಮೆ ಕುಮಾರವ್ಯಾಸನ ರಸದರ್ಶನ ಕಲೆ ಎಂದರೇನು ಎಂಬುದಕ್ಕೆ ಒಂದು ನಿದರ್ಶ 
ವಾದಂತಾಯಿತು, 

ವನ್ನೇ ನೀಡಿದಂತಿತ್ತು 


ಗವಕಿ ಶಕುಂತಲಾಬಾಯಿಯವರರಿ 


೫೩ 


ಗಮಕ ಎಂದರೇನು ಎಂಬುದನ್ನೂ ಭಾರತ ಅದೇ ಗಮಕ, ಅವರ ಪ್ರತಿಭಾವಂತ ವಾಚ 
ಬಿಂದರಾಯರು ಹೇಳುತ್ತಾರೆ: 

ನಕ್ಕೆ ನಾನು ಸೋತಿದ್ದೇನೆ. 'ಶಿಷ್ಯಾದಿಚ್ಛೇತ್ 
“ ಭಾವಸಮನ್ವಯ ಕ್ರಮದಲ್ಲಿ ಪದ್ಯವನ್ನು ಪರಾಜಯಂ' ಗುರುವಿಗೆ ಭೂಷಣ. ”* * 
ರಾಗದಲ್ಲಿ ಹಿತಮಿತವಾಗಿ ಹಾಡುವುದು ( ಇದ ಇದು ಬಿಂದೂರಾಯರುಕೊಟ್ಟ ಜಯಪತ್ರ 
ಕ್ಯಾಗಿ) ಅನ್ವಯಕ್ರಮ , ಪುನರಾವರ್ತನೆ, ಧಾಟಿ, ವಲ್ಲ ; ಶಿಷ್ಠೆಯ ಗಮಕ ಗುಣಮಟ್ಟದ ಶಿಫಾ 
ಉಚಿತ ಪದಕ್ಕೆ ಅರ್ಥ ಪುಷ್ಟಿ , ಕ್ಲಿಷ್ಟ ಪದಗಳಿಗೆ ರಸಿನ ಸರ್ಟಿಫಿಕೆಟ್ಕಾ , ತಮ್ಮ ವಾಹತಿಯನ್ನೂ 
ಸಮಾನಾರ್ಥ ಕೊಡುವ ಸುಲಭ ಪದದ ಬಳಕೆ ಮರೆತು ಮೆಚ್ಚುಗೆಯನ್ನು ವ್ಯಕ್ತಮಾಡುವಲ್ಲಿ 
ಇವುಗಳನ್ನು ಗಮಕಿ ತಿಳಿದಿರಬೇಕು. * 

ಗುರುಗಳು ತೆರೆದ ಮನಸ್ಸಿನ ಔದಾರ್ಯದ 
ಶಕುಂತಲಾಬಾಯಿ ಅವರ ಮುಖದಿಂದ ಕಾವ್ಯ 

ದ್ಯೋತಕ. ಶಕುಂತಲಾಬಾಯಿ ಅವರ ಪತಿ 
ಸಾಹಿತ, ಹದವಾಗಿ ನುರಿತು ಹೊರಹೊವು ಶ್ರೀ ಪಾಂಡುರಂಗರಾಯರ ಪ್ರೋತ್ಸಾಹ, 
ಇದೆ. ಆಯಾ ಸಸಿ ವೇಶ, ರಸ , ಭಾವಕ್ಕೆ ಅನು - ಉತ್ತೇಜನಗಳಿಲ್ಲದಿದ್ದರೆ ಶ್ರೀಮತಿಯವರ ಪ್ರತಿಭೆ 
ಗುಣವಾದ ರಾಗದಲ್ಲಿ ಇಂಪಾದ ದನಿಯಲ್ಲಿ ಸ್ಪರ ಬೆಳೆಯಲು ಅವಕಾಶವಿರುತ್ತಿರಲಿಲ್ಲ ಎಂದು 
ಬದ ವಾಗಿ ಸಂಗೀತವು ಆ ಸಾಹಿತ್ಯಕ್ಕೆ ಪೋಷಕ ಮಾತನ್ನೂ ಬಿಂದೂರಾಯರು ಸ್ಪಷ್ಟಪಡಿಸಿ 
ವಾಗಿ ಹೊರಸೂಸಿದಾಗ ಕೇಳುಗ ರೋಮಾಂಚಿತ ದ್ದಾರೆ. ಇದು ಹದಿನಾರಾಣೆ ಸತ್ಯ . 
ನಾಗುತ್ತಾನೆ. ಗಮಕ ಎಂದರೇನು ಎಂದು ಶ್ರೀಮತಿ ಶಕುಂತಲಾಬಾಯಿಯವರ ಪ್ರತಿಭೆ 
ವ್ಯಾಖ್ಯಾನಿಸಬೇಕಾದರೆ ಶ್ರೀಮತಿ ಶಕುಂತಲಾ ಅಂಕುರಿಸಿ ಬೆಳೆಯಲಿಕ್ಕೆ ನೀರು, ಬೆಳಕನ್ನಿತ 
ಬಾಯಿ ಅವರು ಕಾವ್ಯವಾಚನ ಮಾಡುವ ವರು ಗುರು ಬಿಂದೂರಾಯರೆಂಬ ಮಾತನ್ನು 
ಪದ್ದತಿ ಎಂದು ಹೇಳಿದರೆ ತಪ್ಪಿಲ್ಲ , ಗಮಕ ಮುಖ್ಯವಾಗಿ ಗಮನಿಸಬೇಕು. ಆ ಮೇಲೆ 
ಗುರುಗಳಾದ ಶ್ರೀ ಬಿಂದರಾಯರೆ ತಮ್ಮ ಈ ಪಾಂಡುರಂಗರಾಯರ ಉತ್ತೇಜನದ ' ಫಟಿ 
ಶಿಷ್ಠೆಯ ಗಮಕ ವೈಶಿಷ್ಟ್ಯವನ್ನು ಕುರಿತು ಪತ್ರ ಲೈಜರ್‌ !' ೧೯೩೫ರಲ್ಲಿ ಕನ್ನಡ ಸಾಹಿತ್ಯ ಪರಿ - 
ಬರೆದು ಅದರಲ್ಲಿ `ಶಿಷ್ಯಾದಿಚ್ಛೇತ್ ಪರಾಜಯಂ' ಷತ್ತಿನಿಂದ ಗಮಕವರ್ಗಗಳನ್ನು ಆರಂಭಿಸಲು 
ಎಂಬ ಔದಾರ್ಯದ ಮಾತನ್ನು ಹೇಳುತ್ತಾರೆ. ಆಗಿನ ಉಪಾಧ್ಯಕ್ಷರಾಗಿದ್ದ ಡಿ. ವಿ. ಜಿ . ಅವರು 
ತಮ್ಮ ಈ ಶಿಷ್ಠೆಯ ಗಮಕದಲ್ಲಿ ಭಾವದ್ಯೋತ ಭಾರತ ಬಿಂದೂರಾಯರನ್ನು ವಿನಂತಿಸಿದರು; 
ವಾಗುವಂಥ ರಾಗಗಳ ಯೋಜನೆ ಇದ್ದು ಬಲವಂತಪಡಿಸಿದರು ; ಸತ್ಯಾಗ್ರಹದ ಮಾತಾ 
ಕಾವ್ಯದ ರಸ, ಕಾವ್ಯಾರ್ಥಗಳು ತದ್ವಾಚನದಿಂದ ನಾಡಿದರು . ಡಿ. ವಿ . ಜಿ . ಅವರ ವರ್ಚಸ್ವಿ ವ್ಯಕ್ತಿತ್ವಕ್ಕೆ 
ಸ್ಪುರಿಸಿ ಬರುತ್ತವೆಯೆಂದೂ ತಿಳಿಸುತ್ತಾರೆ, ಬಿಂದೂರಾದರು ಮಣಿದರು. ಪರಿಷತ್ತಿನಲ್ಲಿ 
೨೮ -೯ - ೧೯೬೭ ರಂದು ಚಿತ್ರದುರ್ಗದಿಂದ ಬರೆದ ಗಮಕ ವರ್ಗಗಳು ೧೯೩೫ರಿಂದ ೧೯೩೭ರವರೆಗೆ 
ಪತ್ರವೊಂದರಲ್ಲಿ ಹೀಗೆ ಬರೆಯುತ್ತಾರೆ: ಬಿಂದರಾಯರಿಂದ ನಡೆದವು. ೧೯೩೭ ನೆಯ 

“...ಶ್ರೀಮತಿ ಶಕುಂತಲಾಬಾಯಿಯವರು ವರ್ಷದ ವರ್ಗದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ! 
ಸ್ವತಃ ಪ್ರತಿಭಾಶಾಲಿಗಳಾಗಿ ನನ್ನನ್ನು ಗುರು ಹದಿನೇಳು ವರುಷದ ಶ್ರೀಮತಿ ಶಕುಂತಲಾ 
ಸ್ಥಾನದಲ್ಲಿಟ್ಟುಕೊಂಡು ಕೀರ್ತಿ ಕೊಟ್ಟಿರುವು ಬಾಯಿ ಪಾಂಡುರಂಗರಾವ್ ಮತ್ತು ಅವರ 
ದಕ್ಕೆ ತುಂಬ ಕೃತಜ್ಞನಾಗಿರುತ್ತೇನೆ. ಅವರ ಓರಗೆಯ ಶ್ರೀಮತಿ ರಾಜಾಮಣಿ ನಾಗರಾಜ 
ವಾಚನದಲ್ಲಿ ಕಾವ್ಯದಲ್ಲಿನ ಪದಗಳ ಭಾವ ರಾವ್ ಉಭಯತರರೂ ಗುರುಗಳ ಹೆಸರಿಗೆ 
ವನ್ನು ಹೊಮ್ಮಿಸುವಷ್ಟು ರಾಗ ಕಾಣಿಸುತ್ತ, ಕೀರ್ತಿ ತಂದರು. 
ದಲ್ಲದೆ ರಾಗ ಪ್ರಾಧಾನ್ಯ ಕಾಣಿಸುವುದಿಲ್ಲ - ಅಂದಿನಿಂದ ಇಂದಿನವರೆಗೆ ಸುಮಾರು ನಲ್ವ 

* ಗಮಕ ಭಗೀರಥರು' ಬಿ , ಪಾಂಡುರಂಕ ತೈದು ವರ್ಷಕಾಲ ಶಕುಂತಲಾಬಾಯಿಯವರು 
ರಾಯರು ಪುಟ ೧೧ - ೧೨೦ 

# # ಅದೇ , ಪುಟ 4 


ಕಸ್ತೂರಿ, ಮಾರ್ಚ್ ೧೯೮೩ 


ಪತಿಯು ಪ್ರೋತ್ಸಾಹದಿಂದ ಕುಮಾರವ್ಯಾಸನ ಭಾರತ ಶ್ರವಣ ಪುಣ್ಯವನ್ನು ಒದಗಿಸಿ 
ಕಾವ್ಯ ಸರಸ್ವತಿಯನ್ನು ಶಿರೋಭೂಷಣವಾಗಿ ಭಾರತದೊಳೊಂದಕ್ಷರವ' ಬಿಡದೆ ಕೇಳಿಸಿದವರಿಗೆ 
ತಲೆಯ ಮೇಲೆ ಹೊತ್ತುಕೊಂಡು ಕಂಠಾಭ ಆ ಪುಣ್ಯಾತ ಕವಿ ಅಂದೆಂಥ ಫಲವನ್ನು ಒದ 
ರಣವಾಗಿ ಗಮಕಿಸಿ ವಾಯು ತಪಸ್ಸನ್ನು ಸುತ್ತಿದ್ದನೆ - ನಮ್ಮ ಈ ಸೋದರಿಯ 
ಆಚರಿಸುತ್ತ ಬಂದಿದ್ದಾರೆ. 

ಗವಕೋಪಾಸನೆಯನ್ನು ಒಂದು ವೇಳೆ ಕಂಡಿ 
ವೇದ ಪಾರಾಯಣದ ಫಲಗಂ ದ್ದರೆ ! ಕೇಳಿದ್ದರೆ! ಗದುಗಿನವನೇ ಆದ ನಾನು 
ಗಾದಿ »ತೀರ್ಥಸ್ನಾನ ಫಲಕೃ 

ನಾರಣಪ್ಪನ ಹೆಸರನ್ನೆ ಹೊತ್ತವನಾಗಿ ಕಳೆದ 
ಚ್ಛಾದಿ ತಪಸಿನ ಫಲವು,ಜ್ಯೋತಿಷ್ಯ 

ಕಾಲು ಶತಮಾನದಷ್ಯಾದರ ಅವಧಿಯು 
ವಯಾಗಫಲ ! 

ವರೆಗೆ ಶ್ರೀಪತಿ ಶಕುಂತಲಾಬಾಯಿ ಅವರ 
ಮೇದಿನಿಯನೊಲಿದಿತ್ತ ಫಲವ | 

ಬಾಯಿಂದ ವಿಧವಿಧದ ರಸಘಟ್ಟಿಯ ಘಟ್ಟ 
ಸ್ವಾದಿ ಕನ್ಯಾದಾನ ಫಲವಹು 

ಗಳನ ಕಿವಿಯಾರೆ ಕೇಳಿ ಧನ್ಯತೆಯನ್ನು ಪಡೆ 
ದಾದರಿಸಿ ಭಾರತದೊಳೊಂದಕ್ಷರವ 

ದವನಾಗಿ , ನಾನೂ ಕವಿ ಕುಮಾರವ್ಯಾಸನ 
ಕೇಳೋರಿಗೆ! 

ಸೇವಕನೆ ಆಗಿ ಇಷ್ಟು ಹೇಳಬಲ್ಲೆ : ನಮ್ಮ ನಾರಾ 
ಭಾರತದ ಒಂದಕ್ಷರವನ್ನು ಕೇಳಿದವರಿಗೆ 

ಣಪ್ಪನೇನಾದರೂ ತನ್ನ ಕಾವ್ಯವನ್ನು ಸೋದರಿ 

ಶಕುಂತಲಾಬಾಯಿಯವರ ಬಾಯಿಂದ ಕೇಳಿ 
ಮೇಲಿನ ಫಲಗಳು ದೊರಕೊಳ್ಳುವಾಗ ಆ 
ಭಾರತವನ್ನು ಅಖಂಡ ಅರ್ಧ ಶತಮಾನಕ್ಕೆ 

ದ್ದರೆ, “ ನಿನ್ನ ಜನ್ಮ ಸಾರ್ಥಕವಾಯಿತು ತಾಯಿ !?? 
ಸಮೀಪ ತಲೆಯ ಮೇಲೆ ಹೊತ್ತು ಕನ್ನಡ 

ಎಂದು ಹರಸುತ್ತಿದ್ದ. ಈ ಮಾತು ಶತಶಃ 

ಸತ್ಯ ಎಂಬುದರ ಪ್ರತ್ಯಯ ಇಂದು ಶಕುಂತಲಾ 
ನಾಡನ್ನು ಸುತ್ತಿ , ಲಕ್ಷಾವಧಿ ಕನ್ನಡಿಗರಿಗೆ 

ಬಾಯಿಯವರು ಪಡೆದಿರುವ ಜೀವನ ಸಾರ್ಥಕ್ಯ 
ದಲ್ಲಿದೆ. 

ಶಕುಂತಲಾಬಾಯಿಯವರ ಗಮಕ ವಾಚನದ 
ಆಥಾ ಪ್ರಸಂಗಗಳನ್ನು ನೆನೆದುಕೊಂಡರೆ ಇನ್ನೂ 
ಇಂದಿಗೂ ಕಲಿಯುಗ ದ್ವಾಪರವಾಗಿ ಭಾರತ 
ಕಣ್ಣ ಮುಂದೆ ಕುಣಿದು ಮೈಯಲ್ಲಿ ಮಿಂಚಿನ 
ಹೊಳೆಯನ್ನು ತುಳುಕಾಡಿಸುವುದು . ಕೀಚಕ 
ಎಧೆಯ ಪ್ರಸಂಗ, ತನ್ನ ಹರಿಬಕ್ಕೆ ಉಾರ 
ಇಲ್ಲದೆಕೊನೆಗೆ ಭೀಮನೆ ಮಿಡುಕುಳ್ಳ ಗಂಡನೆಂದು 
ತನ್ನ ಮರ್ಯಾದೆಯ ಸೆರಗನ್ನೂ ಮತ್ತೊಮ್ಮೆ 
ಕಾಪಾಡಿಕೊಳ್ಳಲು ನೆರವಾದನೆಂದು ಮೊರೆ 
ಹೊಕ್ಕರೆ ಆತನು - ನಪುಂಸಕನಂತೆ ನಡೆದು 
ಕೊಳ್ಳಬೇಕೆ ? ಆಗ 

ಹೆಂಡತಿಯ ಹರಿಬದಲಿ ಒಬ್ಬನೆ 
ಗಂಡನಾದೊಡೆ ವೈರಿಯನು ಕಡಿ 

ಖಂಡವನು ಮಾಡುವನು ಮೇಣ್ ತನ್ನೊಡ 
ಹಲಕ್ಕೆ 

ಲನಿಕ್ಕುವನು ! 
“ ನಾನ್ ಹೇಳಂಗೆ ಆಗ್ಗೆ ಇದ್ರೆ ನನ್ನ ಗಂಡರೈವರು "ವರು ಲೋಕದ 

ಗಂಡರೊಬ್ಬಳನಾಳಲಾರಿರಿ 
ಮೂವತ್ತೆರಡೂ ಹಲ್ಲನ್ನು ಉದ್ದಿಸು, ಆಯ್ತಾ ? 


9 


ಒಲಂಪಿಕ್ ಕೋಚ್ಜಮ್ … ' ಡೊಹೆರ್ಟಿಯ ಹೇಳಿಕೆ: 

ಶಕ್ತಿ ಸಾಮರ್ಥ್ಯದ ಬೆಳವಣಿಗೆಗೆಲ್ಲ 
ಕೋಂಪ್ಲಾನ್‌ನಂಥ ಬೇರೊಂದುಸಲ್ಲ." 


Glaxo 


ಒಲಂಪಿಯನ್ ಜಿಮ್ ಟಿ ಡೊಹೆರ್ಟಿ ಭಾರತ ಕೂಡಾ ವಿಶ್ವದಾದ್ಯಂತ 
ಅನೇಕ ಯುವ ಪ್ರತಿಭೆಯನ್ನು ವಿವಿಧ ಸ್ಪರ್ಧೆಗಳಿಗಾಗಿ ತರಪೇತು 
ಮಾಡಿದ್ದಾನೆ. ಹುಟ್ಟಿನಿಂದ ಯಾರೂ ಚಾಂಪಿಯನ್ ಆಗುವುದಿಲ್ಲ , 
ಪರಿಶ್ರಮ್ಮ, ತರಪೇತಿಯಿಂದ ಅವರನ್ನು ತಯಾರು ಮಾಡಲಾಗುತ್ತದೆ. 
ಸ್ಪರ್ಧೆ ವಿಜೇತನ ಗೆಲುವಿಗೆ ಬೇಕಾದದ್ದು ಅವನ ದೃಡ ನಿರ್ಧಾರ ಹಾಗೂ 
ದೇಹ ಧಾರ್ಡಿಕತೆ, ಇದು ಅವರ ನಂಬಿಕೆ, 
ಜೆಮ್ ಓ'ಡೊಹೆರ್ಟಿಯವರ ಹೇಳಿಕೆ ಈಜುಗಾರರಿಗಾಗಿ, ಆಟಗಾರರಿಗಾಗಿ 
ಮುಖ್ಯವಾಗಿ ಬೆಳೆಯುವ ಮಕ್ಕಳಿಗಾಗಿ ನಾನು ಕೋಂಪ್ಲಾನ್‌ನನ್ನೇ ಶಿಫಾರಸು 
ಮಾಡುತ್ತೇನೆ.ಕೋಂಪ್ಲಾನ್ ದೇಹದಾರ್ಡ್ಯದ ಬೆಳವಣಿಗೆಗೆಬೇಕಾದ 23 ಮುಖ್ಯ 
ಅಂಶಗಳಿಂದ ಕೂಡಿದ್ದು ಸುಲಭವಾಗಿ ಪಚನಗೊಳ್ಳುವ ಪೂರ್ಣ ಆಹಾರ ” 
ಜಿಮ್ ಓ ಡೊಹೆರ್ಟಿಯವರ ಸೂಚನೆಯ ಲಾಭ ಪಡೆಯಿರಿ. ನಿಮ್ಮ 
ಮಕ್ಕಳ ಸರ್ವಾಡಿಗ ಬೆಳವಣಿಗೆಗೆ ಪ್ರತಿದಿನ ಕೋಂಪ್ಲಾನ್ ಕೊಟ್ಟು ಸಹಕರಿಸಿ 
ಕೋಂಪ್ಲಾನ ಮಕ್ಕಳ ಒಲವಿನ ವಿವಿಧ ಸುವಾಸನೆಗಳಲ್ಲಿ ದೊರೆಯುತ್ತದೆ 


GLC.9-1610KN 


PLETE PLANN 


NO 


ಕೋಣವನ್ - ಸಂಪೂರ್ಣ ನಿಯೋಜಿತ ಆಹಾರ 


ಕೆಸರಿ, ಮಾರ್ಚ್ ೧೯೮೩ 


ಗಂಡರೋ ನೀವೇ ಷಂಡರೆ ಹೇಳೆಂದ ಶಕುಂತಲಾಬಾಯಿ ಅವರಿಗೆ ಗುರುಕರುಣೆ 
ಳಿಂದುಮುಖಿ|| 

ಪೂರ್ಣವಾಗಿ ಸಂದಾಯವಾಗಿದೆ. ೧೯೬೧ರಲ್ಲಿ 
ಅಬ್ಬ ! ಸೋದರಿ ಶಕುಂತಲಾಬಾಯಿಯವರ ಬಿಂದೂರಾಯರು ವಿಜಾಪುರದಲ್ಲಿ ಕುಮಾರ 
ಬಾಯಿಂದ ಒಂದೊಂದು ನುಡಿಯ ಕಿಡಿಯಾಗಿ ವ್ಯಾಸನ ಗಮಕ ಸತ್ಯವನ್ನು ಜರುಗಿಸಿದಾಗ 
ಸೂಸಿತ್ತು ! ಕೇಳುಗನ ಮೈ ರೋಮಾಂಚವಯ ! ಮಂಗಳದ ಮೆರವಣಿಗೆಯ ಕಾಲಕ್ಕೆ ಶಿಷ್ಯ 

ಮತ್ತೊಂದು ಪ್ರಸಂಗ ! ದ್ಯೋತ ಪರ್ವ ! ಶಕುಂತಲಾಬಾಯಿ ಗುರುವಿನ ತಂಬೂರಿ ಹೊತ್ತು , 
“ ಎಲ್ಲಿಯದು ದುಷ್ಟಶ್ನೆ ಮರುಮಾತೆಲ್ಲಿಯದು ? ” ಕಾವ್ಯ ಗ್ರಂಥವನ್ನು ಶಿರದಲ್ಲಿ ಧರಿಸಿ ಪಾದ 
ಎಂಬ ದುಶ್ಯಾಸನನ ದುಷ್ಟಮಾತುಗಳು ! ಕೌರವ ಯಾತ್ರೆ ಮಾಡಿದ ತಪಸ್ಸು ಫಲಿಸಿತೆಂದೇ 
ಸಭೆಯಲ್ಲಿ ಆಕೆಯ ವಸ್ತ್ರಾಪಹರಣ! ಆಕೆ ತೋರುತ್ತದೆ. ಭಾರತ ಬಿಂದೂರಾಯರ 
ಶ್ರೀ ಕೃಷ್ಣನಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುವ ಕೊನೆಯ ದಿನಗಳಲ್ಲಿ ಕೆಲಕಾಲ ಪಾಂಡುರಂಗ 
ಪದ್ಯಗಳು, ನೇರವಾಗಿ ಅಂತಃಕರಣಕ್ಕೆ ತಾಗುವ ರಾಯರ ಮನೆಯಲ್ಲಿದ್ದುಕೊಂಡು ದಂಪತಿಗಳಿಂದ 
ಹೃದ್ಯ ನುಡಿಗಳು ! ಕೇಳುಗನು ಕಣ್ಮುಚ್ಚಿ, ಶುಕ್ರೂಷೆಯನ್ನೂ ಪಡೆದು ತುಂಬಿದ ಹೃದಯ 
ಕಣ್ಣೀರಿಡಿಯಬೇಕು. “ ಸುಲಿವರೂರೊಳಗುಟ್ಟ ದಿಂದ ಅವರ ಸೇವೆಯಿಂದ ಸಂತುಷ್ಟರಾಗಿ 
ಸೀರೆಯನೆಲೆವುರಾಂತಕ ರಕಿಷ್ಟೆ ” ಎಂದು ಆರ್ತ ಕಣ್ಮನಂತೆ ಈ ಸಾಕು ಮಗಳು ಶಕುಂತಲಾಬಾಯಿ 
ಭಾವದಿಂದ ಒಂದೊಂದೆ ಪದ್ಯ ಪದವನ್ನೂ ಯವರನ್ನೂ ಅವರ ಪತಿಯನ್ನು ಹಾಡಿ ಹರಸಿ 
ಹದವಾಗಿ, ಮಿದುವಾಗಿ ರಸ - ಭಾವಗಳ ಹುದಾ ದರು . ಅವರ ಆ ಕೊನೆಯ ಹರಕೆಯೆ ಇಂದು 
ವನ್ನು ಎತ್ತಿ ಕಿವಿದೆರೆಗಳಿಗೆ ನೀಡಿದಾಗ ಕೇಳುಗ ಸೋದರಿ ಶಕುಂತಲಾಬಾಯಿಯವರ ಕೀರ್ತಿ 
ಕಿವಿಯನ್ನೇ ನಾಲಗೆ ಮಾಡಿ ಆ ಕರುಣರಸದ ರಾಜ್ಯದ - ಅಕಾಡಮಿ ಪ್ರಶಸ್ತಿ ೧೯೬೮ರಲ್ಲಿ 
ರುಚಿಯನ್ನು ಸವಿಯಬೇಕು, 

ದೊರಕುವಂತೆ ಅನುಗ್ರಹಿಸಿದೆ. ಮೈಸೂರಿನಲ್ಲಿ 
ಶಿವನನ್ನು ಮೆಚ್ಚಿಸಿ ಅವನಿಂದ ಅಸ್ತ್ರವನ್ನೂ ೧೯೭೯ರಲ್ಲಿ ನಡೆದ ಅಖಿಲ ಕರ್ಣಾಟಕ 
ಪಡೆಯಲು ಇಂದ್ರಕೀಲ ಪರ್ವತಕ್ಕೆ ತೆರಳುವ ದ್ವಿತೀಯ ಗಮಕ ಸಮ್ಮೇಳನದ ಅಧ್ಯಕ್ಷಿಣಿಯನ್ನಾಗಿ 
ಮುನ್ನ ಅರ್ಜುನನಿಗೆ ಧರ್ಮರಾಯನು ವೇದ ಮಾಡಿದೆ. 
ವ್ಯಾಸನಿರುಪದೇಶವಿಸ್ತರವನರ , ಹೊತ್ತ ನಾನು ಬೆಂಗಳೂರು ಆಕಾಶವಾಣಿಯಲ್ಲಿದ್ದಾಗ 
ಮುಗ್ಗದಿರು ಮಾಯೆಯಲಿ, ಮದದಲಿ ನೆಗ್ಗದಿರು ಪ್ರಾಚೀನ ಕವಿವಾಣಿ ಎಂಬ ಶೀರ್ಷಿಕೆಯಲ್ಲಿ 
ಎಂದೆಲ್ಲ ಎಚ್ಚರನೀಡಿ - 

ನವರಿ ಕುಮಾರವ್ಯಾಸನ ದಶಪರ್ವಗಳ ನಾಟ್ಯ | 
ಏಳು ನಿಷ್ಟತೋಷದಲಿ ಶಶಿ 

ಪೂರ್ಣ ಸನ್ನಿವೇಶಗಳನ್ನಷ್ಟೇ ಆಯ್ದುಕೊಂಡು 
ಮೌಳಿ ತಲೆದೋರಲಿ ತದೀಯಶ 

ಕುಮಾರವ್ಯಾಸನ ವಾಣಿಯಲ್ಲಿಯೆ ಸಂಭಾಷಣೆ 
- ರಾಳಿಗಳು ಸಿದ್ಧಿಸಲಿ, ಸೇರಲಿ ಶಿವನ ಕೃಪೆ ಗಳನ್ನು ಹೆಣೆದು ಗಮಕ ರೂಪಕ ಮಾಲಿಕೆಯಾಗಿ 
ನಿನಗೆ !” 

ಪ್ರಸಾರ ಮಾಡಿದೆವು. ಪ್ರತಿ ಗವಾಕದ ಆರಂಭಕ್ಕೆ 
ಎಂದು ಆಶೀರ್ವದಿಸಿ ಕಳಿಸುವಾಗಿನ ಜ್ಞಾನಾ 'ಶ್ರೀವನಿತೆಯರಸನೆ' ಎಂಬ ಪ್ರಾರ್ಥನೆ, ' ಅರಸು . 
ಮೃತದ ಮಾತುಗಳನ್ನೂ ನಮ್ಮ ಸೋದರಿಯ ಗಳಿಗಿದು ವೀರ' ಎಂಬ ಲಕ್ಷಣ ಪದ್ಯ ಕೊನೆಯಲ್ಲಿ 
ಕಂಠದಿಂದ ಕೇಳಿದಾಗ ಕುಮಾರವ್ಯಾಸನ ' ವೇದ ಪುರುಷನ ಸುತನ' ಎಂಬ ಪದ್ಯದ ಪ್ರತಿ 
ಕಾವ್ಯಾಮೃತದ ಹನಿ ಹನಿಯನ್ನು ಸವಿದು, ಅನು ಪದಾರ್ಥದ ತೊಳೆ ತೊಳೆಯಾದ ವಿವರಣೆ 
ಭವಿಸಿ , ಅರಿತುಕೊಂಡು ಅದನ್ನು ಪ್ರೋತೃವಿನ ನೀಡುವ ಸೋದರಿ ಶಕುಂತಲಾಬಾಯಿಯವರ 
ಶ್ರುತಿಯಲ್ಲಿ ಹನಿ ಹನಿಯಾಗಿಯೆ ಹನಿಸುರು ಪ್ರಸಾರ, ಅಶರೀರವಾಣಿ ಇಂದಿಗೂ ಮೈಮರೆ. 
ವಂತೆ ಎನಿಸುವುದು , 

ಸುತ್ತದೆ. 


ಹೆಣ ತಿಂದು 
ದಿನ ಕಳೆದರು ! 


ನುಗಾದಾಗ ಬೆಟ್ಟದಾಕಾರದ ತಿಮಿಂಗಿಲ 
ನಾವಿಕರಿಗೆ ಕಂಡಿತು .ಕೂಡಲೇ ಒಬ್ಬ ಗುರಿಯಿಟ್ಟು 
ಬರ್ಚಿಯಿಸಿದ . ಮತ್ತೊಬ್ಬ ಬಲೆ ಬೀದ. 
ದಿಢೀರೆಂದು ಬಂಧನಕೊಳಗಾದ ತಿಮಿಂಗಿಲು 
ಸಿಡಿಮಿಡಿಗೊಂಡು ತನ್ನ ದಪ್ಪನೆಂದು ಬಾಲವನ್ನು 
ಅಪ್ಪಳಿಸಿತು. ಹಡಗು ತತ್ತರಿಸುತ್ತಿದ್ದಂತೆ 
ಇನ್ನೊಮ್ಮೆ ಅಪ್ಪಳಿಸಿ ಸರೆಯಿಂದ ತಪ್ಪಿಸಿಕೊಂಡು 
ಕ್ಷಣಾರ್ಧದಲ್ಲಿ ಮಾಯವಾಯಿತು. ಆದರೆ ಹಡಗು 
ಮಾತ್ರ ಬಿರುಕು ಬಿಟ್ಟಿತ್ತು . ನಾವಿಕರು ತಕ್ಷಣ 
ಹಡಗನ್ನು ಸರಿಪಡಿಸತೊಡದರು . ಆದರೆ ಓಡಿ 
ಹೋದ ತಿಮಿಂಗಿಲು ಮತ್ತೊಮ್ಮೆ ಕಾಣಿಸಿತು . 
ಕ್ರೋಧದಿಂದ ಮತ್ತೊಮ್ಮೆ ಬಾಲ ಬಡಿಯಿತು. 
ಈ ಬಾರಿ ಹಡಗಿನಲ್ಲಿ ಶರವೇಗದಲ್ಲಿ ನೀರು ತುಂಬಿ 
ಅದು ಸಮುದ್ರದ ತಳ ಸೇರತೊಡಗಿತು . 

ಕಪ್ಪಾನ ಪೊಲಾರ್ಡ್ ಹಡಗೊದಗಿದ 
ದುರವಸ್ಥೆಯನ್ನು ಕಂಡು ಸ್ತಂಭೀಭೂತನಾಗಿ ನಿಂತ . 
ತಡ ಮಾಡದೇ ನಾವಿಕರು ಪುಟ್ಟ ಆಕೆಗಳನ್ನು 
ಬಿಟ್ಟು ಅವುಗಳಲ್ಲಿ ಕೆಲವು ಖಾದ್ಯ ಪದಾರ್ಥಗ 
ಇನ್ನು ಕೆಲವು ಪಕ್ಷಿ ಹಾಗೂ ಬಿಸ್ಕತ್ತು 
ಗಳ , ಡಬ್ಬಿಗಳನ್ನು ಮೂರು ಚಿಕ್ಕನೌಕೆಗಳಿಗೆ ಸಾಗಿಸಿ 
ದರು . ಅಲ್ಲದೆ ೬೫ ಗ್ಯಾಲನ್ ನೀರನ ತೆಗೆದು 

ಕೊಳ್ಳಲು ಮರೆಯಲಿಲ್ಲ . ಅಷ್ಟರಲ್ಲಿ ಎಸೆಕ್ಸ್ 
ನಾಗೇಶ ಜಿ , ವೈದ್ಯ ಪದಗು ಸುಳಿವೂ ಇಲ್ಲದೇ ಹದಿನೈದು ಸಾವಿರ 

ಅಡಿ ಕೆಳಗೆ ಶಾಂತವಾಗಿ ಮಲಗಿತ್ತು . 

ಕಾರ್ಗತ್ತಲು ಕವಿಯಿತು. ಮರು ಪುಟ್ಟ 

ನೌಕೆಗಳಲ್ಲಿ ೨೦ ನಾವಿಕರು ಭವಿಷ್ಯದ ಗುರಿಯು 
ಸಮುದ್ರದ ಮಧ್ಯೆ ೨೩೮ ಟನ್ ಇರಿದೇ ತೇಲಾಡುತ್ತಿದ್ದರು. ಈ ಘಟನೆ ನಡೆದ 
ತೂಕದ ಎಸೆಕ್ಸ್ ಹಡಗು ವಿಶಾಲವಾಗಿದ್ದರೂ , ದಿನಾಂಕ ೨೦ನೇ ನವೆಂಬರ್ ೧೮೨೦ . 
ಚಿಕ್ಕ ಅಣುವಿನಂತಾಗಿತ್ತು . ಭಯದಿಂದ ಕಂಗೆಟ್ಟರ ಮರ ನೌಕೆಗಳಿಗೆ ಒಬ್ಬೊಬ್ಬರು ಮುಖ್ಯಸ್ಥ 
ಕಪ್ತಾನ ಪೊಲಾರ್ಡ್ ಎದೆಗುಂದದೇ ಒಳಕ್ಕೆ ರಾದರು . ತಾವು ೩೦೦೦ ಮೈಲು ದಕ್ಷಿಣಕ್ಕೆ 
ಅಪ್ಪಳಿಸುವ ಎತ್ತರದ ತೆರೆಗಳನ್ನು ನೆರೆಯಲ್ಲಿ ನಡೆದರೆ ದಕ್ಷಿಣ ಅಮೆರಿಕದ ಪೂರ್ವ ದಂಡೆ 
ಮುಳುಗಿ ಕೂಡ ಎದುರಿದ್ದ! 

ಬರುವುದೆಂದು ನಿರ್ಧರಿಸಿ ನೌಕೆಗಳ ಮೇಲೆ 
ಎಸೆಕ್ಸ್ ಹಡಗು ತಿಮಿಂಗಿಲ ಬೇಟೆಗೆ ತುಂಬಾ ವಿಶ್ವಾಸವಿಟ್ಟು ದಕ್ಷಿಣಕ್ಕೆ ನೌಕೆ 
ಭವಧ್ಯ ಸಮುದ್ರದಿಂದ ಅಟ್ಲಾಂಟಿಕ್ ಸಾಗರ - ಗಳನ್ನು ತೇಲಿದರು . ದಿನವೂ ೩೦ ಮೈಲಿನಂತೆ 
ವನ್ನು ಸೇರಿತ್ತು . ಸಮುದ್ರದಲ್ಲಿ ದೊರೆಯುವ ಪಂJಣಿಸಿ ೬೦ ದಿನಗಳಲ್ಲಿ ದಡ ಸೇರಬಹುದೆಂದು 
ಭೀಮಾವತಾರದ ತಿಮಿಂಗಿಲುಗಳನ್ನು ಹಿಡಿಯುವ ಊಹಿಸಿ ಅದಕ್ಕೆ ತಕ್ಕಂತೆ ಪ್ರತಿಯೊಂದು ದೋಣಿ 
ದಕ್ಕೆಂದೇ ಆ ಹಡಗು ಹದಿನೈದು ತಿಂಗಳ ಹಿಂದೆ ದಡ ದಲ್ಲಿ ಆಹಾರ ಪದಾರ್ಥಗಳನ್ನು ಹಂಚಿದ್ದರು. 
ಬಿಟ್ಟಿತ್ತು . ಆದರೆ ಅಷ್ಟಾಂಟಿಕ್ ಸಾಗರದ ಮಧ್ಯೆ ದಿನವೂ ಒಬೊಬ್ಬರಿಗೆ ಒಂದು ಬಿಸ್ಕತ್ತು 
ಅದೊಂದು ದಿನ ಬಿರುಗಾಳಿಗೆ ಸಿಕ್ಕು ಹಡಗು ಹಾಗೂ ಒಂದು ಪಾವು ನೀರು ಎಂದು 
31 -3 


೫೮ 


ಕಸ್ತೂರಿ, ಮಾರ್ಚ್ ೧೯೮೩ 


ಗೊತ್ತುಪಡಿಸಲಾಗಿತ್ತು . ಚಂಚಲವಾಗಿದ್ದ ಸವು ನಿಶ್ಚಯಿಸಿ ಸುಮಾರು ೧೨೦೦ ಮೈಲು ಸಾಗಿದರ 
ದ್ರದಲ್ಲಿ ಈ ಇಪ್ಪತ್ತು ಜನ ಗೊತ್ತು ಗುರಿಯಿಲ್ಲದೆ ಹೋದಲ್ಲಿ ಈಸ್ಟ್‌ ನಡುಗಡ್ಡೆಯಿದೆ ಎಂಬುದನ್ನು 
ಹೆದರುತ್ತ ಸಾಗಿದರು . ಹಸಿವು ನೀರಡಿಕೆಯಿಂದ ಊಹಿಸಿ ಹೊರಡಲನುವಾದರೂ ನವರು 
ಸಾಯುವಂತಾಗಿದ್ದರು . ದಿನದಿನಕ್ಕೆ ಎಲ್ಲಿಯಾ ನಾವಿಕರು ತಾವು ದೋಣಿಯಲ್ಲಿ ಸಾಯುವದ 
ದರ ಮೀನು ಹಿಡಿಯುವ ಹಡಗು ಕಂಡೀತೋ ಆ್ಯಂತ ಈ ದ್ವೀಪದಲ್ಲೇ ಸಾಧ್ಯವಾದಷ್ಟು ದಿನ 
ಎಂಬ ಕಾತರದಿಂದ ನೋಡುತ್ತಿದ್ದರು . ರಾವ ಇದು ಸಾಯುತ್ತೇವೆಂದರು . ಈ ಮೂವರ 
ಕ್ಷಣದಲ್ಲಿ ತಮ್ಮನ್ನು ನುಂಗಿ ಬಿಡಬಹುದಾದ ಅಗಲುವಿಕೆಯಿಂದ ಎಲ್ಲರ ಕಣ್ಣು ಹನಿಗೂಡಿತ್ತು 
ಈ ನೀರಿನ ಮೇಲೆ ತೇಲಾಡುತ್ತ ದೇವರನ್ನು ಹದಿನೇಳು ನಾವಿಕರು ದೋಣಿಯೇರಿ ಪ್ರಯಾಣ 
ನಂಬಿ ನೆಲ ಕಾಣುವ ತವಕದಲ್ಲಿದ್ದರು. 

ಇನ್ನು ಪುನರಾರಂಭಿಸಿದರು . 
ಮರ ನಾದೆಗಳು ಪರಸ್ಪರ ಹತ್ತಿರವೇ ಇರ ಈಸ್ಮರ್ ನಡುಗಡ್ಡೆಯತ್ತ ಸಾಗಿದ ಎರಡ 
ಬೇಕೆಂದು ಹಗ್ಗ ಬಿದುಕೊಂಡಿದ್ದರು . ಒಂದು ನೌಕೆಗಳು ಬಿರುಗಾಳಿಗೆ ಬಿಗಿಯಾಗಿ ಎತ್ತ ಹೋಗು 
ನೌಕೆಯಿಂದ ಇನ್ನೊಂದು ನೌಕೆಗೆ ಬರುವಾಗ ದೇವೆಂಬ ಪರಿವಯ ಇಲ್ಲದೇ ಮುಂದೆ 
ಹೋಗುವಾಗ ಎಲ್ಲರೂ ಪರಸ್ಪರ ತೀರ ಲಕ್ಷ ಸಾ ದವೆ ಆಗಲೇ ಎಸೆಕ್ಸ್ ಹಡಗು ಮುಳು 
ವಹಿಸುತ್ತಿದ್ದರು . ಒಂದು ವೇಳೆ ಬಿಸ್ಕತ್ತನ್ನು ಕದ್ದರೆ , ೨೨ ದಿನಗಳಾದವು. ನೌಕೆಯಲ್ಲಿದ್ದ ೧೬ ಜನ 
ನೀರು ಕದು ಕುಡಿದರೆ ಎಂಬ ಶಂಕೆ ಎಲ್ಲರಲ್ಲ . ರಲ್ಲಿ ಒಬ್ಬ ಹವು ತಾಳಲಾರದೆ ಸತ್ತ , ಎಲ್ಲರ 
ನಾವೆಯಲ್ಲಿನ ಯಾರೂ ನಿಶ್ಚಿತಪಡಿಸಿದ್ದಕ್ಕಿಂತ ಕೂಡಿ ಆತನ ಶವವನ್ನು ಚೀಲದಲ್ಲಿ ಹಾಕಿ ಕಲ್ಲ. 
ಹೆಚ್ಚು ತಿನ್ನಬಾರದೆಂದು ಕಪ್ತಾನ ಪೊಲಾರ್ಡ್ ಕಟ್ಟಿ ಸಮುದ್ರಕ್ಕೆ ಎಸೆದರು . 
ಪಿಸಲು ಹಿಡಿದು ಕಾಯುತ್ತಿದ್ದ. ನೀರು ಸಮುದ್ರದ ರಭಸಕ್ಕೆ ನಾವೆಗಳಿಗೆ ಕಟಿ → 
ಖಾಲಿಯಾಗುತ್ತಿದ್ದಂತೇ , ಎಲ್ಲರಲ್ಲ ಭಂ ಹಗ ವೂ ತುಂಡಾಗಿ ಕಪಾ . ನ ಪೊಲಾರ್ಡ: 
ಕಾಡಿತು . ಸೋತು ಸೊರಗಿ ಹೋಗಿದ್ದ ಜೀವ 

ಸಹಾಯಕ ಚೆಸ್ಸನ, ನೌಕೆ ಬೇರ್ಪಟ್ಟಿತು 
ಗಳು ಇನ್ನೂ ದಂಗಾದವು. ನಿಧಾನವಾಗಿ ಪಕ್ಷಿ ಈದ ಎಲರ -ು ಇನೂ ಕಳಾಹೀನವ 
ಗಳನ್ನು ದಿನಕ್ಕೊಂದರಂತೆ ಕೊಯು ಅದರ ಯಿತು. ದೇಹದ ತುಂಬೆಲ್ಲ ಬೊಗಳೆದಿ ದ . 
ರಕ್ತದಿಂದ ನೀರಡಿಕೆಯನ್ನು ಹಿಂಸಿಕೊಳ್ಳಲಾ 

ಒಣದ ನಾಲಿಗೆಯಿಂದ , ತುಟಿಯಿಂದ ರಕ್ತ .. 
ರಂಭಿಸಿದರು . 

ರವುತ್ತಿತ್ತು ! ೬೯ನೇ ದಿನ ಇನ್ನೊ 
ವಂದನೆ ದಿನ ನೆಲ ಗೊಚರಿ ನಾವಿಕ ಸಾವಿಗೀಡಾದ. ಅವನನ್ನೂ ಸಮುದ್ರಕ್ಕೆ 
ಸಿದಾಗ ನಾವಿಕರು “ ನೆಲ ನೆಲ ” ಎಂದು ಹರ್ಷೋ ದರು. ೮೧ನೇ ದಿವಸ ಮತ್ತೊಬ್ಬ ' ಯಮಪಾಶ: 
ದ್ಧಾರ ಮಾಡಿ ಕುಣಿದಾಡಿದರು . ಪರಿಣಾಮವಾಗಿ ಕತ್ತು ಕೊಟ್ಟ . ಈಗ ಯಾರಿಗೂ ಆ ಶವವನೆ 
ನೌಕೆಗಳು ಮೇಲೆ ಕೆಳಗೆ ಓಲಾಡತೊಡಗಿದವು. ಎಸೆಯುವ ಮನಸ್ಸಿರಲಿಲ್ಲ . ಎಲ್ಲರಲ್ಲೂ ಏಕಾ 
ಕಪ್ತಾನ ಅಬ್ಬರಿಸಿ ಸುಮ್ಮನಾಗಿಸಿದ.ಪೊಲಾರ್ಡ್ ಪಾರವಿದ್ದರೂ ಹೇಳಲು ಧೈರ್ಯ ಬರಲಿಲ್ಲ 
ಮತ್ತು ಅವನ ಸಹಾಂಕ ಚೆಸ್ ಚರ್ಚಿಸಿ ನೌಕೆಯಲ್ಲಿ ಒಟ್ಟು ೧೨ ಬಿಸ್ಕತ್ತುಗಳು ಮಾತ್ರ 
ಅದೊಂದು ಚಿಕ್ಕ ದ್ವೀಪ ಡಸಿ ಎಂಬುದನ್ನು ಉಳಿದಿದ್ದವು. ಕೊನೆಗೆ ಅವಸರವಸರವಾಗಿ | 
ಕಂಡುಕೊಂಡರು. ಚಿಕ್ಕ ದ್ವೀಪವಾದರೂ ಹಸಿವು ಶವವನ್ನು ಕೊಟ್ಟು, ಎದೆ... ಹರಿತ! 
ನೀರಡಿಕೆಯನ್ನು ನೀಗಿಸಿಕೊಳ್ಳಬಹುದೆಂಬ ಬಯಕೆ ಮಾಂಸವನ್ನು ಹೊರ ತೆಗೆದರು . ಎಲ್ಲರೂ ಹಂ 
ಯಿಂದ ಆ ನೆಲದ ಮೇಲೆ ಕಾಲೂರಿದರು . ಕೊಂಡು ತಿಂದು, ಮರುದಿನ ಕಾದಿಟ್ಟ 
ನಿರೀಕ್ಷೆಯಂತೆ ಪ್ರಾಣಿಗಳ ಬೇಟೆ ನಡೆಸಿ ಹೊಟ್ಟೆ ಕೊನೆಗೂ ಆ ಒಂದು ಶವದ ಮಾಂಸದ ಮೇಲೆ 
ತುಂಬ ಮಾಂಸ ತಿಂದು ನೀರನ್ನು ಕುಡಿದರು. ಏಳು ದಿನಗಳನ್ನು ನೂಕಿದರು. ಇನ್ನೂ ಆ ನ 
ಆ ನೆಲದಿಂದ ಹೊರಟು ಊರು ಕಾಲು ಅಲ್ಲಿ ( ಜೆಸ್ಸನ ನೌಕೆ) ವು ಜನರಿದ್ದ 


ಹಣ ತಿಂದು ದಿನ ಕಳೆದರು ! 


ಅವರಲ್ಲಿ ಅತಿ ಚಿಕ್ಕವನಾದ ಹದಿನೇಳು ವರ್ಷದ ಬದುಕಿಸಬೇಕೆಂಬುದೇ ಆ ಯೋಚನೆ. ಹಾಗೆಂದೇ 
ಬಾಲಕ ಆತ್ಮ ಹತ್ಯೆಗೆಸಿದ್ಧನಾದ. ಈ ರೀತಿಕೊರಗಿ ಸಾಯಬೇಕಾದವನಿಗಾಗಿ ಚೀಟಿ ಹಾಕಿ ಹೆಸರು 
ಸಾರುವುದಕ್ಕಿಂತ ಒಮ್ಮೆಲೇ ಸಮುದ್ರಕ್ಕೆ ಹುಡುಕಿದರು . ಅದರಲ್ಲಿ ಬಂದ ಸರು ಕಪ್ಪಾ 
ಹಾರಿ ಸಾಲು ಆತ ನಿರ್ಧರಿಸಿದ್ದ . ಆತ ನನ ತನಮಗ ಓವೆನ್ನನದು , ಪೊಲಾರ್ಡ 
ಇನ್ನೇನು ಸಾಯಬೇಕೆಂದಾಗ ಬಿರುಗಾಳಿಗೆ ನಿಗೆ ತೀರ ದುಃಖವಾಯಿತು. “ ಇವನನ್ನು 
ಶರವೇಗದಲ್ಲಿ ಓಡಿದ ಚೆಸ್ಸನ ನೌಕೆಗೆ ಮೀನು ಆ ರಾರೂ ಕೊಲ್ಲಬೇಡಿ, ” ಎಂದ ಆತ, ಆದರೆ 
ಹಿಡಿಯಲು ಬಂದಿದ್ದ ಹಡಗೊಂದು ಕತೆ , ಓನ ಬಿಡಲಿಲ್ಲ . ತಕ್ಷಣ ತನ್ನ ಕೈಯಾರೆ ಚೂರಿ 
ಇದ್ದ ಮೂವರೂ ಸಾಯುವ ಆಸೆಯನ್ನು ದೂರ ಯಿರಿದುಕೊಂಡ. ಇವಿನ ಬಕಾಸುರನಿಗೆ 
ವಾಡಿ ಜೋರಾಗಿ ಚೀರಿದರು . ಚಿಂದಿ ಬಟ್ಟೆ ಬಲಿಯಾದವರು ಕಣ್ಣೀರು ಸುರಿಸುತ್ತಲೇ 
ಯನ್ನು ಮೇಲಕ್ಕೆ ಹಾರಿಸಿ , ದಡಗಿನ ಗಮನ ಅವನನ್ನು ಮುಗಿಸಿದರು. ಒಂದು ವಾರದಲ್ಲೇ 
ಸೆಳೆದು ಸಹಾಯಕ್ಕೆ ಯಾಚಿಸಿದರು . ೪೫.೦೦೦ , ಮತ್ತೊಬ್ಬ ಇವರಿಗೆ ಆಹಾರವಾದ. ೯ನೇ ದಿನ 
ಮೈಲಿ ಪ್ರವಾಸದ ನಂತರ ಈ ಹಡಗು ಅವರಿಗೆ ಮೀನು ಹಿಡಿಯಲು ಹೊರಟ ಹಡಗೊಂದು 
ಸಿಕ್ಕಿತ್ತು . ಹಡಗಿನವರು ಇವರ ಸ್ಥಿತಿಗೆ ಮರು) ದೇವರ ರೂಪದಲ್ಲೇ ಬಂತು . ಏಳು ಜನರಿದ್ದ ಕಪ್ಪಾ 
ಊಟ, ಉಪಹಾರದ ವ್ಯವಸ್ಥೆ ಮಾಡಿ ನನ ನೌಕೆಯಲ್ಲಿ ಇದೀಗ ಪೊಲಾರ್ಡ್ ಮತ್ತು 
ದರು . ಅಂತೂ ಚೆಸ್ಸನ ಸಮೇತ ಇನ್ನಿಬ್ಬರು ನಾವಿ ರಾವುಡೇಲ್ ಇರೇ ' ಇದ್ದರು. ಹಡಗು 
ದರು ೯೧ ದಿನದ ಮೇಲೆ ಅನ್ನ ನೀರು ಕಂಡರು , ಇವರಿಗೆ ಸಹಾಯ ಮಾಡಿತು . ೪೦೦ ಮೈಲು 
ಹೊಟ್ಟೆ ತುಂಬಊಟ ಮಾಡಿದರು , ಈಗ ಸಾವಿನ ಅನ್ನ ನೀರಿಲ್ಲದೇ ಕ್ರಮಿಸಿದ ಇವರು ಐದು 
ದವಡೆಯಿಂದ ಪಾರಾದ ಸಂತೋಷ ಅವರ ಜನರ ಶವಗಳನ್ನು ತಿಂದು ಹೇಗೋ ಬದುಕಿ 
ಮುಖಗಳಲ್ಲಿ ಪ್ರತಿಬಿಂಬಿಸುತ್ತಿತ್ತು . 

ದ್ದರು. ' ಹಡಗಿನಲ್ಲಿ ಊಟ ಮುಗಿಸಿದರೂ , ತಾವು 
ಉಳಿದೆರಡು ನೌಕೆಗಳು ಬೇರೆ ಬೇರೆಯಾಗಿ ಹೆಣ ತಿಂದು ದಿನ ಕಳೆದ ಬಗ್ಗೆ ನಾಚಿಕೆ 
ಕೃತ್ತ ಸಾಗಿದ್ದವು. ಕಷ್ಟಾನ ಪೊಲಾರ್ಡನ ಯಾಯಿತು. 
ನೌಕೆಯಲ್ಲಿ ಬಿಸ್ಕತ್ತೂ ಮುಗಿದುಹೋಗಿತ್ತು . ಮಾರನೆಯ ನೌಕೆ ಎಲ್ಲಿ ನೋಯಿ 
ಆ ನೌಕೆಯಲ್ಲೂ ಒಬ್ಬ ಸತ್ಯ , ಕೂಡಲೇ ಎಲ್ಲರೂ ತೆಂಬುದೇ ಪತ್ತೆಯಾಗಲಿಲ್ಲ . ಅದರಲ್ಲಿನ ಯಾವ 
ಸೇರಿ ಶವವನ್ನು ಕೊಟ್ಟು, ಹೈ ಮಾಂಸ ವ ಕ್ರಿಂ ಕಂಡುತಿರಲಿಲ್ಲ . ಚಿಕ್ಕ ನಡುಗಡೆ 
- ವನ್ನು ರಿದಾದ ಹೊಟ್ಟೆ ತುಂಬಿ ಕೊಂಡರು. ' ಡ ' ಯಲ್ಲಿ ಹಠ ಮಾಡಿ: ಉಳಿದಿದ್ದವರನ್ನೂ 
ಎರಡೇ ದಿನಕ್ಕೆ ಮತ್ತೊಬ್ಬ ಸತ್ಯ , ಅಪನನ್ನೂ ಹಡಗಿನಲ್ಲಿ ಕರೆತರಲಾಯಿತು. ಅದು ೧೦೨ ನೇ 
ಹಾಗೇ ಹರಿದು ತಿಂದರು.ಮತ್ತೊಂದು ನಾಣಿ ದಿವಸ ! ಬದುಕಿ ಉಳಿದವರನ್ನು ಅವರ ಊರಿಗೆ 
ಮಾಯವಾದುದನ್ನು ಕಂಡ ಎಲ್ಲರಿಗೂ ತಾವೆಲ್ಲರೂ ಏಳು ತಿಂಗಳ ನಂತರ ಜನ್ ೧೧, ೧೮೨೧ ರಂದು 
ಬೇರೆ ಬೇರೆಯಾಗಿಬಿಟ್ಟೆವಲ್ಲಾ ಎಂದ ದುಃಖ ತಲಪಿಸಲಾಯಿತು. ಪಣ ತಿಂದು ಬದುಕಿ ಬಂದ 
ದಿಂದ ಮನಶ್ಯಾಂತಿ ಇನ್ನಟ್ಟು ಹದಗೆಟ್ಟಿತು. ಈ ನಾವಿಕರು ಮನೆ ಮಾತಾದರು . ೨೦ ರಲ್ಲಿ 

ಈಗ ಹಸಿವು ಹೆಚ್ಚಾದಂತೆಲ್ಲ ಕಪ್ತಾನನ ಎಂಟು ಜನ ಸುರಕ್ಷಿತವಾಗಿ ಊರಿಗೆ ಹಿಂದಿರುಗಿ 
ನೌಕೆಯಲ್ಲಿ ಹೊಸಯೋಚನೆ ಮೂಡಿತು. ಎಲ್ಲರೂ ದಾಗ ಇವರು ಪ್ರತ್ಯುನಿಂದ ಪಾರಾಗಿ ಬಂದ ವೀರ 
ಸಾಯುವುದಕ್ಕಿಂತ ಒಬ್ಬ ಸತು , ಎಲ್ಲರನ್ನೂ ರೆಂದು ಅದ್ದೂರಿಯಿಂದ ಗೌರವಿಸಲಾಯಿತು! + 

( ಸಾಧಾರ ) 


ಪದಾರ್ಥ ಇತಿಂತಾಮಣಿ 


ಶಬ್ದಗಳು ಗರ ಶಬ್ದ " ಸುವ ಈ 


೫೦ 
ಮಾನವನ ಇತಿಹಾಸದಲ್ಲಿ ನಗರಗಳ ಉದಯ ಬಹುಶಃ ಎಲ್ಲಕ್ಕಿಂತ ಮಹತ್ವದ ಘಟ್ಟ 
ನಗರಗಳು ತಲೆಯೆತ್ತದ ಸಂಸ್ಕೃತಿಗಳು ಗತಾನುಗತಿಕವಾಗಿ ಸಹಸ್ರ ಸಹಸ್ರ ವರ್ಷಗಳಾದರು 
ಇದ್ದಲ್ಲಿಯೇ ಇರುವುದನ್ನು ಕಾಣುತ್ತೇವೆ. ನಗರಗಳಿಂದಲೇ ನಾಗರಿಕತೆ, ಭಾಷೆಯಲ್ಲಿರು! 
ಶಬ್ದಗಳು ನಗರ ಮತ್ತು ಸಮಾನ ಪದಗಳಿಂದ ಹೇಳುವ ಕಥೆ ಇಲ್ಲಿ ಪ್ರಸ್ತುತವಾಗಿದೆ, 

- ನಗರ ಶಬ್ದ ಸ್ವಲ್ಪ ತಡವಾಗಿ ಪ್ರಚಾರಕ್ಕೆ ಬಂದದ್ದು . ಅದಕ್ಕಿಂತ ಪ್ರಾಚೀನವಾದ | 
ಪುರ, ಖಗೈದದಲ್ಲೇ ಕಾಣಿಸುವ ಈ ಪದಕ್ಕೆ ಗ್ರೀಕ್ ಮತ್ತು ಸಂಬಂಧಿ ಭಾಷೆಗಳಲ್ಲಿ ( ಗ್ರೀ 
Pol) ಸಂವಾದಿಗಳು ಸಿಗುತ್ತವೆ. ಇರಾಣದಲ್ಲಿಯ ಪುರಗಳಿವೆ, ಪುರವೆಂದರೆ ಕೋಟೆಯಿ ! 
ರಕ್ಷಿಸಲ್ಪಟ್ಟ ದೊಡ್ಡ ಜನವಸತಿ, ಪೌರ ಸಭೆಗಳು ರಾಮಾಯಣ ಕಾಲದಲ್ಲಿ ಇದ್ದವು, ರಾ 
ಅವುಗಳ ಅಭಿಪ್ರಾಯ ಪಡೆಯುತ್ತಿದ್ದ. 

- ಪುರ ಮತ್ತು ತತ್ಸಮಾನ ಗ್ರೀಕ್ Fo) ಪದಗಳು ಭಾಷೆಗೆ ಕೊಟ್ಟ ಶಬ್ದಗಳನು 
ನೋಡೋಣ. ವೇದ ಪುರಾಣ ಕಥೆಗಳಲ್ಲಿ ಇಂದ್ರನಿಗೆ ಪುರಭಿತ್ ( ಪುರಗಳನ್ನು ಒಡದವ 
ರುದ್ರನಿಗೆ ತ್ರಿಪುರ ದಹನ (ಮೂರು ಪಟ್ಟಣಗಳನ್ನು ಸುಟ್ಟ ವ) ಎಂಬ ಉಪಾಧಿಗಳಿರುವು 
ಜನಾಂಗಗಳ ಅದೃಷ್ಟವನ್ನು ಅಳಿಸಿ ಬರೆಯುವುದರಲ್ಲಿ ಪುರಗಳ ಮಹತ್ವವನ್ನು ಒತ್ತಿ ಹೇಳುತ್ತ , 
ನಾವೀಗ ಪೋಲೀಸ್ ಎಂದು ಕರೆಯುವ ನಮ್ಮ ಆರಕ್ಷಕರು ಮೂಲತಃ ಗ್ರೀಕ್ Po1 ( ನಗ | 
ಗಳಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡುವುದಕ್ಕೆ ನೇಮಕಗೊಂಡ ಕಾವಲುಗಾರರು, ಸಂಸ್ಕೃತದ 
ಅವರು ಪುರರಕ್ಷಿಗಳು ಭಾರತದಲ್ಲಿ ಈ ಪುರ ರಕ್ಷಕರಿಗೆ ಎಷ್ಟು ಮಹತ್ವವಿತ್ತೆಂಬುದನ್ನು 
ಸಾಮಾನ್ಯವಾಗಿ ಅವರ ಮುಖ್ಯಸ್ಥನ ಸ್ಥಾನಕ್ಕೆ ರಾಜನ ಶೈಾಲಕ ( ಭಾವನಂಟ) ನನ್ನು ನೇಮಿಸು! 
ದ್ದರೆಂಬುದರಿಂದ ತಿಳಿಯಬಹುದು. 

ಆದರೆ ಪಾಶ್ಚಾತ್ಯರಲ್ಲಿ Politics ( ಪಾಲಿಟಿಕ್ಸ್ ) ಎಂಬುದು Polನಿಂದ ಹುಟ್ಟಿಬಂದ | 
ನಮ್ಮಲ್ಲಿ ಪುರಕ್ಕೆ ಸಂಬಂಧಿಸಿ ರಾಜ್ಯಾಧಿಕಾರ ಶಾಸ್ತ್ರಕ್ಕೆ ಹೆಸರು ಬಾರದೆ ರಾಜನಿಗೆ ಸಂಬಂಧಿಸಿದೆ 
ಹುಟ್ಟಿದ್ದು ಆಕಸ್ಮಿಕವೋ ಅರ್ಥಪೂರ್ಣವೋ ಹೇಳುವುದು ಕಷ್ಟ . ನಮ್ಮಲ್ಲಿ ಅದು ರಾಜನಿಗೆ 
ಅಥವಾ ಬರೇ ನೀತಿಶಾಸ್ತ್ರ , ನಯ ಇತ್ಯಾದಿ. ಪಾಶ್ಚಾತ್ಯರಲ್ಲಿ ರಾಜನೀತಿ ನಾಗರಿಕರ ಬಹು 
ಪುರ ನಿವಾಸಿಗಳ) ಹಕ್ಕುಬಾಧ್ಯತೆಗಳ ಕವಲಾಗಿ ಬೆಳೆದುಬಂದರೆ ನಮ್ಮಲ್ಲಿ ರಾಜನೇ ಪಾಲಿಟಿಕ್ಕಿ 
ಉಗಮವಾಗಿದ್ದನೆಂದು ಇದು ಸೂಚಿಸುವುದಿಲ್ಲವೆ ? ನೀತಿ, ನಯ ಪದಗಳು ಹಕ್ಕುಗಳನ್ನವಲಂ 
ಸಿರದ ನಾಯಕತ್ವ ( ನಯ ನಡೆಸಿಕೊಂಡು ಹೋಗುವುದು, ಮುಂದಾಳ್ತನ) ಸಂಬಂಧಿಸಿ 
ಹಕ್ಕುಬಾಧ್ಯತೆಗಳು ಧರ್ಮಶಾಸ್ತ್ರದಿಂದ ನಿಯಂತ್ರಿಸಲ್ಪಡುತ್ತಿದ್ದವು, ಅದರ ಮೇಲೆ ರಾಜರ್ನಿ 
ಹೆಚ್ಚು ಅಧಿಕಾರವಿರಲಿಲ್ಲ. ನಮ್ಮ ನಯ , ನೀತಿಗೆ ಪಾಶ್ಚಾತ್ಯ Policyಯನ್ನು ಸಮೀಕಃ| 
ಬಹುದಾದರೂ ಅಧಿಕಾರದಮೂಲಸ್ರೋತಪೌರ ಅಥವಾ ನಾಗರಿಕನೆಂಬ ಕಲ್ಪನೆ | | 
ರೋಮ್‌ಗಳಲ್ಲಿದ್ದಂತೆ ನಮ್ಮಲ್ಲಿ ಇಲ್ಲದ್ದು ನಮ್ಮಲ್ಲಿ ಮತ್ತು ಒಟೇ ಏಶಿಯ ಖಂಡದ 
ಪ್ರಜಾಸತ್ತೆ ಬೆಳೆಯದಿರಲು ಕಾರಣವಾಗಿರಬಹುದೆ ? ಇಂದಿಗೂ ನಮ್ಮ ರಾಜಕಾರಣ ನಾಯ 
ಪ್ರಧಾನವಾಗಿರುವುದು ಇತಿಹಾಸದ ಅಥವಾ ವ್ಯಕ್ತಿಯ ವಿಕ್ಷೇಪವಾಗಿರದೆ ಗಾಢವಾದ ಕಲ್ಲ ) 
ವ್ಯತ್ಯಾಸದ್ದೇ ಫಲವೋ ಏನೋ , 


೬೦ 


ಪದಾರ್ಥ ಚಿಂತಾವಾಣಿ 


೬೧ 


ನಗರ ಶಬ್ದ ಪುರದಷ್ಟು ಪ್ರಾಚೀನವಲ್ಲ, ಎಂದೆ, ಆದರೆ ಅದು ಮಹಾಭಾರತ ಮತ್ತು 
ಪಾಣಿನೀಯ ಸೂತ್ರಗಳಷ್ಟು ಪುರಾತನವಂತೂ ಹೌದು. ಅದು ಪುರಕ್ಕೆ ಸಮಾನಾರ್ಥವಾಗಿ 
ಬಳಸಲ್ಪಟ್ಟಿದೆ. ಆದರೆ ನಾಗರಿಕತೆ ಎನ್ನುವುದು ಪ್ರಾಚೀನ ಗ್ರಂಥಗಳಲ್ಲಿ ಕಾಣದು , ಇಂಗ್ಲೀಷಿನ 
Civilization ಎಂಬುದಕ್ಕೆ ಸಮಾನಾರ್ಥಕವಾಗಿ ಇದು ಈಚೆಗೆ ತಾನೆ ಟಂಕಿಸಲ್ಪಟ್ಟ ಪದ, 
Civilization ಎಂಬುದು ಲ್ಯಾಟಿನ್ Civil ಪದದಿಂದ ರೂಪಿಸಲ್ಪಟ್ಟು ಮನುಷ್ಯನ ಭೌತಿಕ 
ಪ್ರಗತಿಯ ಕ್ರಮವನ್ನು ಅಧಿಕರಿಸುತ್ತದೆ, ಲ್ಯಾಟಿನ್ civita - civis ( ಸಿವಿಟಾ, ಸಿಎಸ್ ) 
( ನಗರವಾಸಿ) ನ ಹಕ್ಕುಗಳನ್ನು ಅಧಿಕರಿಸಿದ ಪದದಿಂದಲೇ ಈ ಪದವೂ ಹುಟ್ಟಿದೆ, ಸಿಟಿ ( City ) 
ಎಂಬುದೂ civitaದಿಂದ ಹೊರಟದ್ದು , Civics ( = ಪೌರನೀತಿ) ಕಡ ಇದರದೇ ಕವಲು , 
ಹೀಗೆ civilizationಕೂಡಪ್ರಜೆಗಳಿಂದ, ಅವರ ಹಕ್ಕುಬಾಧ್ಯತೆಗಳಿಂದ ಅರಳಿಕೊಂಡದ್ದಾಗಿದೆ, 

ಈ ಆಧಾರ ಕಲ್ಪನೆಗಳನ್ನು ಬಿಟ್ಟರೆ ಸೌರ, ನಾಗರಿಕ ಪದಗಳ ಮತ್ತು Polity , 
Civilization ಪದಗಳ ಅನೇಕ ಉಪಪದಗಳಲ್ಲಿ ಕಲ್ಪನಾ ಸಾಮ್ಯವಿದೆ. ಇಂಗ್ಲೀಷಿನಲ್ಲಿ civil, 
civilized ಎಂದರೆ ನಯವುಳ್ಳ , ಸುಸಂಸ್ಕೃತ, ಸಭ್ಯ ಎಂಬರ್ಥಗಳಿದ್ದಂತೆ ಸಂಸ್ಕೃತದ ನಾಗರಿಕ 
ಶಬ್ದಕ್ಕೂ ಇವೆ . ಇಂಗ್ಲೀಷಿನ Policy ಯಲ್ಲಿ ಧೂರ್ತತನದ ಅಂಶ ಇದ್ದ ಹಾಗೆ ಚಾತುರ , 
ಧೂರ್ತತನಗಳು ನಾಗರ, ನಾಗರಕ ಪದಗಳಿಗೂ “ ಪಂಚತಂತ್ರ ' ದಲ್ಲೇ ಕಾಣಿಸುತ್ತದೆ. ಅಂತೂ 
ನಗರವಾಸದೊಡನೆ ಬುದ್ದಿ ಚಾತುರದೊಡನೆ ಕುತಂತ್ರವೂ ಏರಕಗೊಂಡದ್ದು ಉಭಯ 
ಸಂಸ್ಕೃತಿಗಳಲ್ಲಿ ತೋರುತ್ತದೆ. 

ಈ ನಾಗರಿಕ ಜನರಿಗೆ ಹೊರಗಿನ ಹಳ್ಳಿ ಜನರ ಬಗ್ಗೆ ಇದ್ದ ತಿರಸ್ಕಾರ ಬುದ್ಧಿ ಭಾರತದಲ್ಲಿ 
ಮತ್ತು ಯುರೋಪಿನಲ್ಲಿ ಸಮವಾಗಿಯೇ ಇದೆ . ಗ್ರಾಮ ಅಂದರೆ ಸಂಸ್ಕೃತದಲ್ಲಿ ಒರಟು , 
ಅಸಭ್ಯ , ಅಶ್ಲೀಲ, ಲಂಪಟ ; ಕನ್ನಡದಲ್ಲಿ ಗಾಂಪ ಅಂದರೆ ಹೆಡ್ಡ ; ಹಿಂದಿಯಲ್ಲಿ ಗಮಾರ ಅಂದರ 
ಅವನೇ ; ಗಾಂವಠಿ ಮಾಲು ಅಂದರೆ ದೇಶಿ, ಉತ್ತಮ ಗುಣಮಟ್ಟದ್ದಲ್ಲ. ಗಾತ್ರದಲ್ಲಿ 
ಗ್ರಾಮಕ್ಕೂ ಪುರಕ್ಕೂ ನಡುವಿನದಾದ ಖೇಟ ಕೂಡ ತಿರಸ್ಕಾರಭಾಜನವೇ , ಖೇಡತನ 
ಅಂದರೆ ಪುಕ್ಕ ಒ೦ , ಹೆಡ್ಡತನ. ಇಂಗ್ಲೀಷಿನ rustic ( ಲ್ಯಾಟಿನ್ rus = ಹಳ್ಳಿಗಾಡು) ಅಂದರೆ 
ಹಳ್ಳಿಗನೂ ಹೌದು, ಒರಟನೂ ಹೌದು. ಹಳ್ಳಿಗರ ಮೇಲೆ ನಗರದವರ ಈ ಅಭಿಪ್ರಾಯಕ್ಕೆ 
ಪ್ರತಿಯಾಗಿ ನಾಗರಿಕರ ಮೇಲೆ (ಬಹುಶಃ) ಹಳ್ಳಿಗರ ವಕ್ರದೃಷ್ಟಿ ಯ ಇದೆ, ನಾಗರ , 
ನಾಗರಿಕ ಅಂದರೆ ದುಷ್ಯ , ವಕ್ರವತಿ, ಪಿತೂರಿಗಾರ, ಕಳ್ಳ ಎಂಬ ಅರ್ಥಗಳು ಸಂಸ್ಕೃತದ 
ಲ್ಲಿವೆ. ನಗರದ ಜನ ಬಲು ಮೆದು, ಕಠಿನ ಶ್ರಮಕ್ಕೆ ಕಳ್ಳರು ಎಂಬ ಅರ್ಥ ನಗರವಾಯಸ, 
ನಗರಕಾಕ , ಪುರಪಕ್ಷಿ ಶಬ್ದಗಳಿಂದ ಸೂಚಿಸಲ್ಪಟ್ಟಿದೆ. 

ಒಂದು ಸ್ವಾರಸ್ಯವಾದ ಸಮಾನಾಂಶವನ್ನು ಇಲ್ಲಿ ಹೇಳಬೇಕು. ಇಂಗ್ಲೀಷಿನಲ್ಲಿ City 
ಎಂದರೆ ನಗರದ, ವಿಶೇಷವಾಗಿ ಲಂಡನ್ನಿನ, ವ್ಯಾಪಾರ, ಬ್ಯಾಂಕಿಂಗ್ ಕೇಂದ್ರವುಳ್ಳ ಭಾಗ, 
ಕನ್ನಡದಲ್ಲಿ ನಕರ, ನಖರ, ನಗರ ಎಂಬ ಪದಗಳು ಊರ ವ್ಯಾಪಾರಿಗಳ ಸಂಘ ಎಂಬರ್ಥದಲ್ಲಿ 
ಕ್ರಿ . ಶ. ೫೦೦ ರಿಂದಲೇ ಬಳಕೆಯಲ್ಲಿವೆ , ನಗರೇಶ್ವರ ದೇವಾಲಯಗಳು ಊರ ವೈಶ್ಯರ. 
ದೇಗುಲಗಳು - ಇಂದಿಗೂ , 


ಪಾವೆಂ. 


ರಕೆ, ಅದೇ ತಿ೦ಗ , ಆ ಡೇ # » 
7ಾದ ಮಾತ್ರ ಪ್ರತಿ ಸಲ ಬೇಗೆ? 
ಇ ವತ್ರಮ ಉಸಿಯ ? 


ಹೊಸ» 


ಆ ಬ್ರಂದನಚಹಾ 


BRI 


GARDEN FRE 


ಪ್ರತಿ ಸಲ ಅದೇ ಸ್ವಾದ, ಅದೇ ಚಹಾದ ಮೋದ! 
ದಿನ ಪ್ರತಿ ದಿನ ಚಹಾದ 500 ಕಪ್‌ಗಳ ಪರೀಕ್ಷೆಯ 
ನಂತರವೇ ಈ ಚಹಾದ ಮಿಶ್ರಣ ಸಿದ್ದವಾಗುತ್ತದೆ; 
ಇದರಿಂದ ಬೇರೆ ಬೇರೆ ಗುಣಮಟ್ಟದ ಬಿಡಿಯಾದ 
ಬೃಂದಾವನ ಚಹಾ ತಯಾರಿಸಲಾಗುತ್ತದೆ. 
ಈ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯಲ್ಲಿ ನಮ್ಮ 
40 ವರ್ಷಗಳ ಅನುಭವವೂ ಸೇರಿದೆ. 
ಎಂಥ ಪ್ರಕಾರದ ಬೃಂದಾವನ ಚಹಾ ನಿಮಗೆ ಬೇಕು? 
ಕಡುವಾದದ್ದು , ಸ್ವಾದಭರಿತ ಆಥವಾ ಸುವಾಸಿತ ? 
ಯಾವುದೇ ಇರಲಿ ನೀವುಮೊದಲು ಪಡೆದ ಸುಖವನ್ನೇ 
ಪ್ರತಿ ಸಲ ಪಡೆಯಬಹುದಾಗಿದೆ, 
ಪವಾ ಆ ಮಿಶ್ರಣ, ಸವಾ ಅದೇ ಗುಣ ಮಟ್ಟದ ಉತ್ತಮ ಬ್ರಂದವನ ಚಕ 
ಆಯ್ದ ನಗರಗಳಲ್ಲಿ ಮಾತ್ರ ಲಭ್ಯ . 


ಉಳಕು 


Ooಗಳು 


ಢಕಾಯತ ಚಬ್ಬಿರಾವಂನ ಸವಾಲಿಗೆ 
ಐ . ಜಿ . ಪಿ . ನರೇಶಕುಮಾರ್‌ ಸವಂರ್ಥವಾಗಿ 
ಉತ್ತರಿಸಿದರು. ಆದರೆ ಅದಕ್ಕಾಗಿ ತೆತ್ತ ಬೆಲೆ ಎಷ್ಟು ! 


ನತದೃಷ್ಟರಿಗೆ ನೆರವು, 

ಶರಕಾರಕ್ಕೆ ತಲೆನೋವು 


ರೇಣುಕ - 


೯೮೨ರ ಮಾರ್ಚ್ ವರನೇ ತಾರೀಖು. ಆತನ ಹನ್ನೆರಡು ಮಂದಿ ಅನುಚರರು ಅಂದು 
ರಾತ್ರಿ ಹತ್ತರ ಸಮಯ , ಮುಖ್ಯಮಂತ್ರಿ ವಿಶ್ವ ಪೊಲೀಸರ ಕಾರಾಚರಣೆಯಲ್ಲಿ ಕೊಲ್ಲಲ್ಪಟ್ಟಿ 
ನಾಥ ಪ್ರತಾಪಸಿಂಗರು ಲಕ್ಕೊದಲ್ಲಿನ ತಮ್ಮ ದ್ದರು . ಉತ್ತರ ಪ್ರದೇಶದ ಢಕಾಯಿತರ ಇತಿ 
ನಿವಾಸದಲ್ಲಿ ಬಹು ಮುಖ್ಯವಾದ ಫೈಲೊಂದನ್ನು ಹಾಸದಲ್ಲಿಯೇ ಹೆಚ್ಚಿರಾವನಷ್ಟು ಕುಖ್ಯಾತಿಯನ್ನು 
ಅಭ್ಯಸಿಸುವುದರಲ್ಲಿ ಮಗ್ನರಾಗಿದ್ದರು . ಮೇಜಿನ ಗಳಿದ ಢಕಾಯಿತ ಮುಖಂಡ ಮತ್ತೊಬ್ಬ 
ಮೇಲಿದ್ದ ಟೆಲಿಫೋನ್ ಗಂಟೆಯ ಸದ್ದು ಕೇಳಿ ನಿಲ್ಲ, 
೩ಂಗ್ ರಿಸೀವರ್ ಕೈಗೆತ್ತಿಕೊಂಡರು . ರಾಜ್ಯದ ಮಾರನೆಯ ದಿನ ರಾಜ್ಯದ ಆಡಳಿತ ಪಕ್ಷದ 
ಮುಖ್ಯ ಕಾರ್ಯದರ್ಶಿ ಪೊಲೀಸ್‌ ವೈರಲೆಸ್ ವಲಯದಲ್ಲಿ ಆನಂದೋತ್ಸಾಹ ಉಕ್ಕುತ್ತಿತ್ತು . 
ಕಾರಾಲಯದಿಂದ ಬಂದಿದ್ದ ಪ್ರಮುಖ ಸುದ್ದಿ ಪತ್ರಕರ್ತರು ಮತ್ತು ಶಾಸಕರಿಗೆ ಸಿಹಿ ಹಂಚಿ 
ಯೊಂದನ್ನು ಮುಖ್ಯಮಂತ್ರಿಗಳಿಗೆ ಧೋನಿ ಢಕಾಯಿತ ಚರಾಮನ ಸಾವನ್ನು ಸಂಭ್ರಮ 
ನಲ್ಲಿ ತಿಳಿಸಿದ ಸುದ್ದಿಯನ್ನು ಕೇಳಿ ಮುಖ್ಯ ದಿಂದ ಲಕ್ರೋದ ವಿಧಾನಸಭೆಯಲ್ಲಿ ಆಚರಿಸಿ 
ಮಂತ್ರಿಗಳ ಮುಖ ಕಾಂತಿಯಿಂದ ಬೆಳಗಿತು . ದರು. ಅದೇ ಸಮಯದಲ್ಲಿ ದೂರದ ಮೈನಪುರಿ 
ರಿವರನ್ನು ಕೆಳಟ್ಟು ತಮ್ಮ ಆಸನಕ್ಕೆ ಜಿಲ್ಲೆ ಬರಿಹಾಳ ಗ್ರಾಮದಲ್ಲಿನ ಚಿಕ್ಕ 
ಒರಗಿಕೊಂಡಾಗ ನೆಮ್ಮದಿಯ ನಿಟ್ಟುಸಿರೊಂದು ಶಿವಾಲಯದಲ್ಲಿ ಗ್ರಾಮಸ್ಥರೆಲ್ಲಾ ಸತ್ಯ ಢಕಾಯಿತ 
ಅವರ ಮುಖದಿಂದ ಹೊರಬಿತ್ತು . 

ಚಬ್ಬಿರಾವನಿಗೆ ಮೌನವಾಗಿ ಶ್ರದ್ದಾಂಜಲಿ 
- ಮುಖ್ಯಮಂತ್ರಿಗಳಿಗೆ ನೆಮ್ಮದಿ ತಂದ ಆ ಯರ್ಪಿಸುತ್ತಿದ್ದರು. ಹಳ್ಳಿಗನೊಬ್ಬ ದೇವಾಲಯದ 
ಮಹತ್ವದ ಸುದ್ದಿಯಾದರೂ ಎಂಥದು ! ಉತ್ತರ ಸುಕನಾಸಿಯಲ್ಲಿ ನೇತಾಡುತ್ತಿದ್ದ ದೊಡ್ಡ ಕಂಚಿನ 
ಪ್ರದೇಶದ ಪಶ್ಚಿಮದ ಜಿಲ್ಲೆಗಳಲ್ಲಿನ ಕೆಳವರ್ಗದ ಗಂಟೆಯನ್ನು ಆಗಾಗ ಬಾರಿಸುತ್ತಿದ್ದಂತೆ ನೆರೆದಿದ್ದ 
ಜನರಲ್ಲಿ ನೇತಾಜಿ' ಎಂದು ಜನಪ್ರಿಯನಾದ ಗ್ರಾಮಸ್ಥರ ಕಣ್ಣಿಂದ ಕಂಬನಿ ಸುರಿಯುತ್ತಿತ್ತು . 
ಕುಖ್ಯಾತ ಢಕಾಯಿತ ಚಬ್ಬಿರಾವ ಮತ್ತು ಹಿಂದಿನ ವರ್ಷ ಶಿವರಾತ್ರಿಯಂದು ಆ ದೇವಾಲ 

೬೩ 


ಕಸ್ತೂರಿ, ಮಾರ್ಚ್ ೧೯೮೩ 


CHL 


ಕ್ಕೆ ಹಬ್ಬಿರಾವು ದೊಡ್ಡ ಕಂಚಿನ ಗಂಟೆಯನ್ನು ಹೆಚ್ಚಿರಾಮ ಢಕಾಯಿತ ವೃತ್ತಿಗಿಳಿದನೆಂದು ಅವನ 
ಕಾಣಿಕೆಯಾಗಿ ನೀಡಿದ್ದನಂತೆ. 

ಕುಲದವರೇ ಆದ ಾದವರ ಅಭಿಮತ. 
- ಉತ್ತರ ಪ್ರದೇಶದ ಮೈನಪುರಿ ಜಿಲ್ಲೆಯ - ಚೆಬ್ಬಿರಾಮನ ವೃತ್ತಿಜೀವನ ಪ್ರಾರಂಭ 
ಚೋಟಿರಾನ ಎಂಬ ಲಾರಿ ಡೆವರನೊಬ್ಬನನ್ನು ವಾದದ್ದು ಕುಖ್ಯಾತ ಢಕಾಯಿತ ಗರವನ್ನನ ತಂಡ 
ಕಳೆದ ತಿಂಗಳು ಬೆಂಗಳೂರಿನಲ್ಲಿ ಸಂಧಿಸಿ ವಾತ ವನ್ನು ಸೇರಿದ ಮೇಲೆ, ಗರಮನ್ ಸತ್ತ ನಂತರ 
ನಾಡುವ ಅವಕಾಶವೊಂದು ನನಗೆ ದೊರೆಯಿತು. ಅವನ ತಂಡ ಸರಿಲ್ಲದಂತೆ ಚದುರಿಹೋಯಿತು. 
ಚೋಟಿರಾಮನ ಪ್ರಕಾರ ಚಭಿರಾಮ ಬಡವರ ಅನಂತರ ಚಬ್ಬರಾವ ಆಲ್ವರನ ಗುಂಪನ್ನು 
ಬಂಧುವಾಗಿದ್ದ. ನೂರಾರು ಬಡ ಹೆಣ್ಣು - ಸೇರಿಕೊಂಡ. ಆಲ್‌ವರ ಪೊಲೀಸರಿಂದ ಹತ 
ಮಕ್ಕಳ ಮದುವೆಗೆ ಹಣಕಾಸಿನ ನೆರವು ನೀಡಿ ನಾದ ಮೇಲೆ, ಮತ್ತೊಬ್ಬ ಕುಪ್ರಸಿದ್ದ ಢಕಾ 
ದ್ದನಂತೆ. ಪ್ರವಾಸ ಪೀಡಿತ ಪ್ರದೇಶಗಳಲ್ಲಿ ವಸತಿ ಯಿತ ಕಾಶಿಯ ತಂಡವನ್ನು ಸೇರುವ ವೇಳೆಗೆ 
ಹೀನರಾದವರಿಗೆ ಮನೆ ಕಟ್ಟಿಕೊಳ್ಳಲು ಸಹಾಯ ಚಬ್ಬಿರಾವು ರಾಜ್ಯದ ಪೊಲೀಸ್ ವಲಯದಲ್ಲಿ 
ಮಾಡಿದ ಪ್ರಸಂಗಗಳನ್ನೂ ಆತ ಉದಾಹರಿಸಿದ . ತನ್ನ ಕುಕೃತ್ಯಗಳಿಂದಾಗಿ ಸಾಕಷ್ಟು ಪರಿಚಿತನಾಗಿದ್ದ. 
ಜಮಿನಾರರ ಉಾಣಗಳನು ಬರಗಾಲದಲ್ಲಿ ಅನೇಕ ತಂಡಗಳ ಢಕಾಯಿತ ಮುಂದಾಳುಗಳ ಕೈ 
- ಊಟ ಮಾಡಿ ಬಡ ಜನರಿಗೆ ಹಂಚಿದ ಕೆಳಗೆ ನುರಿತು ಕೊಲೆ ಸುಲಿಗೆಗಳನ್ನು ಲೀಲಾ 

ಹತಾ ರು . ಪ್ರಸಂಗಗಳನು ಚೋಟೀರಾವು ಜಾಲವಾಗಿ ನಡೆಸುತ್ತಿದ್ದ. ಕಾರಿ ಪೊಲೀಸರಿಂದ 
ಸ್ವಾರಸ್ಯಕರವಾಗಿ ನಿರೂಪಿಸಿದ . ಚಬ್ಬಿ ರಾಮನು ಕೊಲ್ಲಲ್ಪಟ್ಟ ನಂತರ ಚಬ್ಬಿರಾಮನ ಆ ತಂಡಕ್ಕೆ 
ತನ್ನ ಢಕಾಯಿತ ವೃತ್ತಿ ಜೀವನದಲ್ಲಿ ನಡೆದ ನೇತಾರನಾದ. 
ಅಸಂಖ್ಯಾತ ಕ್ರೂರ ಹತ್ಯೆಗಳು ಆತನಲ್ಲಿದ್ದವೆಂದು ತೀಕ ಮತಿಂತಾದ ಹಬ್ಬಿರುವ ಕೊಲೆ, ಸುಲಿಗೆ 
ಹೇಳಲಾದ ಈ ಎಲ್ಲ ಮಾನವೀಯ ಗುಣಗಳಿಗೆ ಢಕಾಯಿತಿಗಳನ್ನು ಸ್ವಲ್ಪವೂ ಸುಳಿವು ಸಿಗದಂತೆ 
ಗ್ರಹಣ ಹಿಡಿಸಿದ್ದವು. 

ವ್ಯವಸ್ಥಿತವಾಗಿ ವಿಚಕ್ಷಣೆಯಿಂದ ನಡೆಸುತ್ತಿದ್ದ. 
ಚರಾವು ಉತ್ತರ ಪ್ರದೇಶದ ಮೈನಪುರಿ 

ಇಂಡದ ಮುಖಂಡನಾದ ಅಲ್ಪ ಕಾಲದಲ್ಲಿಯೇ 
ಜಿಲೆಯ ಹರನಗರಪುರ ಗ್ರಾಮದಲ್ಲಿನ ಮಾಧ ಮ ಉತ್ತರ ಪ್ರದೇಶದ ಪಶ್ಚಿಮ ಜಿಲ್ಲೆಗಳಲ್ಲಿ ಅವನ 
ವರ್ಗದ ರೈತ ಕುಟುಂವೊಂದರಲ್ಲಿ ಹುಟ್ಟಿದ ಧೈರ್ಯ, ಸಾಹಸ , ಶೌರ್ಯಗಳು ಜನಜನಿತ 
( ೧೯೪೨) , ಎಂಟನೆಯ ತರಗತಿಯವರೆಗೂ 

ವಾದವು, ಚಂಬಲ್ ಕಣಿವೆ, ರಾಜಸ್ತಾನ, ಬಿಹಾರ 
ಅವನ ವಿದ್ಯಾಭ್ಯಾಸ ನಡೆಯಿತು. ಅವನು 

ರಾಜ ಗಳಿಂದ ಹಲವಾರು ಢಕಾಯಿತರು ಬಂದು 
ಹಳಿ ಯು ಹಾಡುಗಳನ್ನು ಇಂಪಾಗಿ ಹಾಡುತಿ ಚೆಬ್ಬಿರಾಮನ ತಂಡವನ್ನು ಸೇರಿದರು . ಆ ದಿನ 
ದನಂತೆ. ಅನಂತರ ಪುಂಡ ಪೋಕರಿಗಳ ಜೊತೆ ಗಳಲ್ಲಿ ಚಬ್ಬಿರಾಮನ ತಂಡದಲ್ಲಿ ನೂರಕ್ಕೂ ಹೆಚ್ಚು 
ಸೇರಿ ಶಾಲೆಯಿಂದ ಹೊರಬಿದ್ದ ಮೇಲೆ ಚಿಕ್ಕ 

ಢಕಾಯಿತರಿದ್ದು ರಾಜ್ಯದಲ್ಲೇ ಅಷ್ಟು ದೊಡ್ಡ 
ಪುಟ ಅಪರಾದಗಳಲ್ಲಿ ಭಾಗಿಯಾಗುತ್ತಿ, ಕಾಯಿತರ ಗುಂಪು ಬೇರೋಂದಿರಲಿಲ್ಲ . ಚಬ್ಬಿ | 
ದನೆಂದು ಪೊಲೀಸರು ಸಂಗ್ರಹಿಸಿದ ಮಾಹಿತಿ ರಾಮನನ್ನು ಹಿಡಿದು ಕೊಟ್ಟವರಿಗೆ ಒಂದು ಲಕ 
ಹೇಳುತ್ತದೆ. ಆದರೆ ಡ್ರೈವರ್ ಚೋಟಿರಾಮನು 

ರೂಪಾಯಿಗಳ ದೊಡ್ಡ ಮೊತ್ತದ ಬಹುಮಾನ 
ಹೇಳುವ ಕತೆಯೇ ಬೇರೆ. ಊರಿನ ಪ್ರಲ ವನ್ನು ನೀಡುವುದಾಗಿ ಸರಕಾರ ಘೋಷಿಸಿತು. 
ಜಮೀನ್ದಾರನೊನ ಕುತಂತ್ರದಿಂದಾಗಿ ಚಬ್ಬಿ ಅಪಾರವಾದ ಮದ್ದುಗುಂಡು, ಆಧುನಿಕ ಶಸ್ತ್ರಾ 
ರಾವನ ಹಿರಿಯರ ಹೊಲವನೆಗಳು ಹರಾಜಾಗಿ ಸ್ಯಗಳನ್ನು ಹೊಂದಿದ್ದ ಚಬ್ಬರಾವನ ತಂಡ 
ಅವರು ಬೀದಿಪಾಲಾದರಂತೆ. ಜಮೀನ್ದಾರನ ಮಿಂಚಿನ ವೇಗದಲ್ಲಿ ನಡೆಸುತ್ತಿದ್ದ ಘಕಾಯಿತಿ 
ಮೇಲೆಎಯಿ ತೀರಿಸಿಕೊಳ್ಳುವ ಸಲುವಾಗಿಯೋ ಗಳಿಂದ ಪೊಲೀಸ್ ಅಧಿಕಾರಿಗಳು ಕಂಗೆಟ್ಟರು... 
ಜೀವನೋಪಾಯಕ್ಕೆ ಬೇರೆ ದಾರಿ ಕಾಣದೆ ಶಸ್ತ್ರಸಜ್ಜಿತ ಪೊಲೀಸ್ ದಳಗಳು ಚಬ್ಬಿ ರಾವಾನ 


ನತದದೃಷ್ಟರಿಗೆ ನೆರವು ಸರಕಾರಕ್ಕೆ ತಲೆನೋವು 


बिराम 


ಚಬ್ಬಿ ರಾಮನ ಕಳೇವರ 


3199| 


ಕಸ್ತೂರಿ, ಮಾರ್ಚ್ ೧೯೮೩ 


ತಂಡದ ಉಪಟಳವನ್ನು ತಡೆಗಟ್ಟುವುದರಲ್ಲಿ ಉದು. ಈ ತಂಡದ ಚಲನವಲನಗಳನ್ನು 
ವಿಫಲಗೊಂಡವು. ಇಂದು ಕಲನದ ನದಿ ಹಿಂಬಾಲಿಸಲಾರದೆ ಪೊಲೀಸರು ಹತಾಶರಾಗಿ. 
ಕಣಿವೆಯಲ್ಲಿ ಹಬ್ಬಿರಾವುನ ಗುಂತು ಬೀಡು ದ್ದರು . ಚಬ್ಬಿರಾವುನ ಬೇಹುಗಾರರು ಪೊಲೀಸ್" 
ಬಿಟ್ಟಿತ್ತೆಂದು ಬೇಹುಗಾರರು ಸುಳಿವು ತಂದರೆ , ಬೇಹುಗಾರಿಕೆ ಜಾಲವನ ಭೇದಿಸಿದ್ದರು . 
ನಾಳೆ ದೂರದ ಸರ ಮತ್ತು ಸಾರ್ ನದಿಗಳ ಚಬ್ಬಿರಾಧನ ಉತ್ಕರ್ಷಕ್ಕೆ ಬಹುತೇಕ 
ದಂಡೆಗಳ ಮೇಲೆ ಹೆಚ್ಚಿರಾಪನ ತಂಡವನ್ನು ಉತ್ತರ ಪ್ರದೇಶದ ರಾಜಕೀಯ ವಿದ್ಯಮಾನ 
ನೋಡಿದುದಾಗಿ ಮತ್ತೊಂದು ಸುದ್ದಿ ಪೋಲೀಸರಿಗೆ ಗಳು ಪೂರಕವಾಗಿದ್ದವು . ಸರಕಾರ ಜಮೀನು 
ಪುಟ್ಟಿ ಅಧಿಕಾರಿಗಳನ್ನು ದಿಗೂ ಮಳಿಸು ದಾರಿ ಪದ್ದತಿಯನ್ನು ರದ್ದುಪಡಿದ ನಂತರ 
ಶ್ರೀತು . ಕಲನದ್ ನದಿ ಎಲ್ಲಿ ! ಸರಯ , ಸಾರ್ . ಮಧ್ಯಮ ಮತ್ತು ಹಿಂದುಳಿದ ಜಾತಿಯ ರೈತರು 
ನದಿಗಳಲ್ಲಿ! ನೂರಾರು ಮೈಲುಗಳಷ್ಟು ಅಂತರ. ಒಡೆತನವನ್ನು ಹೊಂದಿ ಆರ್ಥಿಕವಾಗಿ 
ಇಂದು ಬೆಳಗಿನಲ್ಲಿ ಗಾಾ ನದಿಯ ದಂಡೆ ಮುಂದೆ ಬರತೊಡಗಿದರು. ಈ ವರ್ಗದ ಜನರು 
ಮೇಲಿನ ಗ್ರಾಮದಲ್ಲಿ ಕಾಣಿ, ಕೊಂಡ ಚಬ್ಬಿರಾದಾನ ಮುಖ್ಯವಾಗಿ ಎರಡು ಉದ್ದೇಶಗಳನ್ನು ಹೊಂದಿ 
ತಂಡ ಸಂಜೆಗೆ ಬಹುದರದ ರಪ್ತಿ ನದಿ ದ್ದು . ಮೊದಲನೆಯದಾಗಿ ತಹ ವರ್ಗದ 
ಕೊಳ್ಳದಲ್ಲಿ ಕಾಣಿಸಿಕೊಳ್ಳುತ್ತಿತ್ತು . ಒಬ್ಬರಾದ ಜನರ ಮೇಲೆ ಇನ್ನೂ ಸಾಕಷ್ಟು ಹಿಡಿತವಿಟ್ಟು 
ತನ್ನ ತಂಡವನ್ನು ಸ್ಥಳದಿಂದ ಸ್ಥಳಕ್ಕೆ ಮಿಂಚಿನ ಕೊಂಡಿದ್ದೆ ಠಾಕೂರಿ ಜಮೀನುದಾರರ ಪ್ರಭಾ 
ವೇಗದಲ್ಲಿಪೊಲೀಸ್ ದಳಗಳ ಕಣ್ಣಿಗೆ ಮಣ್ಣು ವವನ್ನು ಸಂಪೂರ್ಣವಾಗಿ ನಾಶಪಡಿಸಿ ಅವ 
ಎರಚಿ ಹೇಗೆ ಮುನ್ನಡೆಸುತ್ತಿದ್ದನೋ ತಿಳಿ ರನ್ನು ಮಲೆಗುಂಪು ಮಾಡುವುದು , ಎರಡ 


ಸೀನ್‌ಲ್ ಇಯೆಲರೀ 
ಪರ ಸಿಗಗಳು ಇಲ್ಲಿ ಬರಲ್ಲೆ 


Samakrishna 


“ ಆಮೇಲೆಸುಮ್ಮನೆಗೊಣಗಬೇಡ, ನಿನಗೆ ಬೇಕಾದ ಆಭರಣಗಳನ್ನೆಲ್ಲ ನೀನೇ ಆರಿಸಿಕೊ , ೫ 


೬೭ 


ನತದೃಷ್ಟರಿಗೆ ನೆರವು ಸರಕಾರಕ್ಕೆ ತಲೆನೋವು 


ನೆಂ ದಾಗಿ ತಮ್ಮ ಕೃಷಿ ಕ್ಷೇತ್ರಗಳಲ್ಲಿ ದುಡಿ ಮೇ ತಿಂಗಳಲ್ಲಿ ಇಟಾ ಜಿಲ್ಲೆಯ ಕುನ್ವರ್‌ಪುರ 
ಬುತ್ತಿರುವ ಬಹುತೇಕ ಹರಿಜನ ಕೃಷಿ ಗ್ರಾಮದಲ್ಲಿ ಹನ್ನೊಂದು ಮಂದಿ ಹರಿಜನರು 
ಕಾರಿ ಕರನ್ನು ತಮ್ಮ ವಿರುದ್ಧ ದನಿ ಎತ್ತ ಚಬ್ಬಿರಾದಾನ ತಂಡದವರಿಂದ ಹತರಾದರು . ಆ 
ದಂತೆ ಹದ್ದುಬಸ್ತಿನಲ್ಲಿಟ್ಟುಕೊಳ್ಳುವುದು. ಈ ನತದೃಷ್ಟರು ಮಾಡಿದ ತಪ್ಪೆಂದರೆ ತನ್ನ ದುಡಿ 
ಎರಡು ಉದ್ದೇಶಗಳ ಸ್ವಾರ್ಥ ಸಾಧನೆಗಾಗಿ ಆರ್ಥಿಕ ಮೆಗೆ ಸರಿಯಾದ ಕೂಲಿ ದೊರೆಯುತ್ತಿಲ್ಲವೆಂದು 
ವಾಗಿ ಮೇಲೆರುತ್ತಿದ್ದ ಈ ವರ್ಗದ ಜನ ಚಬ್ಬಿ ಭೂ ಮಾಲೀಕರ ವಿರುದ್ಧ ದನಿ ಎತ್ತಿದ್ದು! 
ರಾಮನ ತಂಡವನ್ನು ಉಪಯೋಗಿಸಿಕೊಳ್ಳ ಈ ಹರಿಜನರ ಹತ್ಯಾಕಾಂಡದ ಸುದ್ದಿ ರಾಜ 
ತೊಡಗಿದರು. 

ದಲ್ಲೆಲ್ಲಾ ಕಾಳಿಚ್ಚಿನಂತೆ ಹಬ್ಬಿ ಜನರು ಭಯ 
ತೆರೆಯ ಮರೆಯಲ್ಲಿಯೇ ಚಬ್ಬಿರಾವು ಬಹು ಗ್ರಸ್ಥರಾದರು . ಈಕಲೆಯು ನೆನಪು ಇನ್ನೂ 
ಸಂಖ್ಯಾತರಾಗಿದ್ದ ಈ ವರ್ಗದ ಜನರ ನಡುವ ಜನರ ಮನನಲ್ಲಿ ಹಸಿರಾಗಿರುವಾಗಲೇ ಕಬ್ಬಿ 
ಪ್ರಭಾವಶಾಲಿಯಾಗಿ ಬೆಳೆಂ ತೊಡ. ದ . ಇದ ರು ತನ್ನ ತಂಡದೊಂದಿಗೆ ತನ್ನನ್ನು ಹಿಡಿಯಲು 
ರಿಂದಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಈ ಜನರ ಬರುತ್ತಿದಪೊಲೀಸ ದಳದ ಮೇಲೆಹಠಾತ್ತಾಗಿ 
ಬೆಂಬಲಕ್ಕಾಗಿ ಚೆಬ್ಬಿರಾಮನ ನೆರವಿಗಾಗಿ ಗುಟ್ಟಾಗಿ ಎರಗಿ ಒಬ್ಬ ಪೊಲೀಸ್ ಇನಸ್ಪೆಕ್ಟರನಗೊಳ 
ಸಂಧಾನ ನಡೆಸತೊಡಗಿದರು. ಬಹಿರಂಗವಾಗಿ ಗೊಂಡಂತೆ ಆರು ಮಂದಿ ಪೊಲೀಸರನ್ನು 
ಈ ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮ ಕೊಂದ . ಪೊಲೀಸರ ಬಳಿಯಿದ್ದ ಸ್ವಯಂಚಾಲಿತ 
ಎದುರು ಪಕ್ಷದವರನ್ನು ಢಕಾಯಿತ ಮುಖಂಡ ರೈಫಲ್ಲುಗಳು , ಬೈನ್‌ಗನ್ನುಗಳು ಮತ್ತು ಅಪಾರ 
ನೋಡನೆ ಸಂಪರ್ಕವಿಟ್ಟು ಕೊಂಡಿರುವುದಾಗಿ ಪರಸ್ಪರ ವಾದ ಮದ್ದುಗುಂಡುಗಳು ಢಕಾಯಿತರ ವಶ 
ದೋಷಾರೋಪಣೆಯಲ್ಲಿ ತೊಡಗಿರುತ್ತಿದ್ದರು. ವಾದವು. 

ಒಂದು ಸಂದರ್ಭದಲ್ಲಿ ಚಬ್ಬಿರಾವನ ವಾದವ ಅದೇ ತಿಂಗಳು ಹಬ್ಬಿರುವ ಉತ್ತರ 
ಕುಲದವರೇ ಆದ ಐವರು ಅನುಚರರು ಪ್ರದೇಶದ ಐ . ಜಿ. ಪಿ . ನರೇಶಕುಮಾರರಿಗೆ 
ಪೋಲಿಸರಿಗೆ ಅವನ ಬಗ್ಗೆ ಸುಳಿವು ನೀಡುತ್ತಿದಾಗ ಪೊಲೀಸ್ ಇಲಾಖೆಯ ಸಾಮರ್ಥ್ಯವನ್ನು 
ಸಿಕ್ಕಿ ಬಿದ್ದರು. ಅವರಿಗೆ ಹಬ್ಬಿರಾಮ ನೀಡಿದ ಶಿಕ್ಷೆ ಒರೆಗೆ ಹಚ್ಚುವಂಥ ಸವಾಲೊಂದನ್ನು ಹಾಕಿದ. 
ಯಾದರೂ ಎಂಥದು ! ಹಗ್ಗದಿಂದ ಅವರ ಕೈ ಆ ಸವಾಲನ್ನು ಸ್ವೀಕರಿಸಿದ ನರೇಶಕುಮಾರರು 
ಕಾಲುಗಳನ್ನು ಕಟ್ಟಿ , ಒಬ್ಬೊಬ್ಬರನ್ನಾಗಿ ತುಂಬಿ ಅರರಾತ್ರಿ ವಿಶ್ರಾಂತಿ ಇಲ್ಲದೆ ಸಶಸ್ತ್ರ ಪೊಲೀಸ್ 
ಹರಿಯುತ್ತಿದ್ದ ಕಲನದ್ ನದಿಗೆ ಎಸೆಯಲಾ ಪಡೆಗಳೊಂದಿಗೆ ಚಚ್ಚಿರಾಮನ ತಂಡವನ್ನು 
ಯಿತು. ಆ ಐವರು ನತದೃಷ್ಟರು ನದಿಯಲ್ಲಿ ಬೆನ್ನಟ್ಟಿದರು . ಪೊಲೀಸ್ ಪಡೆಗಳೊಂದಿಗೆ ನಡೆದ 
ಮುಳುಗಿ ಸಾಯುವುದನ್ನು ನದಿಯ ದಂಡು ಅನೇಕಹೋರಾಟಗಳಲ್ಲಿ ಹಬ್ಬಿರಾವನ ತಂಡದ 
ಮೇಲೆ ನಿಂತು ನೋಡುತ್ತಾ ಚಲ್ಪಿರಾವು -ಬಹುಮಂದಿ ಢಕಾಯಿತರು ಹತರಾದರು. ಆದರೂ 
ಆನಂದಿಸಿದ. 

ಚೆಬ್ಬಿರಾವನನ್ನಾಗಲಿ ಆತನ ನಿಷ್ಠಾವಂತ 
ಅಕ್ಟೋಬರ್ ೧೯೭೯ರಲ್ಲಿ ಫಕೀರಪುರ ಅನುಯಾಯಿಗಳಾಗಿದ್ದ ಅನಾರ ಒ೦ಗ,ಪತಿ 
ಗ್ರಾಮದಲ್ಲಿ ಹನ್ನೊಂದು ಜನ ಥಾಕೂರರನ್ನು ' ಯಾದವ , ಬರಾ, ಪನ್ನ , ಕೈಲಾಶ , ದೇವೇಂದ್ರ) 
ಚಚ್ಚಿರಾಪಾನ ತಂಡದವರು ಅವತಾನುಷ ರಲ್ಲಿ ಒಬ್ಬನೇ ಒಬ್ಬನನ್ನಾಗಲಿ ಪೊಲೀಸರು 
ವಾಗಿ ಕೊಲೆಮಾಡಿದರು . ಮುಂದಿನ ತಿಂಗಳಲ್ಲಿ ಹಿಡಿಯಲಾಗಲಿಲ್ಲ .. 
ಮೈನಪುರಿ ಜಿಲ್ಲೆ ಬನ್‌ಪುರ ಗ್ರಾಮದಲ್ಲಿ ಒಂದವರೆ ವರ್ಷದ ಹಿಂದೆ ಆಗ್ರಾದಹೊರ 
* ಹನ್ನೊಂದು ಮಂದಿ ಹರಿಜನರನ್ನು ಹಬ್ಬಿರಾಧನ ವಲಯದಲ್ಲಿ ಪಾತ್ರೆಗಳನ್ನು ತಂ ರಾರಿಸುವ ಚಿಕ್ಕ 
ತಂಡದವರು ಕೊಂದರು. ಕೊಲ್ಲಲ್ಪಟ್ಟವರಲ್ಲಿ ಕಾರ್ಖಾನೆಯೊಂದರಲ್ಲಿ ಭಾರಿ ಅಸೋಟವೊಂದು 
ಐವರು ಮಹಿಳೆಯರ ಸೇರಿದ್ದರು. ೧೯೮೧ ರ ಸ೦ವಿತು. ಪೊಲೀಸರು ಅಲ್ಲಿಗೆ ಧಾವಿಸಿ 


ಕಸ್ತೂರಿ, ಮಾರ್ಚ್ ೧೯೮೩ 


ಹೊಣ, ಅಗ್ನಿಶಾಮಕ ದಳದ ನೆರವಿನಿಂದ ದೊರೆಯುತ್ತಿದ್ದ ಹಿತ್ತಾಳೆಯಿಂದ ಅತಿ ದುಬಾರಿ 
ಬೆಂಕಿಯನ್ನಾರಿಸಿದರು. ಅಲ್ಲಿ ಶಸ್ತ್ರಾಸ್ತ್ರ ಕಾರ್ಖಾ ಬೆಲೆಯು ಹಿತ್ತಾಳೆ ಪಾತ್ರೆಗಳನ್ನು ತಯಾರಿಸುವ 
ನೆಲ ಗುರುತ್ತಿದ್ದ ಅಪಾರ ಮದ್ದುಗುಂಡು ಆಧು ಕಾರ್ಖಾನೆಯೊಂದನ್ನು ರಹಸ್ಯವಾಗಿ ನಡೆಸುತ್ತಿದೆ. 
ನಿಕ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ಕಂಡು ಪೋಲೀ ಇದರಿಂದ ಸರ್ಕಾರಿ ವಲಯದಲ್ಲಿ ಭಾರಿ ಕೋಲಾ 
ಸರಿಗೆ ಅಚ್ಚರಿಯಾಯಿತು. ಚಬ್ಬಿರಾಮನ ತಂಡಕ್ಕೆ ಬಲ ಉಂಟಾಯಿತಲ್ಲದೆ ಸರಕಾರ ಕಟುಟೀಕೆ 
ಮದುಗುಂಡು ಶಸ್ತ್ರಾಸ್ತ್ರಗಳು ಸರಬರಾಜಾಗುವ ಗೊಳಗಾಗಬೇಕಾಯಿತು. 
ವಾಲದ ಬಗ್ಗೆ ನಿಖರವಾದ ಮಾಹಿತಿ ದೊರೆ ಚಬಿ ರಾಮು ಆಗಾಗ ತನ ರಹಸ, ನೆಲೆಗಳಲ್ಲಿ 
ಯಿತು. 

ದರ್ಬಾರ ನಡೆಸುತ್ತಿದ್ದನಂತೆ. ಇಂಥ ದರ್ಬಾರ 
ರಕ್ಷಣೆ ಪಡೆಗಳಿಗಾಗಿ ಮದ್ದುಗುಂಡು ಶಸ್ತ್ರಾಸ್ತ್ರ ಗಳಲ್ಲಿ ಅನೇಕ ಪ್ರಭಾವಶಾಲಿ ವ್ಯಕ್ತಿಗಳು ಕೆಲವು 
ಗಳನ್ನು ತರಿವಾರಿಸುವ ರಕ್ಷಣಾ ಇಲಾಖೆಯ ಉಾಜಕೀಂ ಮುಖಂಡರು ಉಪಸ್ಥಿತರಿದ್ದ ಚಬ್ಲಿ 
ಕಾರ್ಖಾನೆಯಿಂದ ಶಸ್ತ್ರಾಸ್ತ್ರಗಳು ಕಳ್ಳದಾರಿಯಿಂದ ರಾಮನಿಗೆ ಕಾಣಿಕೆಂಎನೆ ಪ್ಪಿಸುತ್ತಿದರಂತೆ. 
ಇಲ್ಲಿಗೆ ನಾ ಬಂದು , ಅನಂತರ ಚಬ್ಬರಾವನ 

ಆತನೊಂದಿಗೆ ಸಂಪರ್ಕವಿರಿಸಿಕೊಂಡಿದ್ದ ಹಲ 
ತಂಡಕ್ಕೆ ಹಸ್ತಾಂತರಗೊಳ್ಳುತ್ತಿದ್ದವು. ಈ 

ಮಾರು ತಂದಿ , ಮುಖಂಡರು ಚರಾಮನನ್ನು 
ಕಾರ್ಖಾನೆಯಲ್ಲಿ ಹ್ಯಾಂಡ್ ಗ್ರೆನೇಡೊಂದು ಆಕ ಸಂಪ್ರೇರಿತವಾಗಿ ಸರಕಾರಕ್ಕೆ ಶರಣಾಗತ 
ಸ್ಮಿಕವಾಗಿ ಹಿಡಿದು ಚರಾಮನಿಗೆ ಸರಬರಾಜಾ ನಿನ 

ಪಾ ' ನನ್ನಾಗಿ ಮಾಡುವ ಅನೇಕ ಪ್ರಯತ್ನಗಳನ್ನು 
ಗುತಿದನದುಗುಂಡುಗಳ ಸಂಗ್ರಹಣೆಯ ನೆಲೆ ನಡೆದರು . ಈ ರೀತಿಪತಿಸಿದವರಲ್ಲಿ ಹಲವ 
ರಹಸ್ಯವನ್ನು ಸ್ಫೋಟಗೊಳಿಸಿತ್ತು . ಚಬ್ಬರಾದ ರಾಜಕೀಯ ಪಕಗಳ ಮುಂದಾಳುಗಳೂ ಇದರ 
ನೊಂದಿಗೆ ಸಂಪರ್ಕವಿರಿ .ಕೊಂಡಿದ್ದ ಪ್ರಭಾವಶಾಲಿ 

ಆತನ ಹುಟ್ಟೂರಾದ ಹರನಗರಪುರದಲ್ಲಿ ಹೆಚ್ಚು 
ವ್ಯಕ್ತಿಯೊಬ್ಬ ಇಂಥ ಹ್ಯಾಂಡ್ ಗ್ರೆನೆಡುಗಳಿಂದ 

ರಾಮನ ಶರಣಾಗತಿಯ ಸಮಾರಂಭವನ್ನು ನಡೆ: 
ಬೇಕೆಂದು ನಿರ್ಧರಿಸಿ ಅಲ್ಲಿದ್ದ ಪೊಲೀಸ್ ಪಡೆ 
ಯನ್ನು ಹಿಂತೆಗೆದುಕೊಳ್ಳಲಾತು . | 

ಸ್ವಪ್ರೇರಣೆಯಿಂದ ಚರಾಮನನ್ನು ಸರ 
( ಕುಟಂಬ ಯೋಜನೆ 

ಕಾರಕ್ಕೆ ಶರಣಾಗುವಂತೆ ಮನವೊಲಿಸಲು ಸದ 
ದೇಶವುಳ್ಳ ಹಲವು ಪ್ರಭಾವಶಾಲಿಗಳು ಸಂಧಾನ 
ನಡೆಸುತ್ತಿರುವುದರಲ್ಲಿ ಯಾವ ತಕ್ಕೂ ಇಲ್ಲಿ 
ವೆಂದು ಉತ್ತರ ಪ್ರದೇಶದ ಗೃಹಸಚಿವೆ ಸ್ವರೂತ 
ಕುಮಾರಿ ಭರವರು ಕಳೆದ ವರ್ಷದ ಫೆಬ್ರ 
ವರಿ ತಿಂಗಳ ಮೊದಲ ವಾರದಲ್ಲಿ ಶಾಸನಸು 
ಇಲ್ಲಿ ತಿಳಿಸಿದಾಗ ತೆರೆಯಮರೆಯಲ್ಲಿ ನಡೆಯು. 
ತಿದ್ದ ಈ ಸಂಧಾನದ ನಾಟಕಕ್ಕೆ ಸರಕಾರದ 
ಬೆಂಬಲವಿರುವುದು ದೃಢಪಟ್ಟಿತು. 

ಆದರೆ ಚಚ್ಚಿರಾಮನ ತಂಡವನ್ನು ಹಿಡಿದು 
ಪ್ರಯತ್ನದಲ್ಲಿ ಅನೇಕ ಪೊಲೀಸರನ್ನು ಬಲಿ 

ಗೊಟ್ಟು ಹತರ್ವೀರಾಗಿದ್ದ ರಾಜ್ಯದಪೊಲೀಸ 
: ಕೆ ಪಡೆಯ ವರಿಷ್ಠ ಅಧಿಕಾರಿಗಳಿಗೆ ಢಕಾಯಿತ 

ಮುಖಂಡನ ಸ್ವಯಂಪ್ರೇರಣೆಯು ಶರಣಾಗ 
ಬೇಕಾಗಿರಲಿಕ್ಕಿಲ್ಲ. ಸಂಧಾನದ ಫಲವಾಗಿ ಚಲ್ಲಿ 


' 


ವರಿ ತಿಂಗಳ 


( ಸೌ ಸಿ . 


ನತದೃಷ್ಟರಿಗೆ ನೆರವು, ಸರಕಾರಕ್ಕೆ ತಲೆನೋವು 


) 


ರಾಮನು ಸರಕಾರಕ್ಕೆ ಶರಣಾದರೆ ಅದರ ಖ್ಯಾತಿ ಆಗ್ರಾದ ತಳಿ ಉತ್ತರ ಪ್ರದೇಶದ ಗಡಿಯನ್ನು 
ಕುಂದಾಳುಗಳಿಗೆ ಸಲ್ಲುತ್ತಿತ್ತಲ್ಲದೆ, ಪೋಲಿಸ್ ದಾಟಿ ರಾಜಸ್ತಾನದ ಕೊಳ್ಳಗಳಿಗೆ ನುಸುಳಲು 
ಅಧಿಕಾರಿಗಳಿಗೆ ಅದಕತೆಯ ಕಳಂಕವ ಹಣೆ ಪಿ ಪ್ರತಿ ಅನೇಕ ಸಾವು ನೋವುಗಳೊಂದಿಗೆ 
ಯನ್ನು ಕಟ್ಟಲಾಗುತ್ತಿತ್ತು . ದುರದೃಷ್ಟದಿಂದ ಪೊಲೀಸ್ ಪಡೆಗಳಿಂದ ಹಿಂದಕ್ಕಟ್ಟಲ್ಪಟ್ನದ್ದೆ. 
ಈ ಸಂಧಾನ ಯಶಸ್ವಿಯಾಗುವ ಹಂತದಲ್ಲಿಯೇ ಫತೇಪುರ ಮತ್ತು ಸಹರಾನ್‌ಪುರಗಳಲ್ಲಿ ಹಾದು 
ಮುರಿದು ಬಿತ್ತು . ಸಂಧಾನಕ್ಕೆ ಪ್ರಯತ್ನಿಸುತ್ತಿದ್ದ ನೇಪಾಳದ ದುರ್ಗಮ ಅರಣ್ಯಗಳಲ್ಲಿ ತಲೆ 
ಮುಂದಾಳುಗಳಲ್ಲಿಯೇ ಅಸೂಯೆ, ಸಂರುಗಳು ಮರೆ ಕೊಳ್ಳುವ ಅವನ ಯೋಚನೆ ಫಲಿಸ 
ಉತ್ಪನ್ನವಾದುವು. ಚಬ್ಬಿರಾರನು ಶರಣಾದರೆ ಲಿಲ್ಲ. ಚರಾವು ತನ್ನ ತಂಡದೊಂದಿಗೆ 
ಅದರ ಯಶಸ್ಸು ಯಾರಿಗೆ ಸಲ್ಲಬೇಕು ? ಎಂಬ ಮೈನಪುರಿ ಜಿಲ್ಲೆಯಿಂದ ಹೊರಗೆ ನುಸುಳಿ 
ಕ್ಷುದ್ರ ಕಾರಣಕ್ಕಾಗಿ ಅವರು ತಮ್ಮಲ್ಲಿಯೇ ಹೋಗದಂತೆ ಇಟಾ, ಆಗ್ರಾ , ಫರೂಕಾಬಾದ್ 
ಕಚ್ಚಾಡತೊಡಗಿದರು. ಇವರ ಕಚ್ಚಾಟದಿಂದ ಮುತ್ತು ಫತೇರ್ಗಗಳಿಂದ ಪ್ರಾಂತೀಯ ಸಶಸ್ತ್ರ 
ಚಬ್ಬಿರಾವನಿಗೆ ಜಿಗುಪ್ಪೆಯಾಗಿರಬೇಕು. ಆಂಡ ಪೊಲೀಸ್ ಪಡೆಗಳು ಮೈನಪುರಿ ಜಿಲ್ಲೆಯನ್ನು 
ಈ ಸಂಧಾನದ ನಾಟಕಕ್ಕೆ ಅಂತಿಮವಾಗಿ ತೆರೆ ಸುತ್ತುವರಿಯತೊಡದವು. ಚಬ್ಬಿರಾವು ತನ್ನ 
ಎಳೆಯಲಾಯಿತು. 

ತಂಡದೊಂದಿಗೆ ಬೋನಿನಲ್ಲಿ ಸಿಕ್ಕಿಕೊಂಡ ಹುಲಿ 
- ಚಬ್ಬಿರಾಧನ ಶರಣಾಗತಿಯು ಸಂಧಾನ 

ಯಂತಾದ. ಉತ್ತರ ಪ್ರದೇಶದೊಂದಿನ ರಾಜ 
ಮುರಿದುಬಿದ್ದ ಮೇಲೆ ಪೊಲೀಸ್ ಪಡೆಗಳು 

ಸ್ನಾನ, ಮಧ್ಯಪ್ರದೇಶ ಮತ್ತು ನೇಪಾಳದ ಗಡಿ 
ಅತ್ಯಂತ ಹುರುಪಿಂದ ಚಬ್ಬಿರಾನ ತಂಡ 

ಗಳನ್ನು ಮುಚ್ಚಲಾಗಿತ್ತು . ಪೊಲೀಸರಿಗೆ ಶರ 
ವನ್ನು ಸತತವಾಗಿ ಬೆನ್ನಟ್ಟಿಲಾರಂಭಿಸಿದರು . 

ಹಾಗಲೇಬೇಕು, ಇಲ್ಲವೆ ಹೋರಾಡುತ್ತ ಸಾಯ 
ಪೊಲೀಸ್ ಪಡೆಗಳೊಂದಿಗೆ ನಡೆದ ಅನೇಕ 

ಬೇಕು. ಇವೆರಡರಲ್ಲೆಂದನ್ನು ಆಯ್ಕೆ ಮಾಡಿ 
ಹೋರಾಟಗಳಲ್ಲಿ ಚರಾಮನ ತಂಡದ ಬಹು | 

ಕೊಳ್ಳದೆ ಚೆಬ್ಬೆರಾವನಿಗೆ ಬೇರೆ ದಾರಿಯೇ ಇರ 
ವಂದಿ ಧಕಾಯಿತರು ಸತ್ತು ಕೇವಲ ಇಪ್ಪತ್ತು 
ಮೂವತ್ತು ಮಂದಿಯನ್ನು ಉಳಿದುಕೊಂಡಿದ್ದರು . ಮಾರ್ಚ್ ವರನೆಯ ತಾರೀಖು ಬುಧವಾರ 
ಸಂಕಾರಪೊಲೀಸರಿಗೆ ಪೂರ್ಣ ಅಧಿಕಾರವನ್ನು ಮುಸ್ಸಂಜೆ ಹೊತ್ತು , ಬನ್ನಿ ಹಾಲ್ ಗ್ರಾಮದ 
ನೀಡಿತ್ತು . ಕೊನೆಗೆ ಚಬ್ಬರಾವನ ತಂಡವನ್ನು ಹೊರವಲಯದಲ್ಲಿನ ಚಿಕ್ಕಗುಡ್ಡವೊಂದರ ಬಳಿ 
ಬಲವಾದ ನೆಲೆಯಾದ ಪಶ್ಚಿಮ ಜಿಲ್ಲೆಗಳ ಗಡಿ - ಚಬ್ಬಿರವು ತನ್ನ ತಂಡದೊಂದಿಗೆ ಓಡೋಡಿ 
ಯನ್ನು ಸಶಸ್ತ್ರ ಪೊಲೀಸ್ ಪಡೆಗಳು ಸುತ್ತು ಬಂದು , ಬಂಡೆಗಳ ಮರೆಯಲ್ಲಿ ಅಡಕೊಂಡ. 
ವರಿದಿದೆವು. ಚಬ್ಬರಾವುನ ಕತ್ತಿನ ಸುತ್ತ ನೇಣಿನ ಅವರ ಮೈ ಮುಖ, ತಲೆಗೂದಲೆಲ್ಲಾ ಕೆಂಧೂಳಿ 
ಕುಣಿಕೆ ಕ್ಷಣ ಕ್ಷಣಕ್ಕೂ ಬಿ . ಯಾಗತೊಡತು. ನಿಂದ ಕೆಂಜಸತ್ತು , ಆವಾಸದಿಂದ ಎಲ್ಲರೂ 

( ೯೮೨ರ ಫೆಬುವರಿ ಜಪ ತಾ ಕಿಸೆಯ ಏದುರು ಬಿಡುತ್ತಿದ್ದರು. ಅವರಲ್ಲಿ ಆತುರ 
ದಿನಾಂಕ ಫತೇಪುರದ ಬಳಿ ಚತುರಭುಜಕಿ 

ದಿಂದ ಗುಡ್ಡದಕೋಡುಗಲ್ಲೆಂದರ ಮೇಲೆ ಎದು 
ಸರಾಯಿ ಎಲ್ಲಿ ನಡೆದ ಹೋರಾಟದಲ್ಲಿ ಕಬ್ಬಿ 

ಸಿರು ಬಿಡುತ್ತ ಹತ್ತಿ ಸುತ್ತಲೂ ನೋಡಿ ಕೆಳಗಿ 
ರಾವನ ತಂಡದ ಇಬ್ಬರು ಸತ್ತು ಒಬ್ಬ 

ಳಿದು ಬಂದು , ಪೊಲೀಸರು ಕಾಣಿಸುತ್ತಿಲ್ಲ 
ಪೊಲೀಸ್ ಸಬ್ ಇನಸ್ಪೆಕ್ಟರ್ ಅವರ ಗುಂಡಿಗೆ 

ವೆಂದು ಜೆರಾವನಿಗೆ ಹೇಳಿದೆ . ಎಲ್ಲರ 
ಆಹುತಿಯಾದ . ಅಲ್ಲಿಂದ ಪಾರಾದ ಚಲ್ಲಿ ರಾಮನ ಆವಾಸದಿಂದ ಇದ್ದಲ್ಲಿಯೇ ಉರುಳಿಕೊಂಡರು. 
ತಂಡ ಮೈನಪುರಿಯ ದಕ್ಷಿಣದತ್ತ ಸಾಗಿತು. ನಾಲ್ಕೂ ಕಡೆಗಳಿಂದ ಬೆನ್ನಟ್ಟಿ ಬರುತ್ತಿದ್ದ 
ಹಬ್ಬಿರವು ಈಗಾಗಲೇ ತನ್ನ ತಂಡದಲ್ಲಿ ಬಹು ಪೊಲೀಸ್ ಪಡೆಗಳಿಂದ ತಪ್ಪಿಸಿಕೊಂಡು ಸ್ಥಳ 
ಮಂದಿ ಢಕಾಯಿತರನ್ನು ಕಳೆದುಕೊಂಡಿದ್ದೆ . ದಿಂದ ಸ್ಥಳಕ್ಕೆ ಓಡುತ್ತಾ ಅಲ್ಲಲ್ಲಿ ಎದುರಾಗುವ 


C!C 


ಕಸೂರಿ ಮಾರ್ಚ್ ೧೯೮೩ 


ಪೊಲೀಸ್ ದಳಗಳೊಂದಿಗೆ ಹೋರಾಡುತ್ತಾ , ಗಿತು . ಹಿಂದಿನಿಂದ ಧಾವಿಸಿ ಬರುತ್ತಿದ್ದ ಪೋಲಿ 
ಬೆಳಗಿನಿಂದ ಅನ್ನ ನೀರು ಕಾಣದೆ . ಸುಮಾರು ಸರು ಸತತವಾಗಿ ಗುಂಡಿನ ಮಳೆಯನ್ನೇ ಸು 
ಐವತ್ತು ಮೈಲುಗಳಷ್ಟು ದೂರವನ್ನು ಕ್ರಮಿಸಿ ಸುತ್ತಾ, ಚಬ್ಬರಾವನನ್ನು ಕಂಗೆಡಿಸಿದರು . ಚರಿ 
ಬಂದಿದ್ದ ಚಬ್ಬಿರಾವುನ ತಂಡದವರು ಆಯಾಸ ರಾವು ಕತ್ರರಿಯಲ್ಲಿ ಸಿಕ್ಕಿಕೊಂಡ ಅಡಕೆಯಂತಾರ 
ದಿಂದ Iಳಲಿ ಬೆಂಡಾಗಿದ್ದರು . ಇವರ ಗುಂಡು ಕೊನೆಗೆ ಹತಾಶನಾದ ಚಬ್ಬಿರಾಮ ಬಂದ 
ಗಳಿಗೆ ಬಲಿಯಾದ ಪೊಲೀಸರೆಷ್ಟು ಮಂದಿಯೋ ! ನಲ್ಲಿನ ಗುಂಡುಗಳು ತೀರುವವರೆಗೂ ಹೊರ 
ತಮ್ಮ ತಂಡದ ಅನುಚರರಲ್ಲಿ ಪೊಲೀಸರ ಡುತ್ತ ನೆಲಕ್ಕೊರಗಿದ . ಅವನೊಂದಿಗೆ ಅವ 
ಗುಂಡುಗಳಿಗೆ ಬಲಿಯಾದವರೆಷ್ಟು ಮಂದಿಯೆಂದು ಆಪ್ತರಾದ ಬರಾ, ಕೈಲಾಶ್ , ಕೋಟಿ 
ಎಣಿಸಲೂ ಅವರಿಗೆ ವ್ಯವಧಾನವಿರಲಿಲ್ಲ . ಚಬ್ಬಿ ದೇವೆಂದ್ರ ಮೊದಲಾಗಿ ಹನ್ನೆರಡು ಮಂದಿ ಢಕ 
ರಾಮನ ಉತ್ಕರ್ಷದ ದಿನಗಳು ವುದು ಯಿತರು ಪೊಲೀಸರಿಂದ ಕೊಲ್ಲಲ್ಪಟ್ಟರು. 
ಹೋಗಿದ್ದವು. ಮಿಕವನ್ನು ಬೆನ್ನಟ್ಟುವ ಕೀಳು ಪೋಲೀಸರ ಪೀಳಿಕೆಯ ಪ್ರಕಾರ ಈ ಹೋರಾ 
ನಾಯಿಗಳಂತೆ ಚರಾಮನ ದುರ್ದಿನಗಳು 

ದಲ್ಲಿ ಕೃಷಿ ಪೊಲೀಸ್ ಠಾಣೆಗೆ ಸೇರಿದ ಕಿಷನ 
ಪೊಲೀಸರ ರೂಪದಲ್ಲಿ ನಾಲ್ಕು ಕಡೆಗಳಿಂದ ಚಂದ್ ಪಾಂಡೆ ಎಂದು ಒು .ಪಾಯಿ ಸತ್ತ 
ಅವನನ್ನು ಬೆನ್ನಟ್ಟಿ ಬರುತ್ತಿದ್ದವು. 

ಪ್ರಾಂತೀಯ ಸಶಸ್ತ್ರ ಪಡೆಯ ಒ೦ ನಾಂ 
- ಮೃತ್ತು ತಲೆಯ ಮೇಲೆ ಹೆಡೆಯಾಡಿಸುತ್ತಿ ಗಾಯಗೊಂಡ , ಸತ್ಯ ಢಕಾಯಿತರ ಬಳಿಯಿ 
ರುವಾಗಲೂ ಒಂದು ಕ್ಷಣ ಚಬ್ಬರಾವನಿಗೆ ಹದಿನಾಲ್ಕು ಆಯುಧಗಳನ್ನೂ ಮದ್ದುಗುಂಡನ 

ಮಂಪರು ಬಂದಂತಾಯಿತು. ಅದು ಮಂಪರೆ ಪೋಲಿಸರು ವಶಪಡಿಕೊಂಡರು . ಅವುಗಳ 
- ನಿತ್ರಾಣದ ಮರ್ಧೆಯೊ ತಿಳಿಯದು. ಲೈಟ್ ಮಷಿನಗನ್ನುಗಳೂ ಸೆಲ್ಸ್ ಲೋಡಿಂ? 
" ಎಲ್ಲಿಂದಲೋ ಕತ್ತಲೆಯಲ್ಲಿ ಗುಂಡು ಸಿಡಿದು ರೈಫಲ್ಲುಗಳೂ ಇದ್ದುವು. 
ರಾತ್ರಿಯ ನೀರವತೆಯನ್ನುಕ್ರೂರವಾಗಿ ಕಲಕಿದಾಗ ಚಬ್ಬಿರಾಮನ ಪ್ರಮುಖ ಅನುಯಾಯಿಗಳಾ 
ಚಚ್ಚಿರಾವು ಎಚ್ಚತ್ರ , ಪೊಲೀಸ್ ಪಡೆಗಳು ಅನಾರಂಗ್ , ಪೋತಿ ಯಾದವ , ಪ 
- ಗುಂಡು ಹಾರಿಸುತ್ತ ಇವರತ್ತ ಧಾವಿಸಿ ಬರುತ್ತಿರು ಜೋರಾಟ ನಡೆಯುವಾಗ ಹೇಗೆ ಪಾರ 
.. ವುದನ್ನು ಮತ್ತು ಬೆಳಕಿನಲ್ಲಿ ಕಂಡು ನೆಲದ , ಹೋದರು . ಚಬ್ಬಿರಾಮನ ತಂಡವನ್ನು ಸಂಪೂ 

ಮೇಲೊರಗಿದ್ದ ತನ್ನವರನ್ನು ಗಡಿಬಿಡಿಯಿಂದ ಮಾ ನಿರಲನ ಮಾಡಲಾಯಿತೆಂದು ಅಂ ! 
* ಎಚ್ಚರಿಸಿದ. ಅವನಂತೆ ಬಳಲಿ ಬೆಂಡಾಗಿ ಒಂದು ಸಂಜೆ ಕರೆದ ಪತ್ರಿಕಾ ಗೋಷ್ಠಿಯಲ್ಲಿ ಪೋಲಿ 
.: ಕ್ಷಣ ಮೈ ಮರೆತು ಮಲಗಿದ್ದ ಅನುಚರರು ವರಿಷ್ಟ ಅಧಿಕಾರಿಗಳು ಹೇಳಿಕೆ ನೀಡಿದರು . 
ಗಾಬರಿಯಿಂದ ದಿಕ್ಕೆಟ್ಟು ಓಡತೊಡಗಿದರು . ಚಬ್ಬರಾವನ ಸಾವಿನೊಂದಿಗೆ ಆತನ ಪ್ರಕರ 
* ಚಬ್ಬರಾವನಿಗೆ ಒಂದು ಕ್ಷಣ ಏನು ಮಾಡಲೂ ಮುಕ್ತಾಯವಾಗಲಿಲ್ಲ . ಪೊಲೀಸರೊಂದಿಗೆ ನರ 
-ತೋಚಲಿಲ್ಲ. ಗಾಬರಿಯಿಂದ ಕಕ್ಕಾವಿಕ್ಕಿಯಾಗಿ ಹೋರಾಟದಲ್ಲಿ ಪಾರಾಗಿ ಹೋದ ಚಬ್ಬಿರಾವ 
ನಿಂತಿದ್ದ ಹಲವಾರು ಮಂದಿ ಢಕಾಯರನ್ನು ಕೂಡಿ ಅನುಯಾಯಿಗಳು , - ಚಬ್ಬಿರಾಮನ ಸಾತಿ 
ಕೊಂಡು ಧಾವಿಸಿರುತ್ತಿದ್ದ ಪೊಲೀಸ್ ಪಡೆ ಪ್ರತೀಕಾರವಾಗಿ ಪೊಲೀಸರ ಮೇಲೆಸೇಡು ತೀರಿ 
ಗಳತ್ತ ಗುಂಡು ಹಾರಿಸುತ್ತ ಬನ್ನಿ ಹಾಲ್ ಕೊಳ್ಳಲು ಹೊಂಚುತ್ತಿದ್ದರು . ಹೆಚ್ಚಿರುವ ಸತ 
ಗ್ರಾಮದೆಡೆ ಓಡತೊಡಗಿದ. ಆದರೆ ಹಳ್ಳಿಯ ಹದಿನೈದು ದಿನಗಳಾಗಿದ್ದವು. ಆಗಾ ಜಿಲ್ಲೆ 
ಹೊರ ವಲಯದಲ್ಲಿ ಮೊದಲೆ ಸಜ್ಜಾಗಿ ಕುಳಿತಿದ್ದ ಚಂದ್ರವಾಲ್‌ ಗ್ರಾಮಕ್ಕೆ ಪಹರೆ ಮಾಡಿ 
ಸಶಸ್ತ್ರ ಪೊಲೀಸ್ ದಳದ ತುಕಡಿಯೊಂದು ಐವರು ಪೊಲೀಸ್ ಪೇದೆಗಳು ಆಗಮಿಸಿದ 
ಓಡಿ ಬರುತ್ತಿದ್ದ ಚಬ್ಬಿ ರಾಮನ ಚಿಕ್ಕ ತಂಡದ ಊರ ಹೊರವಲಯದಲ್ಲಿನ ಜಮೀದಾರನೊನ 
ಮೇಲೆ ಬೆನ್‌ಗನ್ನಿನಿಂದ ಗುಂಡು ಹಾರಿಸತೊಡ ತೋಟದ ಮನೆಯಲ್ಲಿ ಔತಣ ಕೂಟದಲ್ಲಿ ಭ 


O 


೭೧ 


ನತದೃಷ್ಟರಿಗೆ ನೆರವು, ಸರಕಾರಕ್ಕೆ ತಲೆನೋವು 


ವಹಿಸಲು ಅವರಿಗೆ ಆಹ್ವಾನ ಬಂತು. ಚಬ್ಬಿ ಅಳಿದುಳಿದ ತಂಡದ ಢಕಾಯಿತರನ್ನು ಜೊತೆ 
ರಾಮನು ದತನಾದ ನಂತರ ಪೊಲೀಸರು ಗಡೀಕೊಂಡು ತಾನೇ ನಾಯಕನಾಗಿ ತಂಡದ 
ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದರು . ಪೇದೆ ಕಾರ್ಯಾಚರಣೆಯನ್ನು ಮುನ್ನಡೆಸತೊಡಗಿದ. 
ಗಳು ಸಂಭದಿಂದಲೇ ನಿಶ್ಚಿತ ಸ್ಥಳಕ್ಕೆ ಚಂದ್ರನಾಲ್ ಗ್ರಾಮದಲ್ಲಿ ಆನಾರ್‌ : ೦ಗನಿಂದ 
ಹೋದರು . ಆದರೆ ಅಲ್ಲಿ ಔತಣ ಕೂಟದ ಸಂ ನಡೆದ ಪೊಲೀಸರ ಹತ್ಯೆಯ ನಂತರ ಅವನನ್ನು 
ಮದ ಇರಾದ ಲಕ್ಷಣಗಳೂ ಕಾಣಿಸಲಿಲ್ಲ. ಹಠಾ ಬಗ್ಗು ಬಡಿಯಲುಪೊಲೀಸ್ ದಳಗಳು ಉದ್ಯುಕ್ತ 
ತನೆ ಚಬ್ಬಿರಾನನ ಬಲಗೈ ಬಂಟ ಅನಾರ೦ಗ uದು . ಅನಾರ೦ಗನ ಮೇಲೆಪೊಲೀಸ್ 
ಢಕಾಯಿತರ ಚಿಕ್ಕ ತಂಡದೊಂದಿಗೆ ಪೇದೆಗಳನ್ನು ಇಲಾಖೆ ದೊಡ್ಡ ತ್ಯದ ಬಹುತಾನವನ್ನು 
ಸುತ್ತುವರಿದ. ತಾವು ಬಲೆಯಲ್ಲಿ ಸಿಕ್ಕಿಕೊಂಡೆ ಘೋಷಿತು. ಮೇ ನಾಲ್ಕರ ಸಂಜೆ ಮೈನ 
ವೆಂದು ಪೇದೆಗಳು ಕಲಾದರು . ಗುಂಡಿನ ಸುರಿಯು ಬಳಿ ನಡೆದ ತರಾಟದಲ್ಲಿ ತನ್ನಿಬ್ಬರು 
ಚಕಮಕಿ ನಡೆಯಿತು. 

ಅನುರಾಯಿಗಳೊಂದಿಗೆ ಅನಾರಂಗ ಪೋಲೀ 
ಬಹುಸಂಖ್ಯಾತರ ಬಲಕ್ಕೆ ಪೊಲೀಸ್ ಪೇದೆ ಸರ ಗುಂಡಿಗೆ ಬಲಿ : ರಾದ. 
ಗಳು ವಣಿದರು . ಅವರ ತುಫಾಕಿಗಳನ್ನು ಕಿತ್ತು . ಆನಾರಂಗನು ಹತನಾಗಿ ಸರಿಯಾಗಿ ಹದಿ 
ಕೊಳ್ಳಲಾಯಿತು. ಅವರನ್ನು ರಗಳಿಗೆ ಕಟ್ಟಿ ಮಾರನೆ ದಿನ ತಂಡದ ಉಪನಾಯಕ 
ಹಾಕಿ , ಅವರ ಮೇಲೆ ಗುಂಡಿನ ಮಳೆ ಸುರಿ : ರ್ನ್ಯಾದೆ.ಪ್ರತಿ ರಾದವ ಇಟಾ ಜಿಲ್ಲೆಯ ಆಲಿ 
ದರು . ಜನತೆ ರಕ್ಷಣೆಗಾಗಿ ಬಂದ ಈ ಐವರು ಗಂಜ್ ಠಾಣೆಯ ಸರತದಿಗೆ ಸೇರಿದ ಪರ್ತ 
ಪೋಲಿಸ್ ಪೇದೆಗಳು ರಾರ್ಚ್ ದಿನೇಳರಂದು ಗ್ರಾಮದ ಬಳಿ ಇಟಾ ಜಿಲ್ಲಾ ಪೊಲೀಸ್ ಅಧಿ 
ಸೋಮವಾರ ರಾತ್ರಿ ಅಸಹಾಯಕರಾಗಿ ಢಕಾ ಕಾ ವಿಕ್ರಂ೦ಗರ ನೇತೃತ್ವದ ಪೊಲೀಸ್ ದಳ 
ಯಿತರ ದ್ವೇಷಾದಲ್ಲಿ ಭಸ್ಮವಾಗಿ ಹೋದರು , ದೊಂದಿಗೆ ನಡೆದ ಹೋರಾಟದಲ್ಲಿ ಕೊಲ್ಲಲ್ಪಟ್ಟ 
ಚೆಬ್ಬಿರಾವನ ಮರಣಾನಂತರ ಅನಾರ್‌ಇಂಗ ತಂಡದ ಮತ್ತೊಬ್ಬ ಪ್ರಮುಖ ಢಕಾಯಿತ ಪನಾ 


c ) 


. 


1 0 0 610 | 


... 


> > 
KAWOIKATLA , ale 


೭೨ 


ಕೆಸರಿ, ಮಾರ್ಚ್ ೧೯೮೩ 


ರಾತ್ರಿ ಒಂಬತ್ತರಿಂದ ಮಧ್ಯರಾತ್ರಿ ಹನ್ನೆರಡರ ಗಳಲ್ಲಿ , ಕೊಳ್ಳಗಳಲ್ಲಿ ಎರಡು ವರ್ಷಗಳ 
ವರೆಗೆ ಸತತವಾಗಿ ಮೂರು ಗಂಟೆಗಳಷ್ಟು ದೀರ್ಘಕಾಲ ಸತತವಾಗಿ ಶ್ರಮಿಸಿ, ಕ 
ದೀರ್ಘಕಾಲ ಪೊಲೀಸರೊಂದಿಗೆ ಹೋರಾಡಿ, ಚಿಬ್ಬಿರವನೆ ತಂಡವನ್ನು ನಿರ್ನಾಮ ಮಾ 
ಅನೇಕ ಪೊಲೀಸರನ್ನು ಕೊಂದು ತಾನ ಹ ಎದರಲ್ಲಿ ಆಶ್ರಯವಾದವು . ಅತ್ಯಂತ ಆಧು 
ನಾದ . ಪ್ರತಿ ತಾದವ ಮತ್ತು ಪನ್ನಾ ಪತ ಸರಾಸ್ತ್ರಗಳನ್ನೂ ಶಸ್ತ್ರಾಸ್ತ್ರ ಸಂಪರ್ಕ ಸಾತ 
ರಾದ ನಂತರ ಒಂದು ರೀತಿಯಲ್ಲಿ ಚಬ್ಬಿರವನ ಗೆಳನ ಹೊಂದಿದ್ದ ಈ ಪೊಲೀಸ್ ಪಡೆಗೆ 
ತಂಡ ಸಂಪೂರ್ಣವಾಗಿ ನಿರ್ನಾಮವಾಯಿತು. ತಮ್ಮ ಕಾರ್ಯ ಸಾಧನೆಯ ಹಾದಿಯಲ್ಲಿ ಅನ 

೧೯೮೧ರ ಮೇ ತಿಂಗಳಲ್ಲಿ ಹಬ್ಬಿರುವ ನಿಷ್ಟಾವಂತ ಪೋಲೀಸರನ್ನು ಬಲಿಗೊಟ್ಟವ: | 
ಹಾಕಿದ ಸವಾಲಿಗೆ ಇ - ಜಿ. ಪಿ . ನರೇಶಕುಮಾರ ರಾಜ್ಯ ಸರಕಾರವೊಂದು ತನ್ನೆಲ್ಲಾ ಲವ 
ಸಮರ್ಥವಾಗಿ ಉತ್ತರಿಸಿದರು . ಚಬ್ಬಿರಾನ ಕೇವಲ ಧಕಾಯಿತನೆಂನ ದವನಕ್ಕಾಗಿ ೮ 
ತಂಡವನ್ನು ನಿರ್ನಾಮ ಮಾಡುವುದರಲ್ಲಿ ಅವರು ಯೋಗಿಸಿ ಶ ರಾದುದು ಹೆಮ್ಮೆಪ 
ಯಶಸ್ವಿಯಾದರು . ಅದಕ್ಕಾಗಿ ಸರಕಾರದ ಬೊಕ್ಕ ವಂಥಹುದೇನಲ್ಲ. ಮೇಲ್ವರ್ಗದವರ , ಶ್ರೀಮು 
ಸೆಕ್ಕಾದ ವೆಚ್ಚವನ್ನು ! ಇದಕ್ಕಾ , ಲಿಂ-ರಾದ ಜಮೀನುಗಾರರ ತುಳಿತಕ್ಕೆ ಶೋಷಣೆಗೆ ಗೆ 

ಪಾಯಿಗಳ ಜೀವಗಳ ಬೆಲೆ ಎಷ್ಟು ! ಅಂತೂ ರಾಗಿ ಸರ್ಕಾರದ ರಕ್ಷಣೆಯಿಂದ ವಂಚಿತರ 
ಚೆರಾವನ ತಂಡದ ರೂಲನದೊಂದಿಗೆ ಅಲಭ್ಯವಾದ ಸಾಮಾಜಿಕ ನಾಟಕ 
ಸರಕಾರದ ಸಾಧನೆಗಳ ಕಿರೀಟಕೆಂದು ಗರಿ ಹೋರಾಡಿ ಕೊನೆಗೆ ಹತಾಶರಾಗಿ, ಅಪರಾಧ ವ್ಯ 
ಮಾಡಿತು . 

ಗಿಳಿದು ಸಮಾಜ ಕಂಟಕರಾದವರೇ , ಎಷಂ 
- ಚಬ್ಬಿರಾವುನ ಬಲವಾದ ನೆಲೆಯನಿದ್ದ ಉತ್ತರ ಭಾಯಿತ ವೃತ್ತಿಗಿಳಿಯುವ ಮುನ್ನ ಇವರ 
ಪ್ರದೇಶದ ಮೈನಪುರಿ , ಇಟಾ, ಆಗ್ರಾ , ಮತ್ತು ಬಹು ಮಂದಿ ಭೋಳೇ ಸ್ವಭಾವದ ರೈತ 
ಫತೇಪುರ ಜಿಲ್ಲೆಗಳಲ್ಲಿ ಸುಮಾರು ಐದುಸಾವಿರ ಗಳಾಗಿದ್ದವರು. ಇಂಥ ಸರಳ ಸ್ವಭಾವದ 3 
ಮಂದಿ ಸಶಸ್ತ್ರದಳದ ಪೊಲಿಸರು ಚೆಬ್ಬಿರಾಮನ ಬೇರೆ ದಾರಿ ಇಲ್ಲದೆ ಅಪರಾಧಿವೃತ್ತಿಪರು 
ತಂಡದ ದಮನಕ್ಕೆ ನಿಯಮಿತರಾಗಿದ್ದರು . ಈ ಎಷ್ಟು ಅವರು ಬದುಕುತ್ತಿದ್ದ ಸಾಮಾಜಿಕ … 
ಪೊಲೀಸ್ ಪಡೆಗಳು ಹಗಲು ರಾತ್ರಿ ಎನ್ನದೆ ಸರ ಹದಗೆಟ್ಟಿತ್ತೆಂಬುದನ್ನು ಗಮನಿಸುವ 
ದುರ್ಗಮವಾದ ಅಡವಿಗಳಲ್ಲಿ , ಪರ್ವತಪ್ರದೇಶ ಅಗತ್ಯ . 


ХХХХХХХ 


ಮಾಸ್ಕೋ ವಿಶ್ವವಿದ್ಯಾಲಯದ ಜೀವಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು 
ಮತ್ತು ಪ್ರಾಧ್ಯಾಪಕರು ೧೫ ವರ್ಷಗಳ ಕಾಲ ಸತತ ಪರಿಶ್ರಮಪಟ್ಟು ಎಲ್ಲ 
ಪ್ರಾಣಿಗಳ ಕ್ರಿಮಿಗಳ - ಪಕ್ಷಿ ಸಂಕುಲದ 'ಧ್ವನಿ' ಗಳನ್ನು ಸಂಗ್ರಹಿಸಿದ್ದಾರೆ. ಈಗ 
ಅವರ ಸಂಗ್ರಹದಲ್ಲೀಗ ಮೂರು ಸಾವಿರಕ್ಕೂ ಹೆಚ್ಚು ಬಗೆಯ ' ಧ್ವನಿ' ಗಳಿವೆ. 
ಇರುವೆ - ಮೀನುಗಳನ್ನು ಮೊದಲು ಮಾಡಿಕೊಂಡು ಆನೆ - ಸಿಂಹಗಳ ವರೆಗೆ ಭಿನ್ನ 
ಮಾನಸಿಕ ಸ್ಥಿತಿಯಲ್ಲಿ ಈ ಪ್ರಾಣಿ ಪಕ್ಷಿ ಕ್ರಿಮಿಗಳು ಹೊರಡಿಸುವ ಧ್ವನಿಗಳ 
ಸಂಗ್ರಹ ಅಪೂರ್ವವಾದದ್ದು . 

ಈ ಸಂಗ್ರಹ ವೈದ್ಯಕೀಯದಲ್ಲಿ ಮಹತ್ತರ ಪಾತ್ರ ಮಾಡಲಿದೆ ಎಂದು 
ನಂಬಲಾಗಿದೆ, 


ನಿಮ್ಮತಭಾಂಡಾಂಬ್ಳಲಿ 


ಶಬ್ದ ಭಾಂಡಾರವು ಹಣದ ಭಾಂಡಾರಕ್ಕಿಂತಲೂ ಅಮೂಲ್ಯವಾಗಿದೆ 

ಪ್ರತಿ ತಿಂಗಳೂ ಕೆಲವು ಶಬ್ದಗಳನ್ನು ಪರಿಚಯ ಮಾಡಿಕೊಡಲಾಗುವುದು, 
ಆಯಾ ಶಬ್ದದ ಮುಂದೆ ನಾಲ್ಕು , ಅರ್ಥಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ ಒಂದು ಮಾತ್ರ 
ಸರಿಯಾಗಿರುತ್ತ ದೆ. ನಿಮಗೆ ಸರಿಯೆನಿಸಿದ ಆರ್ಥವನ್ನು ಮೊದಲು ಆರಿಸಿಕೊಳ್ಳಿರಿ. 
ಆಮೇಲೆ ಇದರ ಬೆನ್ನಿನ ಪುಟ ನೋಡಿರಿ , ಅಲ್ಲಿ ಸರಿಯಾದ ಅರ್ಥವನ್ನು ವಿವರಿಸಿದೆ. 


( ಆ) ಕಾನೂನಿನ ( ಆ) ತಿಳಿದುದು ( ಇ) 
ಅಪ್ಪಣೆಯಾದ ( ಈ ) ಪಂಡಿತ 


೬ , . ಇಂಬಿಡು 

( ಅ) ಒಳಗಿಟ್ಟುಕೊ ( ಅ) ನೀರಿಡು ( ಇ) 
ಹಿತಮಾಡು ( ಈ ) ಇಡುಗು 


೨. ವಂದ 

೮. ಇಕ್ಕರಿಸು 
( ಅ) ಗೌರವಾರ್ಹ ( ಆ) ಬಂಜೆ ( ಇ) | ( ಅ) ಉಣಬಡಿಸರಿ ( ಆ) ಅಪ್ಪಳಿಸರಿ ( ) 
ಬಾರಿಸಿದ ( ಈ ) ಮೋಸಗಾರ 

ಅಲಕ್ಷ ಮಾಡು ( ಈ ) ಸಿಲುಕಿಸು 
ತೆತ್ತಿ ಸು . 

೯ . ವತ್ಸಲ. 
( ಅ) ಕಂದಾಯ ವಸೂಲು ಮಾಡು ( ೬) | ( ಅ) ವಾಡಿಕೆ ( ಆ) ನಡತೆ ( ಇ) ಪ್ರೀತಿ 
ಉಜ್ಜು ಇ) ಗುಂಪುಗಡಿಸು ( ಈ ) ಯುಳ್ಳ ( ಈ ) ಕೊಲ್ಲತಕ್ಕ 
ಜೋಡಿಸು 

೧೦ , ತರಳ 

( ಅ) ಅಂಬಲಿ ( ಆ) ಅಸ್ಥಿರ ( ಇ) ಚಾಡಿ 
( ಅ) ಪ್ರಕಾಶಮಾನ ( ಆ) ರಥ ( ಇ) 

ಕೋರ( ಈ ) ಬಳ್ಳಿ 
ಕುದುರೆ ( ಈ ) ನಯವಾದ 

೧೧ . ಕಲಿ ಮಾಡು 

( ಅ) ಚೀಲ ಹೆಣೆ ( ಆ) ಮೋಸಗೊಳಿಸಂ 
( ಅ) ಹೊಂಚು ( ಆ) ಉಪಾಯ ( ಇ) 

( ಇ) ಅಪವಾದ ಕೊಡು ( ಈ ) ಹುರಿ 
ನಿಂದಿಸು ( ಈ ) ಹಲಗೆ 

ದುಂಬಿಸು 
ಹಳುವು 

| ೧೨, ಹೇಯ 
( ಅ) ನಿಂದೆ ( ಆ) ಅಗಲ ( ಇ) ಪುರಾತನ ( ಆ) ತಿರಸ್ಕರಿಸಬೇಕಾದ ( ಆ) ಶರಬತ್ತು 
( ಈ ) ಅಡವಿ 

( ಇ) ಸೊರದ ( ಈ ) ಕುದುರೆ ಸೈನ್ಯ 
- 319 - 10 


* 


ಹಳಿ 


೬೩ 


“ ಶಬ್ದ ಭಂಡಾರದ ಸರಿಯಾದ ಅರ್ಥಗಳು 


೧. ನಿದಿತ (ಆ) ತಿಳಿದದ್ದು , ಪ್ರಸಿದ್ದ ಕೆ, ಇಕ್ಕರಿಸು ( ಆ) ಅಪ್ಪಳಿಸು, ಬಡಿ 

ವಾದದ್ದು . ಉದಾ: - ಸರ್ವವಿದಿತ = ಬಲವಾಗಿ ಹೊಡೆ. ಉದಾ: - ಎರಡ 
ಎಲ್ಲರಿಗೆ ತಿಳಿದ . [ ಸಂ . ವಿಡ್ = ತಿಳಿ ಇಕ್ಕರಿಸಿದರೆ ಹಾದಿಗೆ ಬರುತ್ತಾನೆ 
ಧಾತುವಿನಿಂದ 

[ ದೇಶ – ಇಕ್ಕು = ಹಾಕು, ಹೊಡೆ 
ನಂದ ( ಅ) ಗೌರವಾರ್ಹ , ನವ 

ಧಾತುವಿನಿಂದ ?] 
ಸ್ಕರಿಸಲು ಯೋಗ್ಯ. ಉದಾ: - ಜ್ಞಾನಿ 

•ನಲ(ಇ) ಪ್ರೀತಿಯುಳ್ಳ , ಮಕ್ಕಳಲ್ಲಿ 
ಗಳು ಎಲ್ಲಿದ್ದರೂ ವಂದ್ಯರು. ಸಂ . 

ಮಾವತೆಯುಳ್ಳ , ಉದಾ: - ಛಕ್ಕೆ 
ವಂದ್ = ನಮಸ್ಕರಿಸು ಧಾತುವಿನಿಂದ ] 

ವತ್ಸಲ, [ ಸಂ , ವತ್ಸ = ಕರು, ಮರಿ - 
ತತ್ತಿ ಸು ( ಈ ) ಜೋಡಿಸು , ಅಳವಡಿಸು , 

ಎಂಬುದರಿಂದ 
ಹೊಂದಿಸು. ಉದಾ:- ಮುತ್ತು ರತ್ನ 
ಗಳಿಂದ ತೆಸಿದ ಕಿರೀಟ. [ ದೇಶ್ಯ - 

ತರಳ ( ಆ) ಅಸ್ಥಿರ, ನಿಂತಲ್ಲಿ ನಿಲ್ಲದು 
ತೆತ್ತು = ಹೊಂದಿಕೊಂಡಿರು - ಧಾತು 

ಚಂಚಲ, ದ್ರವದಂಥ, ಮೃದುವಾದ 
ವಿನಿಂದ] 

ಎಳೆಯು, ಉದಾ: - ಅವಳ ತರಳ 
ತೇಜಿ ( ಈ ) ವೇಗವುಳ್ಳ ಪ್ರಾಣಿ, ನೇತ್ರಗಳು, [ ಸಂ , ತರಲ ] 
ಕುದುರೆ. ಉದಾ: - ತೇಜಿಯನ್ನೇರಿ ೧೧ . ಕಲಿವಾಡು ( ಈ ) ಹುರಿದುಂಬಿಸು 
ಬಂದ . [ ಫಾರಸೀಕ – ತಾಜೀ , (ಮರಾಠಿ) ಉತ್ಸಾಹಗೊಳಿಸು, ಉದಾ. ಪಾವು? 
ತೇಜೀ .] 

ರನ್ನು ಕಲಿಮಾಡಿ ಗಲಭೆ ಎಬ್ಬಿಸಿದರು 
ಹಳಿ ( ಇ) ನಿಂದಿಸು, ಬೈು , ಜರೆ. ದೇಶ – ಕಲಿ = ವೀರ] 
ಉದಾ: - ಮಂತ್ರಿಗಳು ಅಧಿಕಾರಿಯನ್ನು ೧೨ . ಹೇಯ ( ಅ) ತಿರಸ್ಕಾರಕ್ಕೆ ಯೋಗ್ಯ 
ಎಲ್ಲರ ಮುಂದೆ ಹೇಳಿದರು. [ದೇಶ್ಯ - 

ಡ್ಯ ಜಿ ಸ ತ ಕೈ , ದೂರವಿಡಬೇಕಾದ 
ಪಳಿ =ದೋಷವಿಡು . 

ಉದಾ: - ಹೇಯವಾದ ಕೃತ್ಯ - [ ಸಂ . 
ಹಳುವು ( ಈ ) ಅಡವಿ , ಅರಣ್ಯ , ಕಾಡು, 
ಉದಾ: - ಹಳುವಿನಲ್ಲಿ ದಾರಿ ತಪ್ಪಿದ. 
[ ದೇಶ್ಯ - ಪಳುವ, ಪಡುವ = ಆಡವಿ, 

ನಿಮ್ಮ ಶಬ್ದ ಶಕ್ತಿಯ ತರಗತಿ . 
ತಗ್ಗು ನೆಲ ) 

ನೀವು ಎಷ್ಟು ಶಬ್ದಗಳಿಗೆ ಅರ್ಥ ಆರಿ 
ಇಂಬಿಡು ( ಅ) ; ಒಳಗಿಟ್ಟುಕೊಳ್ಳು , ಸಂತೆಮ ಶಬ್ದ ಶಕೀಯ ತರಗತಿಗಳನ್ನು 

ಸಿದ್ದು ಸರಿಯಾಗಿದೆಯೆಂದು ಎಣಿಸಿ ಕೆಳಗಿ 
ಒಳಗೆ ಹುದುಗಿಸಿಟ್ಟುಕೊಳ್ಳು, ಅಡಗಿ ತಿಳಿಯಿರಿ. 
ಸಿಟ್ಟುಕೊಳ್ಳು , ಆಶ್ರಯ ಕೊಡು. 

- ೬ - ೮ ಸರಿಯಿದ್ದರೆ , ಸಾಧಾರಣ 
ಉದಾ: - ಜೀವರಾಶಿಗಳನ್ನು ಹೊಟ್ಟೆ ೯ - ೧೦ , ... ಉತ್ತಮ 
ಯಲ್ಲಿ ಇಂಬಿಟ್ಟುಕೊಂಡ. [ ದೇಶ್ಯ – ೧೧ - ೧೨ 

• ಅತ್ಯುತ ನ 
ಇಂಬು, ಇವು = ಎಡೆ + ಇಡು] 


ಈ ಬೇಸಗೆಯಲ್ಲಿ ಸೆಕೆಯನ್ನು ನಿವಾರಿಸಲು 

4ಸುಲಭೋಪಾಯಗಳು. 


ಬಜಾಜ್‌ರವರಿಂದ. ಬೇರೆ ಯಾರಿಂದ ? 


ಇಂದೇಕೊಳ್ಳಿರಿ 


ಬಜಾಜ್‌ನ್ನೇ ಕೊಳ್ಳಿರಿ. 


ಬಜಾಜ್‌ನವರು ಬೇಸಗೆ ತಂಪಾಗುವಂತೆ ಮಾಡುತ್ತಾರೆ 
ಪ್ರತಿ ವರ್ಷ ಬೂಟ ಮತ್ತು ಗೈರೋ ಫ್ಯಾನ್‌ಗಳಿಂದ 

ಸೀಲಿಂಗ್ ಮತ್ತು ಟೇಬಲ್ ಫ್ಯಾನ್‌ಗಳ ವರೆಗಿನ ಶ್ರೇಣಿಯಿಂದ ನಿಮ್ಮ ಮನ 
ಮೆಚ್ಚುವುದನ್ನು ಆಯುಕೊಳ್ಳಿರಿ. ಎಲ್ಲವೂ ಬಜಾಜ್ನವರ ಕಟ್ಟುನಿಟ್ಟಾದ ಗುಣಮಾನಗಳಿಗೆ 

ಸರಿಯಾಗಿ ತಯಾರಿಸಲ್ಪಡುತ್ತವೆ. ಎಲ್ಲವಕ 3500 ಮಂದಿ ವ್ಯಾಪಾರಿಗಳ 

- ಅತಿ ದೊಡ್ಡ ಸಮೂಹದ ಬೆಂಬಲವಿದೆ. ಅವರು ವಿಳಂಬವಿಲ್ಲದೆ ಮಾರಾಟಾನಂತರದ 
ಸೇವೆ ನೀಡುತ್ತಾರೆ . ಆದರೂ ಅದು ನಿನಗೆ ಬೇಕಾಗುವ ಸಂಭವ ಇಲ್ಲವೆಂದೇ ಹೇಳಬಹುದು. 


balai 


ಪ್ರೆಶರ್ ಕುಕ್ಕರ್ , ಮಿಕ್ಸರ್ , ಅವೆನ್ಸ್ , ಇಸ್ತ್ರಿ ಪೆಟ್ಟಿಗೆಗಳು, ಫ್ಯಾನ್ಸ್ , ವಾಟರ್ ಫಿಲ್ಟರ್ , ಗ್ಯಾಸ್ಸ್ಟವ್ ಟೋಸ್ಟರ್ , ವಾಟರ್ ಹೀಟರ್ , 

Heros'- BE-686 KAN 


ಒಂದು 

ಯಳಗೆ 


- ಕುಂ . ವೀರಭದ್ರಪ್ಪ 


ಡಿ ಎರಗುತ್ತಿದ್ದ ಕೆಂಪು ಮಣ್ಣಿನ ಮೇಲೆ ತಾನೊಬ್ಬನೆ ನಿರ್ವಹಿಸುತ್ತಿದ್ದೆ. ಈಗೊಂದು 
ಕಾಲೂರುತ್ತಿದ್ದಂತೆ ತನ್ನನ್ನು ಇಳಿಸಿದ ಬಸ್ಸು ತಿಂಗಳ ಹಿಂದೆ ಪ್ರೊಫೆಸರ್ ಸೀಪುರದ ಕಾಡಿನ 
ಬುರ್ ಎಂದು ಶಬ್ದ ಮಾಡುತ್ತ ದಿಟ್ಟವೇರಿ ಕೆಳಗೆ ನಡುವೆ ಇರುವ ನಿಗೂಢ ಗವಿಯ ಬಗ್ಗೆ ಗಂಟೆ 
ಇಳಿದು ಮಾಯವಾಯಿತು. ಹೆಗಲಮೇಲಿದ್ದ ಗಟ್ಟಲೆ ಹೇಳಿದ್ದು ಸದಾನಂದನ ಕುತೂಹಲ 
ಬ್ಯಾಗು ಮತ್ತು ಬಂದೂಕನ್ನು ಸರಿಯಾಗಿಟ್ಟು - ವನ್ನು ಸಾವಿರಪಟ್ಟು ಕೆರಳಿಸಿತ್ತು , ಪ್ರೊಫೆಸರ್ 
ಕೊಳ್ಳುತ್ತ ಬಸ್ಸಿನ ಶಬ್ದವನ್ನು ಕೊನೆಯವರೆಗೆ “ ಬೇಡ ಬೇಡ ಅದು ಅಸಾಧ್ಯದ ಕೆಲಸ ” ಎಂದು 
ಆಲಿಸಿ ನಿಟ್ಟುಸಿರುಬಿಟ್ಟು ಸುತ್ತ ನೋಡಿದ . ಎಷ್ಟೇ ಹೇಳಿದರೂ ಸದಾನಂದ ಪರಿಪರಿಯಾಗಿ 
ಮೂಡಣ ದಿಕ್ಕಿನಲ್ಲಿ ಮೂರು ನಾಲ್ಕು ಮಾರು ಕಾಡಿ ವಿಶ್ವವಿದ್ಯಾಲಯದ ಸಹಾಯ ದೊರಕು 
ಗಳಷ್ಟು ಮೇಲಕ್ಕೇರಿದ್ದ ಸಂರ್ಜುನ ಚುರುಕು ವಂತೆ ಮಾಡಿದ್ದೆ. ಅರಣ್ಯ ಇಲಾಖೆಕೂಡ ಸಹ 
ಬೆಳಕಿನಲ್ಲಿ ಆಕಾಶದೆತ್ತರಕ್ಕೆ ಬೆಳೆದಿದ್ದ ಮರಗಳು ಕರಿಸಲು ಒಪ್ಪಿದ್ದರಿಂದಲೇ ರಕ್ಷಣೆಗೆಂದು ಬಂದೂಕು 
ಆಗಾಗ್ಗೆ ಬೀಸುತ್ತಿದ್ದ ಗಾಳಿಗೆ ಕಿರ್‌ಗಟ್ಟುತಿ ಸಿಕ್ಕಿತ್ತು . ಜೊತೆಗೆ ಬರಲು ಇಲಾಖೆಯವರು 
ದವು. ಮರಗಳ ಮಧ್ಯೆ ಬೆಸೆದಿದ್ದ ಅಳೆತ್ತರದ ಮಿಜಿ ಮಿಜಿ ಎಂದಿದ್ದರಿಂದ ಗಟ್ಟಿ ಧೈರ್ಯದಿಂದ 
ಪೊದೆಗಳ ನಡುವೆ ಜೀರುಂಡೆಗಳು ಗುಂಯಮ್ , ಕೋಡುಗಲ್ಲಿನ ಬಳಿ ಇಳಿದಿದ್ದೆ.' ಸುರದ ಅರಣ್ಯ 
ಎನ್ನುತ್ತಿದ್ದವು. ಆ ಕಾಡಿನ ಗರ್ಭವನ್ನು ಜೀವಂತ ಕೂಡ ಇತರ ಕಾಡುಗಳನ್ನೆ ಪ್ರಸಿದ್ದ , 
ವಿಟ್ಟಿದ್ದ . ಳಿ, ಗೊರವಂಕ,ಕೋಗಿಲೆ, ಗುಬ್ಬಿ , ಕಾಗೆ, ಸದಾನಂದ ಗಿಡಮರಗಳ ನಡುವೆ ತಗ್ಗಿ ಬಗ್ಗಿ 
ಹೆದ್ದುಗಳ ಚಿಲಿಪಿಲಿ , ರೋಮರೋ ಕೇಳಿ ಒಂದು ಹಾದಿ ಕ್ರಮಿಸತೊಡಗಿದ. ಮುಳ್ಳಿನಂಥ ಸೌದೆ 
ಕ್ಷಣ ಮೈಮರೆತಾಗಲೇ ದುಗುಡ ಸ್ವಲ್ಪ ಕಡಿಮೆ ಗಳು ಒಂದಾಗ ಬ್ಯಾಗಿನಲ್ಲಿದ್ದ ಕಿರುಗೆಡಲಿಯನ್ನು 
ಯಾದದ್ದು . ತಾನು ನಡೆಯಬೇಕಾ .ರುವ ತೆಗೆದು , ಸಣ್ಣಪುಟ್ಟ ಕೊಂಬೆಗಳನ್ನು ಸವರಿ ದಾರಿ 
ದಿಕ್ಕನ್ನು ಖಚಿತಪಡಿಸಿಕೊಳ್ಳಲಿಕ್ಕಾಗಿ ಜೇಬಿ,ಂದ ಮಾಡಿಕೊಳ್ಳುತ್ತಿದ್ದೆ. ಹಕ್ಕಿ ಪಕ್ಕಿಗಳ ಚಿಲಿಪಿಲಿ 
ಹಾಳೆಯೊಂದನ್ನು ತೆಗೆದು , ನೆಲದ ಮೇಲೆ ಹಾಸಿ , ಒಮ್ಮೊಮ್ಮೆ ಭಂತಾನಕವೆನಿಸಿದರೂ ಸಾಹಸ 
ಕುಳಿತು ಗೆರೆಗಳ ಮೇಲೆ ಬೆರಳು ಹರಿಬಿಟ್ಟ . ಅಲ್ಲೇ ಪ್ರವೃತ್ತಿ ಸದಾನಂದ ಧೈರ್ಯ ತಂದು 
ಇದ್ದಕೋಡುಗಲ್ಲಿನ ಪಕ್ಷದ ಗೇಣಗಲದ ಹಾದಿದು ಕೊಳ್ಳುತ್ತ ಸಾಗಿದ್ದೆ. ಅವನಪ್ಪ ಕ್ಯಾನ್ ಸಕ್ಷೇಶ 
ಮೇಲೆ ನಡೆಯಬೇಕೆಂದಿತ್ತು . ಸರಿ , ಏರ್ ಮಗನಿಗೆ ಸಕಾಲದಲ್ಲಿ ಒಂದೂಕಿನ ಗುರಿ ಶಿಕ್ಷಣ 
ಬಾಗು, ಬಂದೂಕು ಎಡನೂ ಹೆಗಲಿಗೇರಿಸಿ, ಕೋಟಿ ದು ಈಗ ಸಹಾಯಕ್ಕೆ ದು ಬಂದೂಕು 
ಮಾಪ ಮಡಿಚಿ ಜೇಬಿಗೆ ತುರುಕಿಕೊಂಡ . ಈತನ ಹೆಗಲೇರಿ ಕುಳಿತಿತ್ತು . ಹೀಗೆ ಸುಮಾರು ಒಂದು 
ಹೆಸರು ಸದಾನಂದ , ವಿಶ್ವವಿದ್ಯಾಲಯವೊಂದರ ಗಂಗೆ ನಡೆದು ಕೆಲವು ವಾರುಗಳನ್ನು ಅಗಲ 
ಪ್ರಾಚ್ಯವಸ್ತು ಸಂಶೋಧನ ವಿದ್ಯಾರ್ಥಿ, ಗುಡಿ, ವಿದ್ದ ಒಂದು ಬಂಡೆ ಪ್ರದೇಶ ತಲಪಿದ. ಆರಾಲ 
ಗುಂಡಾರ, ಗುಹೆಗಳನ್ನೆಲ್ಲ ಬೆದಕಿ ಸಿಕ್ಕ ಪ್ರತಿಕಲ್ಲಿನ ವೆನಿಸಿ ಕುಳಿತು ಸುತ್ತ ನೋಡಿದಾಗ ಪಕ್ಕದ 
ಇತಿಹಾಸವನ್ನು ಕರಾರುವಾಕ್ಕಾಗಿ ಸಂಗ್ರಹಿಸು ಒಂದು ತನಲ್ಲಿ ಕನ್ನಡಿಯಂಥ ಶೀತಲ ಜಸ 
ತಿದ್ದ ಸದಾನಂದ ಇಲಾಖೆ ಮಾಡುವ ಕೆಲಸವನ್ನು ಎತ್ತು , ಜೊತೆಗೆ ಹೊಟ್ಟೆಯಲ್ಲಿ ಹವೆಂ 


ರಸರಿ, ಮಾರ್ಚ್ ೧೯೮೩ 


ಸೈಕಲ್ ಮೋಟಾರ್‌ ಓಡಾಡುತ್ತಿದ್ದುದರಿಂದ ನೀರಿನ ಸದಾನಂದನ ಮುಖ , ಮುಂಗೈಗಳ ಮೇಲೆ ಚುಚ್ಚ 
ಪಕ್ಕ ಕುಳಿತು ಏರ್‌ ಬ್ಯಾಗ ಬಿಚ್ಚಿದ. ಅದರಲ್ಲಿ ತೊಡಗಿದ್ದವು. ಆಗಾಗೆ ಹಣೆಯ ಮೇಲೆವಡ 
ಅವನ ತಂ ) ಸುಲಕ್ಷಣ ಹದಿನೈದು ಮೊಟ್ಟೆ ತೊಡದೆ ಬೆವರನ್ನು ಅವನಿಗೆ ಗೊತ್ತಿಲ್ಲದಂತೆ 
ಗಳನ್ನೂ ಬಿಟ್ ಪ್ಯಾಕನ ಮಿನಿಫ್ಲಾಸಿನಲ್ಲಿ ಅವನ ಕೈಜೇಬಿನಿಂದ ಕರ್ಚಿಫು ತೆಗೆದು ಒರೆಸ 
ಕಾಫಿಯನ್ನೂ ಇಟ್ಟು “ವಿಶ್ಯು ಬೆಸ್ಟ್ ಆಥ್ ತೊರ್ಡತ್ತು . ಕಣ್ಣ ಹುಬ್ಬಿಗೆ ಕೈ ಹಚ್ಚಿ ನಿಟ್ಟಿ 
ಲಕ್ ” ಎಂದು ಹಾರೈಸಿ ಬೀಳ್ಕೊಟಿ ದ್ದಳು. ಎರಡು ದ : ಆ ಬೆಟ್ಟ ಸ್ವಲ್ಪ ಹತ್ತಿರ ಸರಿದಿರುವಂತೆ 
ಮೊಟ್ಟೆಗಳಿಗೆ ಮೆಣಸಿನ ಪುಡಿ, ಉಪ್ಪು ಬೆರೆಸಿ ಕಂಡಿತು. ಹಾದಿ ಅಲ್ಲಿಗೆ ಮುಗಿದುಹೋಗಿದ್ದ 
ತಿಂದು ಎರಡು ಬೊಗಸೆ ನೀಡಲ ಜಲ ಕುಡಿದು ರಿಂದ ಸುತ್ತ ನೋಡಿದ. . ಡ ಪೇದೆಗಳ ದಪ್ಪ 
ಕಪ್ಪಿಗೆ ಕೆಲವು ಚಮಚೆಗಳನ್ನು ಕಾಫಿ ಗಿಸಿ ನೆಲು ಕೊಂಬೆಗಳು ಒಂದಕ್ಕೊಂದು ಹೆಣೆದು 
ಕೊಂಡು .. ವಾಚ್ ನೋಡಿಕೊಂಡ. ಹನ್ನೊಂದು ಕೊಂಡಿದ್ದು ಸದಾನಂದನನ್ನು ಸುತ್ತ ಮುತ್ತ ಒಮ್ಮೆ 
ಗಂಟೆಗೆ ಮರುನಿಮಿಷ ಕಡಿಮೆ ಇತ್ತು . ಎರಡು ನೋಡುವಂತೆ ಮಾಡಿತ್ತು . ಕಿರುಗೆಡಲಿಯಿಂದಲೂ 
ಗುಟುಕಿಗೆ ಕಾಫಿ ಕುಡಿದು ವಿಲ್ಸ್ ಅರ್ಧ ಸುಟ್ಟಾಗ ದಾರಿ ಮಾಡಿಕೊಳ್ಳುವುದು ಸಾಧ್ಯವಿರಲಿಲ್ಲ , 
ಇಪ್ಪತ್ನಾಲ್ಕರ ಹರೆಯದ ದೇಹ ಹೊಸ ಹುರುಪು 
ಪಡೆಯಿತು. ಬೈನಾಕ್ಯುಲರ್ ಸಹಾಯದಿಂದ 

- ಸ್ವಲ್ಪ ಹಿಂದೆ ಸರಿದು ಹೋದರಾಯಿತೆಂದು 

ಈ 
ತಾನು ತಲಪಬೇಕಾಗಿರುವ ಬೆಟ್ಟದ ಕಡೆ ನೋಡಿದ. 

ನಿರ್ಧರಿಸಿ ಹಿಮು ಖನಾದ. ಆತ ಎರಡು ಹೆಜ್ಜೆ 
ಬರಿಗಣ್ಣಿಗೆ ಗುಬ್ಬಿದಂತೆ ಕಾಣುತ್ತಿದ್ದ ಆ 

ಮುಂದೆ ಸರಿದಿರಬಹುದು. ಬಹಳ ಹತ್ತಿರದಲ್ಲೆ 
ಬೆಟ್ಟ ಇಲ್ಲಿ ಆಕಾಶಕ್ಕೂ ಭೂಮಿಗ 

ಹಿಸ್ ಎಂಬ ಶಬ್ದ ಕೇಳಿಸಿ ತಿರುಗಿ ನೋಡಿದ. 
ಮೈ ಚೆಲ್ಲಿ ನಿಂತುಕೊಂಡಿತ್ತು . ಬೈನಾಕುಲ 

ಕಾಡು ಕಣಗಿಲೆ ಪೊದೆಯ ಕೆಳಗಿದ್ದ ಗರಿಕೆಂದು 
ರೊಂದನ್ನು ಕೊರಳಿಗಿಳಿಬಿಟ್ಟುಕೊಂಡು ಸಾಮಾನು 

ಕುಡಿ ಚಪ್ಪರಿಸುತ್ತ ಮೈ ಮರೆತ್ತಿದ್ದ ಮೊಲವನ್ನು 
ಗಳನ್ನು ಬ್ಯಾಗಿಗೆ ತುರುಕಿ, ಹೆಗಲಿಗೆ ಸಿಕ್ಕಿಕೊಂಡು 

ಎರಡು ಮರು ಮಾರುದ್ದದ ಹೆಬ್ಬಾವೊಂದು 
ಮರಗಳ ಮಧ್ಯೆ ಹೆಜ್ಜೆ ಇಡತೊಡಗಿದ. ಎಷ್ಟು 

ಬಾಲದಿಂದ ಬಂಧಿಸಿ ನುಂಗಲು ಬಾಯಿ ತೆರೆ 
ಪಡೆದರೂ ಮತ್ತೆ ಮತ್ತೆ ದೂರಕ್ಕೆ ಸರಿಯುತ್ತ 

cುತ್ತಿತ್ತು . ಗೇಣಗಲದ ಬಾಯಿಯ ಇಂಚಿಂಚು 
ಬಾ ಬಾ ಎಂದು ಅಣಕಿಸುವ, ಬೆಟ್ಟ , ಸುಮಾರು 

ಉದ್ದದ ತೊಪನೆಯ ಹಲ್ಲುಗಳ ನಡುವೆ ಹಿಂದೆ 
ತೊಂಬತ್ತು ನಿಮಿಷಗಳಲ್ಲಿ ಸದಾನಂದನ ವ 

ಜ . ಮುಂದೆ ಸರಿಯುತ್ತಿದ್ದ ನಾಲಿಗೆ , ತಲೆಯ ತುದ್ದಿ 
ನಿರೀಕ್ಷೆಗೂ ಮೀರಿ ಕಾಡು ದಟ್ಟವಾಗತೊಡಗಿತ್ತು . 

ಯಲ್ಲಿ ಮಿನುಗುತ್ತಿರುವ ಕಣ್ಣುಗಳು , ಭಯವೆನಿ 
ಬಣ್ಳ ದೂರದಲ್ಲಿ ಕಾಡು ಪ್ರಾಣಿಗಳ ಕೂಗು - 

ಸಿದರೂ ಸದಾನಂದ ಒಂದು ಕ್ಷಣ ಮೈಮರೆತು 
ಗಳು ಹರುಕು ಮುರುಕಾಗಿ ಕಿವಿಗೆ ತಾಕಿದಾಗ 

ನೋಡಿದ . ನೋಡುತ್ತಿದ್ದಂತೆಯೇ ಹೆಬ್ಬಾವಿನ 

ಬಾಯಿ , ಮೊಲದ ಹಿಂಭಾಗವನ್ನು ಕಚ್ಚಿ ಒಳಕ್ಕೆ 
ಅವುಗಳನ್ನು ನೋಡಬೇಕೆಂಬ ಹಂಬಲ ಸದಾ 
ನಂದನ ಕಣ್ಣುಗಳನ್ನು ಬೆದಕುವಂತೆ ಮಾಡಿತ್ತು . 

ಎಳೆಯತೊಡತು. ಇಷ್ಟಿಷ್ಟೇ ಜೀವ ಕಳೆದು 

- ಕೊಳ್ಳುತ್ತ 'ಕೀಂವ್ ... ಹೀಂವ್ ... ಎನ್ನುತ್ತಿದ್ದೆ. 
ಬ್ಯಾಗಿನಲ್ಲಿದ್ದ ಕಮರವನ್ನಾದರೂ ಉಪಯೋಗಿ 

ಮೊಲದ ಅಂತ್ಯ ಸ್ಥಿತಿನೋಡಿ ಅಯ್ಯೋ ಎಂದಷ್ಟೇ 
ಸೋಣವೆಂದುಕೊಂಡ . ತಾನು ಒಬ್ಬ ಸಂಶೋಧಕ 

ಅಂದು ದಾರಿ ಹುಡುಕಲು ಮುಂದೆ ಹೋದ. 
ನಾಗಿ ಬಂದಿರುವುದರಿಂದ ಫಿಲ್ಸ್ ದುರ್ವಿನಿ 

ತುಗ್ಗಲಿ ಮರದ ಕೆಳಗೆ ಬಗ್ಗಿ ನೋಡಿದಾಗ ಅಲ್ಲಿ 
ಯೋಗ ಮಾಡುವುದು ಸರಿಯಲ್ಲವೆಂದು ನಿರ್ಧರಿಸಿ . 

ಕಾಡುಪ್ರಾಣಿಗಳು ಮಾಡಿದ್ದ ಹಾವಿನಂಥ ಹಾದಿ 
ಮತ್ತೆ ಮುಂದೆ ನಡೆಯತೊಡಗಿದ . 

ಸೊಳ್ಳುಳ್ಳ ಇತ್ತು , ಜೀರುಂಡೆಗಳು ಕಿವಿ ಕೆರೆ 
ನೆತ್ತಿಯ ಮೇಲಿದ್ದ ಏಪ್ರಿಲ್ ಸೂರ್ಯನ ಯುವ ಶು ಹೆಚ್ಚಾಗತೊಡಗಿತ್ತು . ಹಾದಿಯಲ್ಲಿ 
ಕೆಂಡದಂಥ ಕಿರಣಗಳು ಆಗಾಗ್ಗೆ ಗಿಡಮರಗಳ ಅಲ್ಲಲ್ಲಿ ಪಕ್ಷಿಗಳ ಮೊಟ್ಟೆಗಳ ಚಿಪ್ಪುಗಳು ಬಿದ್ದಿ 
ಎಲೆಗಳ ನಡುವೆ ನುಸುಳಿ ಸೂಜಿಯಂತೆ ದ್ದವು. ಅವುಗಳ ಮೇಲೆ ಸದಾನಂದನ ಟು 


ಒಂದಾನೊಂದು ಗವಿಯೊಳಗೆ 


೭೯ 


ಮಾಡುತ್ತಿದ್ದ ಕರಕರ ಶಬ್ದ ಬೇರೆ, ಯಾವುದನ್ನೂ ಆಗಾಗ್ಗೆ ಎದೆ ತಿಕ್ಕಿಕೊಂಡ. ತಾನು ಹತ್ತಬೇಕಿದ್ದ 
ಗಣನೆಗೆ ತಂದುಕೊಳ್ಳದೇ ದೃಷ್ಟಿಯನ್ನು ಬೆಟ್ಟದ ಬೆಟ್ಟ ಕೇವಲ ಒಂದರ್ಧ ಮೈಲಿ ಅಂತರದಲ್ಲೇ 
ಕಡೆ ನೆಟ್ಟಿದ್ದ . ಕೈಯಲ್ಲಿದ್ದ ಕಿರುಗೊಡಲಿ ಸಣ್ಣ ಇತ್ತು . ಮತ್ತೆ ಬ್ಯಾಗು, ಬಂದೂಕು ಎರಡನ್ನೂ 
ಪುಟ್ಟ ರೆಂಬೆಗಳನ್ನು ಕಚಕ್ ಕಚಕ್ ಎಂದು ಕತ್ತ - ಹೆಗಲಿಗೇರಿಸಿ ದಿಟ್ಟ ಇಳಿದ . ಯಾವುದೋ ಹಣ್ಣಿನ 
ರಿಸುತ್ತಿತ್ತು . ಸೂರ್ಯ ನೆತ್ತಿಯ ಮೇಲಿಂದ ಘಮಘಮ ವಾಸನೆ ಸದಾನಂದನ ಮಗು 
ಪಕ್ಕಕ್ಕೆ ಸರಿಯುತ್ತಿದ್ದೆ. ಎದುರಿಗೆ ಬಂದ ಸಣ್ಣ ಕುಕ್ಕುತ್ತಿತ್ತು . ಜೊತೆಗೆ ನಾಲಿಗೆ ನೀರೂರಿದ್ದರಿಂದ 
ದಿಬ್ಬದಂತಹ ಬಂಡೆಗಲ್ಲನ್ನು ಹತ್ತಿ ಹಿಂದಿರುಗಿ ಸುತ್ತ ಕಣ್ಣಾಡಿಸಿದ . ಪಕ್ಕದಲ್ಲೇ ಒಂದು ಮರದ 
ನೋಡಿದ . ತಾನು ನಡೆದು ಬಂದ ದಾರಿ ಕಡೆ ಒಂದು ತುಂಬ ಕೆಂಪು ಬಣ್ಣದ ಹಣ್ಣುಗಳು ಗೊಂಚಲು 
ಬೋದುಬೋಡಾದ ಹಾದಿ ಕಾಣಿಸಿತು. ಕಲ್ಲಿನಿಂದ ಗೊಂಚಲಾಗಿ ಇಳಿಬಿದ್ದಿದ್ದವು. ಅಲ್ಲಲ್ಲಿ ಕೆಲವು 
ಕೆಳಕ್ಕೆ ರರಿ ಜುಳು ಜುಳು ಎಂದು ಶಬ್ದ ಮಾಡುತ್ತ, ಹಕ್ಕಿಗಳು ಕೂತು ಹಣ್ಣುಗಳನ್ನು ಕುಕ್ಕುತ್ತಿರು 
ಜಿನುಗುತ್ತಿದ್ದುದನ್ನು ಕಂಡು ಒಂದಿಷ್ಟು ನೀರು ವುದು ನೋಡಿ ತಿನ್ನಬೇಕೆಂಬ ಆಸೆಯಾಗಿ ಅದರ 
ಕುಡಿದು ಆವಾಸ ಪರಿಹರಿಸಿಕೊಂಡ. ಬೈನಾ ಬುಡಕ್ಕೆ ನಡೆದು ಕೈ ಚಾಚಿದ, ಅಪರಿಚಿತ ಹಸ 
ಕ್ಯುಲರ್‌ ಕಣ್ಣಿಗೆ ಹಚ್ಚಿಕೊಂಡು ಸುತ್ತ ಕಣ್ಣಾಡಿ ವನ್ನು ಕಂಡು ಹಕ್ಕಿಯೊಂದು ಚಿಲಿಪಿಲಿಗುಟ್ಟಿ 
ಸಿದ . ಕಾಡು ಗಣಿತದ ಕ್ಲಿಷ್ಟ ಸಮೀಕರಣದಂತೆ ಮೇಲಕ್ಕೆ ಹಾರಿತು. ಅದನ್ನು ಇನ್ನುಳಿದ ಹಕ್ಕಿ 
ಕಂಡಿತು . ತೀರ ಹತ್ತಿರದಿಂದಲೇ ಕೇಳಿಬರುತ್ತಿದ್ದ ಗಳು ಅನುಸರಿಸಿದವು. ಕೈಗೆ ಸಿಕ್ಕ ಹಕ್ಕೊಂದನ್ನು 
ಕಾಡು ಪ್ರಾಣಿಗಳ ಮಿಶಧ್ವನಿಗಳನ್ನು ಕೇಳಿ ಕಿತ್ತುಕೊಂಡ. ವಿಭಿನ್ನ ಜಾತಿಯ ಸಸ್ಯಗಳ ಬಗೆ 


Ramakrishnavi 


G 


“ ಅಜ್ಜಿ , ನೀ ದಿನಾನೂ ಭಗವದ್ಗೀತಾ ಯಾಕೆ ಓದತಿ ? ಯಾವುದಾದರೂ ಪರೀಕ್ಷೆ ಇದೆಯಾ? ೨ 


පර 


ಕಸ್ತೂರಿ, ಮಾರ್ಚ್ ೧೯೮೩ 


ಸ್ವಲ್ಪ ತಿಳಿದುಕೊಂಡಿದ್ದರಿಂದ ಸದಾನಂದ ತಿನ್ನಲು ಮಹತ್ತರ ಕೆಲಸದ ಬಗ್ಗೆ ಗಮನ ಹರಿಸಲು ಬ್ಯಾಗಿ 
ಅನುಮಾನಿಸಿ ಮುಸಿ ನೋಡಿದ. ಮಗು ನಿಂಗೆ ಸಾಮಾನುಗಳನ್ನು ಬಿಡಿಬಿಡಿಯಾಗಿ ಕೆಳ 
ಕತ್ತರಿಸುವಂಥ ಮಾದಕ ಘಾಟು ವಾಸನೆ, ಸೊಂಟ ಗಿಟ್ಟ ನಾಲ್ಕು ಸೆಲ್ಲಿನ ಟಾರ್ಚ್, ಮೊಟ್ಟೆಗಳ 
ದಲ್ಲಿದ್ದ ಚಾಕುದ ಸಹಾಯದಿಂದ ಅದನ್ನು ಕೊಡು ತುಂಡುಗಳಿರುವ ಟಿಫಿನ್ ಬಾಕ್ಸ್ , ಅರ್ಧ 
ನೋಡಿದ. ರೆಕ್ಕಕ್ಕಿಂತಲೂ ಕೆಂಪು ಬಣ್ಣದ ರಸ ಕಪ್ಪಿನಷ್ಟು ಕಾಫಿ ಇರುವ ಮಿನಿ ಫಾಸ್ಟ್ , 
ಕೆಳಕ್ಕೆ ಜಿನುಗಿತು . ಆ ರಸ ಬಿದ್ದ ಜಾಗದಲ್ಲಿ ಏಷಿಕೋ ಕೆಮರಾಕ್ಕೆ ಫ್ಲಾಷ್ ಅಂಟಿಸಿ ಹಗಲಿಗೆ 
ಹುಲ್ಲು ಸುಟ್ಟು ಕರಕಿಟ್ಟು ಹೋಗಿತ್ತು . ಪಕ್ಷಿಗಳು ನೇತುಹಾಕಿಕೊಂಡು ಕೆಲವು ಹೆಜ್ಜೆಗಳ ದೂರದಲ್ಲಿದ್ದ 
ತಿಂದರೆ ಏನೂ ಆಗಲಿಲ್ಲವೆಂದು ಯೋಚಿಸಿ ಇದಕ್ಕೆ ದೇವಾಲಯದ ಒಳಗೆ ಹೋದ. 
ಸಂಬಂಧಿಸಿದ ಪ್ರತಿರೋಧಕ ಶಕ್ತಿ ಅವುಗಳಿಗಿರಬಹು 
ದೆಂದು ಊಹಿಸಿದ. ಒಂದೆರಡು ಹಣ್ಣುಗಳನ್ನು 

ಸಾವಿರಾರು ವರ್ಷಗಳಷ್ಟು ಹಳೆಯ ದೇವಾ 
ಹರಿದು ಚೀಲದಲ್ಲಿ ಹಾಕಿಕೊಂಡು ಡೈರಿಯಲ್ಲಿ 

ಲದ ದ್ವಾರದ ಎರಡು ಕಡೆ ಯಾವುದೊ 
ಹಣ್ಣಿನ ಬಗ್ಗೆ ಟಿಪ್ಪಣಿ ಬರೆದು ಇಟ್ಟುಕೊಂಡು ಈ 

ಎರಡು ವಿಲಕ್ಷಣ ಪ್ರಾಣಿಗಳ ವಿಗ್ರಹಗಳಿದ್ದವು. 
ಮತ್ತೆ ಮುಂದೆ ಹೆಜ್ಜೆ ಇಡತೊಡಗಿದ. 

ಅದರ ಎದುರಿಗೆ ಸುಮಾರು ಮೂವತ್ತು 

ಮೀಟರುಗಳಷ್ಟು ಉದ್ದದ ಲೋಹ ಸ್ತಂಭವನ್ನು 
ಅಂತೂ ಹೇಗೋ ಕಷ್ಟಪಟ್ಟು ತಾನು ಮುಟ್ಟು ನಿಲ್ಲಿಸಲಾಗಿದೆ. ಅದು ದೀಪಸ್ತಂಭವೋ ವಿಜಯ 
ಬೇಕಿದ್ದ ಬೆಟ್ಟದ ಬುಡಕ್ಕೆ ಬಂದಿದ್ದಾಗಿತ್ತು . ಸಂಭವೋ ಗುರುತಿಸುವಂತಿರಲಿಲ್ಲ. ಆ ಸ್ತಂಭ 
ಕೊರಳನ್ನು ಮೇಲಕ್ಕೆತ್ತಿದರೆ ಮಾತ್ರ - ಬೆಟ್ಟದ , ಮತ್ತು ದೇವಾಲಯ ಪೂರ್ತಿ ಬರುವಂತೆ 
ತುದಿ ಕಾಣಿಸುತ್ತಿತ್ತು . ಇಂಥ ಪ್ರಾಚೀನ ನಿಗೂಢ ಕೆಲವು ಮಾರುಗಳಷ್ಟು ಹಿಂದೆ ಸರಿದು ಕೆನರಾ 
ಇತಿಹಾಸ ಹೊಂದಿರುವ ಬೆಟ್ಟ ಹತ್ತಲು ಮಟ್ಟ ಕ್ಲಿಕ್ ಅನ್ನಿಸಿದ. ಜೇಬಿನಲ್ಲಿದ್ದ ಮಾಪನ್ನು ಬಿಚ್ಚಿ 
ಲುಗಳೇನಾದರೂ ಇರಬಹುದೇ ಎಂದು ಅತ್ತಿತ್ತ ನೋಡಿಕೊಂಡು ಮಡಚಿಕೊಂಡ . ತನ್ನೆಲ್ಲ ಸಾಮಾ 
ಅಡ್ಡಾಡಿ ನೋಡಿದ. ಬಲಕ್ಕೆ ಸ್ವಲ್ಪ ದೂರದಲ್ಲಿದ್ದ ಸುಗಳ ಸಹಿತ ಬಾಗಿಲು ದಾಟಬೇಕೆಂದಾಗ ಬಾಗಿಲ 
ಮೆಟ್ಟಿಲುಗಳು ಅವನ ಅಂದಾಜನ್ನು ನಿಜವಾ ತುಂಟ ಹೆಣೆದಿದ್ದ ಜೇಡ ಮುಖಕ್ಕೆ ರಾಚಿತು . 
ದಿಸಿದ್ದವು. ಇಪ್ಪತ್ತು ಮೆಟ್ಟಿಲುಗಳನ್ನು ಹತ್ತಿ ಕಿರುಗೊಡಲಿಯಿಂದ ಆ ಜೇಡ ಬಳಿದು ಗುಡಿ 
ಹಿಂತಿರುಗಿ ನೋಡಿದಾಗ ಜಿಂಕೆಗಳು ಈಡದಲ್ಲಿ ಇದು ಒಳಗೆ ಕಾಲಿಟ್ಟಾಗ ಧೂಳು ಪಸಕ್ಕನೆ ಮೇಲ 
ಓಡುತ್ತಿರುವುದು ಕಾಣಿಸಿತು . ಮತ್ತೆ ಹತ್ರ ಕ್ಕೇರಿತು . ಆಗಲೆ ಹೊತ್ತು ಮುಳುಗುತ್ತಿದ್ದುದ 
ತೊಡಗಿದ. ಎಡೆಬಿಡದೆ ಒಂದು ಗಂಟೆ ಕಾಲ ಬೆಟ್ಟ ರಿಂದ ಟಾರ್ಚ್ ಬೆಳಗಿಸಿ ಅದರ ಬೆಳಕಿನಲ್ಲಿ ಕಂಬ . 
ಹತ್ತಿ ತುದಿ ತಲಪಿದಾಗ ಸೂರ್ಯ ಪಡುವಣ ಮತ್ತು ಗೋಡೆಗಳಿಗಂಟಿದ್ದ ವಿಗ್ರಹಗಳನ್ನು 
ಅಂಚಿಗೆ ಮುಟ್ಟಲು ಕೆಲವು ಮಾತುಗಳನ್ನು ನೋಡಿದ. ಸಮೀಪ ಹೋಗಿ ಪ್ರತಿಯೊಂದು 
ಅಂತರವಿತ್ತು . ಬೆಟ್ಟದ ಮೇಲಿದ್ದ ವಿಶಾಲ ಬಂ ವಿಗ್ರಹವನ್ನು ಪರಿಶೀಲಿಸಿದಾಗ ಸದಾನಂದನಿಗೆ 
ಲಿನಲ್ಲಿದ್ದ ಹಳೆ ಶಿಥಿಲ ಗುಡಿಗಳು , 

ಕೋಟೆಗೋಡೆ ಭಯ ಮತ್ತು ಆಶ್ಚರ್ಯ ಎರಡೂ 
ಯ ಅವಶೇಷಗಳು ಅವನಿಗೆ ವಿಲಕ್ಷಣ ಸಂತೋಷ ಏಕಕಾಲದಲ್ಲಿ ಉಂಟಾದವು. ಪ್ರತಿಯೊಂದ ವಿಗ್ರ 
ಕೊಟ್ಟವು. ಹೆಗಲ ಮೇಲಿದ್ದ ಲಗೇಜು ಕೆಳಗಿಳಿಸಿ ಹದ ಸೊಂಟದ ಭಾಗದಲ್ಲಿ ರುಂಡ ಮಳೆ 
ಸೊಂಟ ಕೊರಳು ಮುರಿದ . ಲಟ ಲಟ ಗಳನ್ನು ಭಯಾನಕವಾಗಿ ಕೆತ್ತಲಾಗಿತ್ತು . ಕಾರದ 
ಎಂದುವು. ಅಷ್ಟು ಎತ್ತರದಿಂದ ಬೆಟ್ಟದ ಬುಡಕ್ಕೆ ಪ್ರತೀಕವಾಗಿದ್ದಕೋರೆಹಲ್ಲುಗಳು ಬೇರೆ! ಕೆಮೆ 
ನೋಡಿದಾಗ ಕಾಡು ಯಾವುದೋ ಒಂದು ನವ್ಯ ರಾದಿಂದ ಪ್ರತಿಯೊಂದು ವಿಗ್ರಹವನ್ನು ಸೆರೆ 
ಕಲಾಕೃತಿಯಂತೆ ಕಂಡಿತು . ಬೈನಾಕ್ಯುಲರ್ ಸಹಾ ಹಿಡಿದ. ತ್ರಿಕೋನಾಕೃತಿ ಬಾಗಿಲು ಜೇಡ 
ರಾದಿಂದ ಕಾಡಿನ ಜೊತೆ ಬೆಟ್ಟದ ಪ್ರತಿ ಭಾಗ , ಸವರಿ ಗರ್ಭಗುಡಿಯ ಒಳಗೆ ಟಾರ್ಚ್ ಬೆಳಕನ್ನು 
ವನ್ನೂ ವೀಕ್ಷಿಸಿ ತಾನು ನಿರ್ವಹಿಸಬೇಕಾಗಿರುವ ಚೆಲ್ಲಿದ. ಒಳಗೆ ಯಾವ ಪ್ರಾಣಿಯ ಇಲ್ಲವೆಂಬ 


೮೧ 


ಒಂದಾನೊಂದು ಗವಿಯೊಳಗೆ 


co 


ದನ್ನು ಖಚಿತಪಡಿಸಿಕೊಂಡು ಕಾಲಿಟ್ಟ ದಿರಬಹುದು. ಮೆಟ್ಟಲುಗಳು ಅಲ್ಲಿಗೆ ಮುದಿ 
ಕಂಸಾಕೃತಿಯ ಗುಡಿಯ ಮಧ್ಯೆ ಸುಮಾರು ಆರಡಿ ದೈವ . ಮುಂದೆ ನಾಲ್ಕು ಬೆಳಕಿನಲ್ಲಿ ವರ್ತುಳಾಕಾ 
ಎತ್ತರದ ಸೈತಾನನ ವಿಲಕ್ಷಣ ವಿಗ್ರಹ. ವಿಕಾರ ರದ ಬಂಟಲು , ಅದರ ಮಧ್ಯೆ ಕುರ್ಚಿಂಥ 
ವಾದ ವಿಗ್ರಹದ ಪ್ರತಿ ಭಾಗವನ್ನು ಪರಿಶೀ , ಒಂದು ಪೀಠವಿತ್ತು . ಸದಾನಂದನಿಗೆ ಕುತೂ 
ಲಿಸಿ ನಾಲ್ಕು ದಿಕ್ಕಿನಿಂದ ಕೆಮರಾ ಕ್ಲಿಕ್ ಅನ್ನಿಸಿದ . ಹಲ ಮೇರೆ ಮೀರಿದ್ದರಿಂದ ಸುತ್ತ ನೋಡುತ್ತಾ 
ಕೋರೈಸಿದ ಫ್ಲಾಷ್ ಬೆಳಕಿಗೆ ಎಲೆಎಲೆ ಮೆಲ್ಲಗೆ ಹೆಜ್ಜೆ ಇಡುತ್ತ , ಅದರ ಸನಿಹಕ್ಕೆ ಬಂದು 
ಲಲ್ಲಿ ಅವಿತು ತೂಕಡಿಸುತ್ತಿದ್ದ ಕಣ್ಣ ಕಪ್ಪಡಿ, ಪೀತದ ಅಂಚಿಗೆ ಬೆರಳುಗಳನ್ನು ತಾಕಿಸಿದ. ಕರೆಂಟ್ 
1 ತೂಗುಬಾವಲಿಗಳು ಕೇಚು ಕೇ ಚೆಂದು ಶು ಶಾಕ್ ಹೊಡೆದಂತಾಗಿ ಮೈ ಜುಂ ಎಂದಿತು . 

ಮಾಡಿ ಪಟಪಟನೆ ರೆಕ್ಕೆ ಬಡಿದು ಊರಗೆ ಹಾರಿ ಬೆಚ್ಚಿ ಬಿದ್ದ . ಕಿರುಗೆಡಲಿಂದ ಕಟ್ಟಿಗೆಯ 
ಹೋದವು. ತಾನು ಹೋಗಬೇಕಾಗಿರುವ ದಾರಿಗೆ ತುಂಡನ್ನು ಹಿಮ್ಮುಖವಾಗಿ ಹಿಡಿದು ಅದಕ್ಕೆ 
ವಾಪು ನೋಡಿ ಮತ್ತೆ ಜೇಬಿಗೆ ಸೇರಿದ. ಮುಟ್ಟಿಸಿದ . ಆದು ದಗ್ಗನೆ ಹೊತ್ತಿ ಉರಿತೋ 
ಸೈತಾನ ವಿಗ್ರಹ ಅಲುಗಾಡಿಸಿ ನೋಡಿದ. ಅದು . ಡಗಿತು . ಆ ಪೀಠದ ನಿಗಢ ರಹಸ್ಯ ತಿಳಿಯಲು 
ಜುಂ ಎನ್ನಲಿಲ್ಲ. ಕಿರುಗೊಡಲಿಯನ್ನು ತಿರುವಿ ಏನೆಲ್ಲ ಪ್ರಯತ್ನಿಸಿನೋಡಿದನಾದರೂ ಸಾಧ್ಯ 
ಹಿಡಿದುಕೊಂಡು ಅರ್ಧ ಕಂಸಾಕಾರದ ಗೋಡೆ ವಾಗಲಿಲ್ಲ . ಆ ಪೀಠದ ಆಕರ್ಷಣೆ ಕಕ್ಷೆಯಲ್ಲಿ 
ಇನ್ನು ಟಕ " ಟಕ ಬಡಿಯುತ್ತ ಬಂದ . ವಿಗ್ರ - ತಾನು ಕೈ ಹಾಕಿಕೊಂಡಿರುವೆನೆಸಿತು ಸದಾ 
ಹದ ಹಿಂದಿನ ಗೋಡೆ ಭಾಗದಲ್ಲಿ ಬೇರೆ ತರಹ ನಂದನಿಗೆ , ಪೀಠದ ಸುತ್ತಲಿನ ಪ್ರದೇಶವನ್ನು 
ಶು ಕೇಳಿಸಿಕೊಂಡು ಟಾರ್ಚಿನ ಬೆಳಕಿನಲ್ಲಿ ಆ ಕಲ್ಲಿ - ಪರಿಶೀಲಿಸಿದನಾದರೆ ಏನೂ ವಿವರ ತಿಳಿಯು 
ನ ಅಂಚುಗಳನ್ನು ಪತ್ತೆ ಹಚ್ಚಿದ, ಆ ಭಾಗದಿಂದ ಲಾಗಲಿಲ್ಲ . ದುರ್ಗಮ ಬೆಟ್ಟದ ಒಡಲಿನಲ್ಲಿರುವ 
ಆ ಕಲ್ಲು ಕದಲಿಸುವುದು ಬಹಳ ಮುಖ್ಯವೆನಿ ಈ ಗುಹೆಯೊಳಗೆ ಗಾಳಿ ಬೆಳಕು ಹೇಗೆ ಬರುತ್ತ 
ಸಿತು . ಕೊಡಲಿಯಿಂದ ಮೂರು ಸಾರಿ ಮಿಟು ದಂದು ತಿಳಿಯಲು ವೈಜ್ಞಾನಿಕವಾಗಿ ತಿಕ್ಕಿ ತಿಕ್ಕಿ 
ಇಲೇ ಕಲ್ಲು ಹಿಂದಕ್ಕೆ ಸರಿದು ಮಲಗಿಕೊಂಡಿದ್ದ ನೋಡಿದನಾದರೆ ಏನೂ ಹೊಳೆಯಲಿಲ್ಲ . 
ರಿಂದ ಸದಾನಂದ ದಿಗ್ಧಮಗೊಂಡ, ಆ ರಹಸ್ಯ ಸ್ವಲ್ಪ ಹೊತ್ತು ಅಲ್ಲಿ ಕಳೆದ ನಂತರ ಸದಾನಂದ 
ಕಂಡಿಯಿಂದ ಬಂದ ಘಾಟು ವಾಸನೆ ಮೂಗು ಮೆಟ್ಟಿಲು ಹತ್ತಿ ಮೇಲಕ್ಕೆ ಬಂದಾಗ ಕತ್ತಲು 
ಕುಕ್ಕಿದ್ದರಿಂದಾಗಿ ಎರಡು ಬಾರಿ ಜೋರಾಗಿ ನಿದ , ಎಲ್ಲೆಂದರಲ್ಲಿ ರಾಚಿತು . 
ಆ ಶಬ್ದ ಅಲ್ಲಿ ಪ್ರತಿಧ್ವನಿಸಿಗಂಗಮ್ಮ , - - - - 

ನು 3 
ಟಾರ್ಚ್ ಬೆಳಕನ್ನು ಕಂಡಿ ಒಳಕ್ಕೆ ಹರಿ ಮೊಟ್ಟೆಗೇನಾದರ ಹಾಕಬೇಕೆಂದು ನಿರ್ಧರಿಸಿ 
ಬಿಟ್ಟು ಕೊರಳು ತೂರಿಸಿ ನೋಡಿದಾಗ ಅಲ್ಲಿಂದ ಗುಡಿ ಹೊರಗೆ ಬಂದು ಬ್ಯಾಟರಿ ಬೆಳಕಿನಲ್ಲಿ 
ಒಳಕ್ಕಿಳಿಯಲು ಮೆಟ್ಟಿಲುಗಳಿದ್ದವು. ಸ್ವಲ್ಪ ತಿಣುಕಿ ಬ್ಲಾಗು ಬಿಚ್ಚಿ ಕುಳಿತುಕೊಂಡ. 
ಕೆಟ್ಟ ಧೈರ್ಯ ತಂದುಕೊಂಡು ಒಳ ನುಸುಳಿದ . ಪೂರ್ವ ದಿಕ್ಕಿನಿಂದ ಬೀಸುತ್ತಿದ್ದ ಚಳಿಗಾಳಿಗೆ 
ಒಬ್ಬ ಮನುಷ್ಯ ಸಲೀಸಾಗಿ ನಿಲ್ಲಬಹುದಿತ್ತು . ಮೈ ಸ್ವಲ್ಪ ನಡುಗಿತು. ಆ ಗವಿಯು ಭಯಾ 
ಕಾಲಿನ ಬುಡಕ್ಕೆ ಬೆಳಕು ಚೆಲ್ಲಿಕೊಂಡು ಒಂದೊಂದೆ ನಕತೆಗೆ ಒಣದ್ದ ನಾಲಗೆ ನೀರಿಗಾಗಿ ಚಡಪಡಿಸು 
ಮೆಟ್ಟಲುಗಳನ್ನು ಕ್ರಮಿಸತೊಡಗಿದ. ಅಷ್ಟೊಂದು ತಿತ್ತು . ನೀರು ನಂತರ ಹುಡುಕಿದರಾಯಿತೆಂದು 
ಸೆಕೆ ಇರಲಿಲ್ಲ . ಹೊತ್ತು ತಿಳಿದುಕೊಳ್ಳಲು ವಾಚ್ - ಟಿಫಿನ್ ಬಾಕ್ಸ್ ತೆರೆದು ಕೆಲವುಮೊಟ್ಟೆ, ಬಿಸ್ಕತ್ತು 
ನೋಡಿಕೊಂಡ. ಕೀಲಿ ಕೊಡುವುದನ್ನು ಮರೆತಿ ಗಳನ್ನು ತಿಂದು, ಮುಗ್ಗು ವಾಸನೆ ಹೊಡೆಯುತ್ತಿದ್ದ 
ದುದರಿಂದ ಅದರ ಮುಳ್ಳುಗಳು ಚಲಿಸುತ್ತಿರ ಕಾಫಿ ಕುಡಿದು , ಮುಖ ಸಿಂಡರಿಕೊಂಡು ಮೊತ್ತು 
ಲಿಲ್ಲ . ಎಷ್ಟೊತ್ತಾದ್ರೆನು ಎಂದು ನಿರ್ಲಕ್ಷ್ಯ ತಿಳಿದುಕೊಳ್ಳಲು ಬರೀ ನಕ್ಷತ್ರಗಳೇ ತುಂಬಿದ್ದ 
ತಂದುಕೊಂಡು ಸದಾನಂದ ಅರ್ಧಗಂಟೆ ನಡೆ ಆಕಾಶದ ಕಡೆಗೆ ಮುಖ ತಿರುಗಿಸಿದರೆ ಅರ್ಥ 
319 - 11 


೮೨ 


ಕಸ್ತೂರಿ, ಮಾರ್ಚ್ ೧೯೮೩ 


ವಾಗಲಿಲ್ಲ ನೀರೇನಾದರ ಗುಹುದೆಂದು ಬೆಳಕಿಗೆ ದಿಗೂ ಮೆಗೊಂಡ ತೋಳ ದುರುಗುಟ್ಟಿ 
ಟಾರ್ಚ್ ಹಿಡಿದುಕೊಂಡು ಹೊರಡುವಾಗ ನೋಡಿ ಓಡಿಹೋಯಿತು. ಬಂದೂಕು ಉಪ 
ಬಂದೂಕು ಹೆಗಲಿಗೆ ನೇತು ಹಾಕಿಕೊಳ್ಳುವು ಯೋಸುವ ಅವಶ್ಯಕತೆ ಇಲ್ಲವೆಂದು ಎದ್ದು 
ದನ್ನು ಮರೆಯಲಿಲ್ಲ . ಗುಡಿಯ ಎಡ ಪಾರ್ಶ್ವ ಕುಳಿತುಕೊಂಡ. ಸುಂದರ್ ಎಂದು ಬೀಸುತ್ತಿದ್ದೆ. 
ದಿಂದ ಹಿಂದಿಗೆ ಬಂದಿದ್ದಾಯು , ನೀರಿನ ಗಾಳಿಲುಎಲ್ಲಿ ಮಿನುಗುತ್ತ ನೆಮ್ಮದಿಯಿಂದ ಹಾರಾ 
ಸುಳಿವೇ ಇಲ್ಲ . ತೇವ ಕಳೆದುಕೊಳ್ಳುತ್ತಿದ್ದ ಡುತ್ತಿದ್ದ ಮಿಂಚುಹುಳಗಳು, ಕೆಳಗೆ ಕಾಡು ಸೃಷ್ಟಿ ] 
ಬಾಯೊಳಗೆ ನಾಲಗೆ ಮಿಸುಕಾಡಿ ತೇದ- ಸಿದ್ದ ಶಬ್ದಗಳ ಕಲಸು ಮೇಲೋಗರ ಸದಾ 
ಗೊಳಿಸಿಕೊಳ್ಳುತ್ತ ಕೋಟೆ ಕಲ್ಲೆಂದರ ಮೇಲೆ ನಂದನ ಕಿವಿಗೆ ತಾಕಿ ಆಲೋಚನೆಯ ದಿಕ್ಕನು 
ನಿಂತು ಬೆಟ್ಟದ ಕೆಳಕ್ಕೆ ನಿಟ್ಟಿಸಿದ. ಅದು ದರ ಬದಲಿಸುತ್ತಿತ್ತು . ಎರಡು ಬಾರಿ ಶಮಾಡದೆ 
ದಲ್ಲಿ ಉರಿಯುತ್ತ ಚಲಿಸುತ್ತಿರುವ ಪಂಜುಗಳು ಆಕಳಿಸಿ ನಿದ್ದೆ ಕಡಿಮೆ ಮಾಡಿಕೊಂಡು ಪೆನ್ನು 
ಕಾಣಿಸಿದವು. ಯಾವ ದಿಕ್ಕಿಗೆ ಅವು ಚಲಿಸುತ್ತಿವೆ ಪಾಡು ತೆಗೆದು ಬ್ಯಾಟರಿ ಬೆಳಕಿನಲ್ಲಿ ಅನುಭವ 
ಎಂಬುದು ಸದಾನಂದನಿಗೆ ಅರ್ಥವಾಗಲಿಲ್ಲ . ' ವನ್ನು ಸಂಕ್ಷಿಪ್ತವಾಗಿ ಬರೆದಿಟ್ಟ . ಪೆನ್ನಿಗೆ ಕಾಪು 
ಕಾಡಿನಲ್ಲಿ ಮನುಷರ ವಾಸ ಇರುವುದಂತೂ ತಿರುವುತ್ತಿರುವಾಗ ಸದಾನಂದನ ಕಣ್ಣುಗಳು 
ಗ್ಯಾರಂಟಿ ಎಂದುಕೊಂಡ . ಬಹುಶಃ ನಾಗರಿಕತೆಗೆ ಗುಡಿಯಕಡೆಗೆ ನೆಟ್ಟವು. ಅಲ್ಲಿ ಯಾರೋ ನಡೆ 
ದೂರ ಉಳಿದಿರುವ ಆದಿವಾಸಿಗಳಿರಬಹುದು. ದಾಡುತ್ತಿರುವುದನ್ನು ಗ್ರಹಿಸಿ ಟಾರ್ಚ್ ಆಫ್ 
ಇಲ್ಲಿಂದ ಇಳಿದು ಅವರಿಗೆ ಹತ್ತಿರ ಹೋಗಲು ಮಾಡಿ ಕಟ್ಟೆಯ ಮಗ್ಗುಲು ಅವಿತು ಕೂತು 
ಸಾಧ್ಯವಿಲ್ಲವೆಂದುಕೊಂಡು ಹಿಂದಿರುಗಿದ. ಮತ್ತೆ ತದೇಕ ಚಿತ್ತದಿಂದ ಆ ದಿಕ್ಕಿನತ್ತ ನೋಡತೊಡ 
ಗುಡಿಯ ಮುಂದೆ ಬಂದು ಒಂದು ಹಾಸುಗಲ್ ಗಿದ . ಕತ್ತಲ ಮುಸುಕಿನಲ್ಲಿ ಐದಾರು ಜನ ಗರ್ಭ 
ಮೇಲೆ ಮೈ ಚೆಲ್ಲಿ ನಿದ್ದೆ ಮಾಡಲು ಪ್ರಯತ್ನಿಸಿ ಗುಡಿ ಪ್ರವೇಸುತ್ತಿರುವುದನ್ನು ಖಚಿತಪಡಿಸಿ 
ದನಾದರೂ ಆ ನಿಗೂಢ ಪೀಠ ಸದಾನಂದನನ್ನು ಕೊಂಡ . ಎಡಗೈಯಲ್ಲಿ ಮಾರ್ಚ್ ಬಲಗೈ 
ಯೋಚಿಸುವಂತೆ ಮಾಡಿತ್ತು . ಗುಡಿಯು ವಾಸ್ತು ತೋರು ಬೆರಳನ್ನು ಬಂದೂಕಿನ ಕುದುರೆಯ 
ಶಿಲ್ಪ , ಗುಹೆಯು ಅಂತರಾಳದಲ್ಲಿರುವ ಪೀಠದ ಮೇಲೆ ಇಟ್ಟುಕೊಂಡು ಆ ಕಡೆಯಿಂದ ಬಾ 
ವಿಲಕ್ಷಣ ಗುಣ ವೈಜ್ಞಾನಿಕ ಮತ್ತು ಐತಿಹಾಸಿಕ , ತಿದ್ದ ಶಬ್ದಗಳತ್ತ ಕಿವಿ ಚಾಚೇ ಇದ್ದ . ಕ್ರಮೇಣ 
ನೀತಿನಿಯಮಗಳಿಗೆ ನಿಲುಕುವಂತಿರಲಿಲ್ಲ . ಹಿಂದೆ ಅಲ್ಲಿಂದ ಶುಗಳು ಬಾರದೇದೋದ್ದರಿಂದ ಕಳ್ಳ 
ಇದು ನಾಸಿಕ ಸೈತಾನೋಪಾಸನೆ ಕೇಂದ್ರ ಜ್ಜೆ ಇಡುತ್ತ ಗುಡಿಂತ್ತ ನಡೆಯತೊಡಗಿದ. 
ವಾಗಿದ್ದಿರಬಹುದು, ಈ ಎರಡು ದಶಕಗಳ ಗುಡಿಲು ಒಳಗೆ ಅಸಾಧ್ಯ ಕತ್ತಲಿದ್ದುದರಿಂದ 
ಹಿಂದೆ ಭಾರತಕ್ಕೆ ಬಂದಿದ್ದ ಅಮೆರಿಕದ ಇತಿ ಆ ಟಾರ್ಚ್ ಬೆಳಗಿಸುವುದು ಅನಿವಾರ್0ುವರಿ 
ಹಾಸಜ್ಞ ಡಾ . ಕೆನ್ನರ್‌ ತನ್ನ ಸಂಗಡಿಗರ ಜೊತೆ ' ಸಿತು. ನೆಲಕ್ಕಷ್ಟೆ ಬೆಳಕನ್ನು ಚೆಲ್ಲಿಕೊಂಡು ನಂತರ. 
ಹೆಲಿಕಾಪ್ಟರ್ ಮಾಲಕ ಈ ಬೆಟ್ಟದ ಮೇಲೆ ಮೆಲ್ಲಗೆ ಕಂಬಗಳು ಅದನ್ನು ತಿರುಗಿಸಿದ. ಸದಾ 
ಇಳಿದಿದ್ದನೆಂದು ಪ್ರೊಫೆಸರ್‌ ಬೇರೆ ಹೇಳಿದ್ದು ನಂದನ ಉಸಿರಾಟ ಒಂದು ಕ್ಷಣ ಸಣ್ಣ ವಾಯಿತು. 
ನೆನಪಾಯಿತು. ಕನ್ನರ್‌ ಮತ್ತವರ ಸಂಗಡಿಗರು ಈ ಮೊದಲು ತಾನು ನೋಡಿದ್ದ ವಿಗ್ರಹ 
ಮರಳಿ ಬರಲಿಲ್ಲ ಎಂದೂ ಹೇಳಿದ್ದರು. ಗಳಿಂದ ಅಲ್ಲಿರಲಿಲ್ಲ. ಖಾಲಿ ಪೀಠಗಳು 
ಕೆನರ್ ಏನಾದರು ? ಹೆಲಿಕಾಪ್ಟರ್‌ ಏನಾಗಿರ 

* ಮಾತ್ರ ಅಲ್ಲಿದವು. ವಿಗ್ರಹಗಳು ನಡೆದುಕೊಂಡು 

ರು . ಆ ಎಂದುಕೊಂಡ 
ಬಹುದು ಎಷ್ಟು ಯೋಚಿದನಾದರ ಒಂದೂ 
ಅರ್ಥವಾಗಲಿಲ್ಲ .ಹೀಗೆಯೋಚಿಸುತ್ತಾ ಮೈ ಮರೆ ಯೋಚಿದಂತೆಲ್ಲ ಸಮಸ್ಯೆಗಳು ಮೆದುಳಿನ 
ತಿದ್ದ ಸದಾನಂದ ಸರ್‌ಪರ್‌ ಶಬ್ದ ಕೇಳಿ ಆ ಕಡೆ ಪರಿಧಿಯೊಳಗೆ ಗಾಢವಾಗಿ ಉಳಿಯತೊಡಗಿ 
ಬ್ಯಾಟರಿ ಹರಿಸಿದ. ಇದ್ದಕ್ಕಿದ್ದಂತೆ ಮೇಲೆ ಬಿದ್ದ ದವು. ಹೇಗಾದರೂ ಸರಿಯೇ , ಈ ನಿಗೂಢವನ್ನು 


ಒಂದಾನೊಂದು ಗವಿಯೊಳಗೆ 


ರೀದಿಸಲೇಬೇಕೆಂದು ನಿಶ್ಚಯಿ ತೀರ ಮೆಲ್ಲಗೆ , ವ್ಯಕ್ತಿ ಯಾರಿರಬಹುದೆಂದು ಆಲೋಚಿದ, 
ಗರ್ಭಗುಡಿಯುತ್ತ ಸರಿದು ಇಣುಕಿದಾಗ ಸೈತಾನನ ಅದರ ವರಾತು ಚಲನವಲನದ ° ಮೇಲೆ ಡಾ . 
ಎಗ್ರಹದ ಹೊರತು ಮತ್ಯಾರೂ ಇರಲಿಲ್ಲ . ಕೆನ್ನರ್ ಇರಬಹುದೆಂದು ಅರ್ಥವಾಯಿತು. ಸತಿ 
ನಿಶ್ಯಬ್ದವಾಗಿ ಒಳನಡೆದು ತೆರೆದಿದ್ದ ಕಿಂಡಿಯಲ್ಲಿ ರುವನೆಂದು ನಂಬಿದ ಜನರಿಗೆಲ್ಲ ಡಾ . ಕೆನ್ನರ್ 
ಕಾಲಿಟ್ಟು ಸುರಂಗದೊಳಕ್ಕೆ ಜರುಗತೊಡದ, ಇರುವಿಕೆಯನ್ನು ಬಹಿರಂಗಪಡಿಸಬೇಕೆಂದು ನಿರ್ಧ 
ಸದಾನಂದನ ಮೆದುಳು ತೀರ ಉತ್ಸುಕವಾಗಿ ರಿ , ಕೆಮೆರಾ ಲೆನ್ಸಿಗೆ ಕಣ್ಣಂಟಿದಾಗ ಕೆನ್ನರ್ 
ಕೆಲಸಮಾಡತೊಡಗಿತು. ಪೀಠವಿದ್ದ ಪ್ರಾಂಗಣದ ಖಾಲಿ ಅಸ್ಥಿಪಂಜರದಂತೆಯೇ ಕಂಡ. ಮಲತಃ 
ಗೋಡೆ ಮರೆಯಲ್ಲಿ ಅವಿತು ಒಳ ಇಣುಕಿದ, ದಿವ್ಯಗಳನ್ನು ನಂಬದ ಸದಾನಂದ ಕೆನ್ನರ್ ' ಎಂದು 
ದೀವಟಿಗೆಗಳ ಬೆಳಕಿನಲ್ಲಿ ನಡೆಯುತ್ತಿರುವುದನ್ನು ಕೂಗಲು ಪ್ರಯತ್ನಿಸಿದನಾದರ ಸರಿಯಾದ 
ನೋಡಿ ಎಡಗೈು ನಾಲ್ಕು ಬೆರಳುಗಳಿಂದ ಶಬ್ದಗಳು ಬಾಯಿಂದ ಹೊರಡಲೇ ಇಲ್ಲ . ಸದಾ 
ಅರೆತೆರೆದಿದ್ದ ಬಾಯನ್ನು ಮುಚ್ಚಿಕೊಂಡ. ಆ ನಂದನ ಧ್ವನಿ ಆ ಕಡೆ ಕೇಳಿ: ತೋ ಏನೋ ? 
ಪೀಠದ ಮೇಲೆ ಸುಮಾರು ಆರಡಿ ಎತ್ತರದ ಕನ್ನ‌ ತನ್ನ ಕಡೆ ದುರುಗುಟ್ಟಿ ನೋಡತೊಡಗಿ 
ಅಸ್ಥಿಪಂಜರವೊಂದು ಕುಳಿತು ತನ್ನ ಮುಖವನ್ನು ದಾಗ ಎರಡು ಜೈ ಹಿಂದೆ ಸರಿದು ನಿಂತ . ಕೆನ್ನರ್ 
ಸುತ್ತ ನಾಲ್ಕು ಕಡೆಗೆ ತಿರುಗಿಸುತ್ತಿತ್ತು . ಅದರ ಮತ್ತು ವಿಗ್ರಹಗಳೆಲ್ಲ ಹೋ ... ಬ್ಲಾ ... ಎಂದು 
ಸುತ್ತ ಜೀವ ಪಡೆದಿದ್ದ ವಿಗ್ರಹಗಳು ಕುಣಿದು ಅರಚಾಡದವು. ಸದಾನಂದ ಸರಸರ ಹಿಂದೆ 
ತಿದ್ದವು. ಮಧ್ಯೆ ಮಧ್ಯೆ ಅಪ೦ಜರ ಗರಗಹಿಸಿ .ಸರಿದು ಹಿವು ಐನಾಗಲು ಪ್ರತಿಸುತ್ತಿದ್ದಂತೆ 
ನಗುತ್ತಿತ್ತು . ಆ ಶಿಲಾವಿಗ್ರಹಗಳು ಕೂಡ ಕೆನ್ನರ ವಿಗ್ರಹಗಳ ಜೊತೆ ಮೆಟ್ಟಿಲುಗಳ ಹತ್ತಿರ 
ಆಗಾಗ ಏನನ್ನೋ ಗುನುಗುತ್ತಿರುವುದನ್ನು ಬಂದು ಮತ್ತೊಮ್ಮೆ ಕೇಕೆ ಹಾಕಿತು . ಇನ್ನೇನು 
ಕೇಳಿಕೊಂಡ ಸದಾನಂದ ಅರ್ಥೈಸಿಕೊಳ್ಳಲು ತನ್ನನ್ನು ಹಿಡಿದೇಬಿಡುತ್ತಾರೆಂದು - ಹಿಂತಿರುಗಿ 
ಪ್ರಯತ್ನಿಸಿದ. ಕ್ರಮೇಣ ಅದು ಪಾಲಿ ಭಾಷೆ ದದದ ಮೆಟ್ಟಿಲುಗಳನ್ನು ಹತ್ತಿ ಸೊಳ ಬಳ ಇದ್ದ 
ಎಂದು ಅರ್ಥವಾಯಿತು. ಸಂಶೋಧನೆಗೆ ಸಹಾ - ದಾರಿಯಲ್ಲಿ ನುಸುಳತೊಡದ, ಸದಾನಂದ 
ಯಾವಾಗಲಹುದೆಂದು ಸದಾನಂದ ಪಾಲಿ ಕೆನೆ ಮೆಟ್ಟಿಲ ಹತ್ತಿ ತಲೆ ಎತ್ತಿದಾಗ ಸೈತಾನನ 
ಭಾಷೆಯನ್ನು ಅರ್ಥಮಾಡಿಕೊಳ್ಳುವಷ್ಟರ ಕಪ್ಪು ವಿಗ್ರಹ ತನ್ನ ಕಡೆ ಕೆಕ್ಕರುಗಣ್ಣಿನಿಂದ 
ಮಟ್ಟಿಗೆ ಕಲಿತಿದ್ದ . ವಿಗ್ರಹಗಳು ಕುಣಿಯುತ್ತ ನೋಡುತ್ತಾ ಧಾವಿಸಿ ಬರುತ್ತಿರುವುದನ್ನು ಕಂಡ . 
ಹಿಂದೆ ಮುಂದೆ ಸರಿದಾಡುತ್ತಿದ್ದವು. ಅಪಂಜರ ಒಮ್ಮೆ ಚೀರಿ ಬಾಯಿಗೆ ಅಡ್ಡ ಕೈ ಇಟ್ಟುಕೊಂಡು , 
ಓ ಹ್ವಾ ... ಹೀ ಎಂದು ಕೇಕೆ ಹಾಕಿ ಪೀಠ “ ಇಲ್ಲ ನಾನು . ನಿ ನಾನು ಹೋಗಿ 
ಬಿಟ್ಟು ಏಳಲು ಪ್ರಯತ್ನಿಸುತ್ತಿರುವುದನ್ನೂ ಕೆನ್ನರ್‌ ...ದೋನಿ ,” ಎಂದು ಅರಚುತ್ತ 
ಉರು ಬಿಗಿ ಹಿಡಿದು ನೋಡತೊಡದ. ಮತ್ತೆ ಗವಿಯೊಳಕ್ಕೆ ನೋಡಿ ಓಡಿದ , 
ಅದು ಪೀಠ ಬಿಟ್ಟು ನಿಂತುಕೊಳ್ಳುತ್ತಲೇ ಕರಿ ಎಂದು ವನ್ನು ಗುಡಿಗುಂಡಾರ ಕೋಟೆಯ 
ಬಣ್ಣದ ಪ್ಯಾಂಟು ಕೋಟು ಧರಿಸುವ ರೈತ ಕಲ್ಲುಗಳು ಪ್ರತಿಧ್ವನಿಸುತ್ತಿದ್ದಂತೆ ಸದಾನಂದ ಶೆಟ್ಟ 
ವರ್ಣದ ಆಕರ್ಷಕ ವ್ಯಕ್ತಿನಾ ಬಿಟ್ಟಿತು. ದಿಂದ ಕೆಳಕ್ಕೆ ತಲೆ ಕೆಳಗಾಗಿ ಉರುಳಿದ . ಅವನ 
ಥರು ಆಶ್ಚರ್ಯಗಳ ಪ್ರವಾಹದಲ್ಲಿ ತೇಲಾಡಿ ಜೊತೆ ಅವನು ತಂದಿದ್ದ ಪೆನ್ನು , ಪುಸ್ತಕ, ಬಂದೂಕು, 
ದರ ಸದಾನಂದ ತಕ್ಷಣ ದಡ ಸೇರಿ ಆ ಕೆಮರಾ, ಎಲ್ಲಾ ಇತಿಹಾಸ ಸೇರುತ್ತಿದ್ದವು. # 


ಕೆ 


). 


ನಮಗಿಂದು ಬೇಕಾಗಿರುವುದು ನಾಗರಿಕ ಸ್ವಾತಂತ್ರ -ಕೇವಲ ಅಲ್ಪ ಸಂಖ್ಯಾತರಿ 
ಗಾಗಿ ಅಲ್ಲ, ಎಲ್ಲರಿಗಾಗಿಯ - 

- ಮ್ಯಾಕ್ಸ್ ಲರ್ನರ್ 


ಗಡ್ಡ ಬೆಳೆಸಿದರೆ 
ಓಟು ಖಂಡಿತ 


ಎಸ್ , ಪಿ , ಚಕಿನ 


ಅಮೇರಿಕದ ಅಧ್ಯಕ್ಷಪದಕ್ಕೆ ಅಬ್ರಹಾಂ ನೀವು ಅಧ್ಯಕ್ಷ ಪದದ ಚುನಾವಣೆಗೆ ನಿಂತಿರುವುದು 
ಲಿಂಕನ್ ಸ್ಪರ್ಧಿಸಿದ್ದಾಗ ಪತ್ರಿಕೆಗಳಲ್ಲಿ ಪ್ರಕಟ ನನಗೆ ಅತ್ಯಂತ ಸಂತೋಷತಂದಿದೆ . ನೋಡಿ, ನನ 
ವಾದ ಅವರ ಒಂದು ಭಾವ ಚಿತ್ರವನ್ನು ಹನ್ನೊಂದು ನಾಲ್ವರು ಹಿರಿಯ ಸೋದರರಿದ್ದಾರೆ . ಅವರೆ 
ವರ್ಷದ ಬಾಲಕಿಯೊಬ್ಬಳು ಕಣ್ಣು ಪಿಳುಕಿಸದೆ ನಿಮಗೇ ಗ್ಯಾರಂಟಿ ಓಟು ಹಾಕುತ್ತಾರಂತೆ. ಆದರ 
ನೋಡಿದಳು . ನೀಳವಾದ ಮುಖ, ಗುಳಿಬಿದ್ದಿರುವ ಇಲ್ಲಿ ನನ್ನ ಒಂದು ಚಿಕ್ಕ ಕೋಶಿಕೆಯಿದೆ. ಆ ನಿವ 
ಗಲ್ಲ. ಆದರೆ ಮುಖದಲ್ಲಿ ಗಡ್ಡವೇ ಇಲ್ಲ !ಕೂಡಲೇ ನೀಳವಾದ ಮುಖಕ್ಕೆ ಗಡ್ಡವೇ ಇಲ್ಲ . ಆದರೆ 
ಹುಡುಗಿ ತನ್ನ ಮನದಲ್ಲೇ ಆ ಮುಖಕ್ಕೆ ಗಡ್ಡ ನಿಮ್ಮ ಮುಖಕ್ಕೆ ಗಡ್ಡ ಬಹಳ ಚೆನ್ನಾಗಿ ಒಪ 
ವಿದ್ದರೆ ಹೇಗೆ ಎಂದು ಕಲ್ಪಿಸಿಕೊಂಡಳು. ಓಹ್ ! ಇದೆಂದು ನನ್ನ ಭಾವನೆ. ಆದ್ದರಿಂದ ನೀವು ನನ್ನ 
ಆ ಮುಖಕ್ಕೆ ಗಡ್ಡ ಬಹಳ ಚೆನ್ನಾಗಿ ಒಪ್ಪುತ್ತಿತ್ತು . ಕೋರಿಕೆಯನ್ನು ಮನ್ನಿಸಿದರೆ ನನ್ನ ಸೋದರರ ಓಟ 
ಕೂಡಲೇ ಆ ಹುಡುಗಿ ತನ್ನ ಅಭಿಪ್ರಾಯವನ್ನು ನಿಮಗೆಕೊಡಿಸುವ ಜವಾಬ್ದಾರಿ ನನ್ನದು. ಅಲ್ಲ. 
ಲಿಂಕನ ರಿಗೆ ತಿಳಿಸೋಣವೆಂದು ಪತ್ರವೊಂದನ್ನು ಈನಮಹಿಳೆಯರಿಗೆ ಗಡ್ಡದವ್ಯಕ್ತಿ ಎಂದರೆ ಈ 
ಬರೆದಳು . . 

ಅಚ್ಚು ಮೆಚ್ಚು . ಆದ್ದರಿಂದ ಅವರೆಲ್ಲರ , ಅವು 
“ ಮಾನ್ಯ ಅಬ್ರಹಾಂ ಲಿಂಕನ್ನರೆ, 

* ಗಂಡಂದಿರ ಓಟುಗಳೆಲ್ಲ ನಿಮಗೆ ಖಂಡಿತ. ನಂತ 
ಈ ಪತ್ರ ಬರೆಯುತ್ತಿರುವ ನಾನು ಹನ್ನೊಂದು ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗುವಲ್ಲಿ ಸಂರ 
ವರ್ಷದ ಬಾಲಕಿ . ನನ್ನ ಹೆಸರು ಗೇಸ್ ಬೇಡಲ್ , ಹವೇ ಇಲ್ಲ . ಇತಿ ನಿಮ್ಮ ಗೋಸ್ ” 


ಗಡ್ಡ ಬೆಳೆದರೆ ಓಟು ಖಂಡಿತ 


೮೫ 


ಗೋಸಳ ಪತ್ರ ಲಿಂಕನ್ನರ ಇಬ್ಬರು ಆಪ್ತ ಕಾರ ಹೊಸ ಅಧ್ಯ, ಕರು ಕೆಲವು ಮಾತು ಹೇಳಬೇಕೆಂದು 
ದರ್ಶಿಗಳ ಕೈ ಸೇರಿತು . ಮುಖ್ಯವಾದ ಪತ್ರಗಳನ್ನು ಕೂಗಿ ಒತ್ತಾಯಿತು. ಲಿಂಕನ್ ಮಾತನಾಡಲಾ 
ಮಾತ್ರ ಅವರು ಲಿಂಕನ್ನರ ಗಮನಕ್ಕೆ ತರುತ್ತಿ ರಂಭಿಸಿದರು - “ಮಹನೀಯರೆ, ಇದೀಗ ನನಗೆ 
ದ್ದರು. ಆದ್ದರಿಂದ ಒಬ್ಬ ಕಾವ್ಯದರ್ಶಿ ಆ ಪತ್ರ : ಭಾಷಣ ಮಾಡುವಷ್ಟು ವೇಳೆಯಿಲ್ಲ . ಆದರೆ 
ವನ್ನು ಕಸದ ಬುಟ್ಟಿಗೆ ಎಸೆಯುವ ನಿರ್ಧಾರ ನಿಮ್ಮೆಲ್ಲರನ್ನು ನೋಡಿ ನನಗೆ ಅಪಾರ ಆನಂದ 
ಮಾಡಿದ. ಇನ್ನೊಬ್ಬನಿಗೆ ಇದು ಸರಿ ಕಾಣಲಿಲ್ಲ . ವಾಗಿದೆ -ಸೇರಿದ ಈ ಜನಸಮೂಹಕ್ಕೆ ನನ್ನದೊಂದು 
ಇಬ್ಬರ ನಡುವೆ ದೀರ್ಘ ಮಾತುಕತೆಯಾಗಿ, ಚಿಕ್ಕ ಬಿನ್ನಹ, ಗಡ್ಡ ಬೆಳೆದರೆ ನಾನು ಚೆನ್ನಾಗಿ 
ಕೊನೆಗೆ ಲಿಂಕನ್ನರ ಗಮನಕ್ಕೆ ಆ ಪತ್ರವನ್ನು ಕಾಣುವೆನೆಂದು ನನಗೆ ಪತ್ರ ಬರೆದ ಬಾಲಕಿ ಇದೇ 
ತಂದರು . 

ಊರವಳಂತೆ. ಅವಳನ್ನು ನಾನು ನೋಡಲು 
- ಕೆಲವು ದಿನಗಳ ತರುವಾಯ ಲಿಂಕನ್ ಗೋಸಳ ಇಚ್ಛಿಸುತ್ತೇನೆ.” 
ಪತ್ರಕ್ಕೆ ಉತ್ತರ ಬರೆದರು: “ ನನ್ನ ಪ್ರೀತಿಯು “ ಆ ಬಾಲಕಿಯ ಹೆಸರೇನು? ” ಸೇರಿದ ಜನ 
ಪುಟ್ಟ ಗೆಳತಿಗೆ ಹೃತೂರ್ವಕ ಶುಭಾಶಯಗಳು . ಒಕೊರಲಿನಿಂದ ಕೇಳಿದರು . 
ನಾನು ಗಡ್ಡ ಬೆಳೆಸಬೇಕೆಂಬ ನಿನ್ನ ಕೋರಿಕೆ ಬಹಳ “ಗೋಸ್ ಬೇಡಲ್ , ” ಲಿಂಕನ್ ಉತ್ತರಿಸಿದರು . 
ಮೋಜಿನ ಸೂಚನೆ. ಈ ವಯಸ್ಸಿನಲ್ಲಿ ನಾನು ಗಡ್ಡ “ ನಾನೇ ಗೋಸ್ ಬೇಡಲ್ , ಇಲ್ಲಿದ್ದೇನೆ. ” 
ಬೆಳೆಸಿದರೆ ಜನ ಅಪಹಾಸ್ಯ ಮಾಡಿಯಾರು . ಆಗಲಿ ಎನ್ನುತ್ತಾ ಆ ಬಾಲಕಿ ಜನಸಮೂಹದಲ್ಲಿ ಹಾದಿ 
ಸಾಧ್ಯವಾದರೆ ನೋಡೋಣ. ” 

ಮಾಡಿಕೊಂಡು ಹೊರಟಳು . ಗೋಸ್ ಓಡಿಹೋಗಿ. 
* ಬಹುಮತದಿಂದ ಲಿಂಕನ್ ಅಧ್ಯಕ್ಷರಾಗಿ ಆಯ್ಕೆ ಲಿಂಕನ್ನರ ಮುಂದೆ ನಿಂತಳು. 'ಓಹ್ ಸಂಶಯವೇ 
ಗೊಂಡರು . ಅವರನ್ನು ಶ್ವೇತಭವನಕ್ಕೆ ಕರೆತರುವ ಇಲ್ಲ . ನಾನು ಕಲ್ಪಿಸಿಕೊಂಡ ಚಿತ್ರವೇ !' ಎಂದು 
ರೈಲು ಗೋಸಳ ಊರಾದ ವೆಸ್ಟ್ಫೀಲ್ಡಿನ ಕೊಂಡಳು. ಲಿಂಕನ್ ಅವಳನ್ನು ಎತ್ತಿ ಮುದ್ದಿಟ್ಟು , 
ಮೂಲಕವೇ ಹೋಗಬೇಕು. ಸುದ್ದಿ ಕೇಳಿ ಆನಂದಿ “ನೋಡು, ನಿನ್ನ ಇಷ್ಟದಂತೆಯೇ ಗಡ್ಡ ಬೆಳೆಸಿ , 
ಸಿದ ಗೋಸಳಿಗೆ ಲಿಂಕನ್ ಗಡ ಬೆಳೆಸಿದ್ದಾರೆ ರವೆ, ” ಎಂದರು . ಗೋಸ್ ಆ ಮುಖವನ್ನು 
ಇಲ್ಲವೋ ಎಂದು ನೋಡಬೇಕೆನಿಸಿತು. ಲಿಂಕನ್ ಅಲಂಕರಿಸಿದ ಗಡ್ಡ ಕಂಡು , “ಓಹ್ , ನೀವು ಈಗ 
ಬರುವ ದಿನ ಅವಳು ರೇಲ್ವೆ ನಿಲ್ದಾಣಕ್ಕೆ ಹೋದಳು . ನಿಜಕ್ಕೂ ಚೆನ್ನಾಗಿ ಕಾಣುತ್ತೀರಿ, ” ಎಂದಳು . ಅವಳ 
ಆದರೆ, ಅಲ್ಲಿ ತಮ್ಮ ಹೊಸ ಅಧ್ಯಕ್ಷರನ್ನುನೋಡಲು ಹೃದಯ ಆನಂದದಿಂದ ತುಂಬಿತ್ತು . ಲಿಂಕನ್ 
ಜನರ ಕಿಕ್ಕಿರಿದು ತುಂಬಿತ್ತು . ಲಿಂಕನ್ ಇದ್ದ ಆಕೆಗೆ ಮತ್ತೊಮ್ಮೆ ಮುದ್ದಿಟ್ಟು , “ ಮೈ ಲಿಟ್ಟ 
ಕೊಚಿನ ಮೇಲೆ ಅಮೇರಿಕದ ಬಾವುಟ ಹಾರಾ ಫ್ರೆಂಡ್ , ಇನ್ನೊಮ್ಮೆ ಬಂದು ನಿನ್ನನ್ನ ಕಾಣುವೆ,” 

ಡುತ್ತಿತ್ತು . ಆದರೆ ಲಿಂಕನ್ ಮಾತ್ರ ಗೋಸಳಿಗೆ ಎಂದು ಹೇಳಿ ಕೆಳಗಿಳಿಸಿದಾಗ ಆನಂದಾಶ್ರುಗಳನ್ನು 
- ಕಾಣಲಿಲ್ಲ . ನಿರಾಸೆಯಿಂದ ಅವಳು ಹಿಂದಿರುಗುವ ಸುರಿಸುತ್ತ ಗೋರ್ಸ್ ಲಿಂಕನ್ ಅವರನ್ನು ಬೀಳ್ಕೊ 
- ಯೋಚನೆ ಮಾಡಿದಳು. ಅಷ್ಟರಲ್ಲಿ ಜನಸಮೂಹ ಟ್ಟಳು. 


ಲಿಂಕನ್ನರ ಹೃದಯ ಬಹು ವಿಶಾಲ. . ಜಗದೆ ಶಾಲ, ಅದಠದು , ಆದರೆ ; 
ಅದರಲ್ಲಿ ' ತಪ್ಪು ', ' ಪಾಪ' ಗಳಿಗೆ ಮಾತ್ರ ಎಳ್ಳಷ್ಟೂ ಜಾಗವಿರಲಿಲ್ಲ ! 

- ಎವರ್ ಸ 
` ಲಿಂಕನ್ ಈಗ ಒಂದು ದಂತ ಕಥೆ . 

- ಎಡಿನ್ ಎಂ ಸಾ೦ಟನ' 
' ಬಂಡವಾಳ' ವು ಶನದ ಏಕಮಾತ್ರ ಫಲ, ಒ೦ದು ವೇಳೆ ಶ್ರಮವಿರದಿದ್ದರೆ 
ಎಲ್ಲಿರುತ್ತಿತ್ತು ಬಂಡವಾಳ ? 

- ಅಬ್ರಹಾಂ ಲಿಂಕನ್ 


ಬುದ್ಧಿಶಕ್ತಿ 
ಪರೀಕ್ಷೆಗಳು 


The Random House Dictiona 
of the English Language 
“ ಬುದ್ಧಿಶಕ್ತಿ ” ಯು ಇಂಗ್ಲೀಷ್ ಸಮಾನಪದ | 
‘INTELLIGENCE’DO, Een goed 
ಲಾಗಿದೆ 

'Intelligence Means the capaci 
for reasoning, understandir 
and for similar forms of ment 
activity , ಬುದ್ಧಿಶಕ್ತಿ ಎಂದರೆ : 
ಮಾಡುವ ಅರ್ಥ ಮಾಡಿಕೊಳ್ಳುವ ಮತ್ತು 
ಇತರ ರೂಪಗಳ ಮಾನಸಿಕ ಚಟುವಟಿಕೆ 
ಅಥವಾ ಕಾರ್ಯಶೀಲತೆಂರು ಸಾಮರ್ಥ್ಯ ” | 

ಬುದ್ದಿಶಕ್ತಿಯು ನಿರ್ದಿಷ್ಟ ವ್ಯಾಖ್ಯೆ ಏಾ 
ಎಚ್ , ಎಸ್ , ರಾಜಶೇಖರ ಇರಲಿ, ಇಂದು ಬುದ್ಧಿಶಕ್ತಿ , ಪರೀಕ್ಷೆಗಳ 

Intelligence tests ' ' IQ tests ' JOT 

ಕರೆಯಲ್ಪಡುವ ಪರೀಕ್ಷೆಯು ಹಲವು ರೂ 
ಈ ಶತಮಾನದ ಆದಿಯಲ್ಲಿ ಫ್ರೆಂಚ್ ಸರ | 

ಗಳು ಉಪಯೋಗಕ್ಕೆ ಬಂದಿರುವುದು ಗೊತ್ತಾ ? 
ಕಾರವು ಫ್ರಾನ್ಸಿನ ಮನಃಶಾಸ್ತ್ರಜ್ಞ ಬಿನೆಟ್‌ನಿಗೆ 

ಇದೆ. ವಿವಿಧ ಹುದ್ದೆಗಳಿಗಾಗಿ ಉನ್ನತ ವ್ಯಾಸಂ 
ಒಂದು ಕೋರಿಕೆ ಕಳಿಸಿತು . ಫ್ರಾನ್ಸಿನ ಶಾಲೆಗಳಲ್ಲಿ 

ಗದ ಶಾಲಾ ಕಾಲೇಜುಗಳ ಪ್ರವೇಶಕ್ಕಾಗಿ ಅ 
ಕಲಿಯುತ್ತಿದ್ದು, ಒಂದು ನಿರ್ದಿಷ್ಟ ಬೌದ್ಧಿಕ ಮಟ್ಟ 

ರ್ಥಿಗಳ ಆಯ್ಕೆಗಾಗಿ ನಡೆಸುವ ಸ್ಪರ್ಧಾತ್ಮ 
ವಿಲ್ಲದೆ ಸಮಯ ಮತ್ತು ಸರಕಾರದ ಹಣ 

ಪರೀಕ್ಷೆಗಳಲ್ಲಿ ಇಂದು ವ್ಯಾಪಕವಾಗಿ ಇವನ 

ಬಳಸಲಾಗುತ್ತಿದೆ. 
ವನ್ನು ವ್ಯರ್ಥಮಾಡುತ್ತಿರುವ ಮಕ್ಕಳ ಒಟ್ಟು 
ಸಂಖ್ಯೆಯನ್ನು ಕಂಡುಹಿಡಿಯಬೇಕೆಂದು ಈ ಈ ಪರೀಕ್ಷೆಗಳನ್ನು ರೂಪಿಸುವಾಗ ಮೊದಲು 
ಕೋರಿಕೆಯಲ್ಲಿಸೂಚಿಸಲಾಗಿತ್ತು . ಬಿನೆಟ್ ಈ ಕಾರ ನಾನಾ ರೀತಿಯ ಪ್ರಶ್ನೆಗಳನ್ನು ತೆಗೆದು ಹಲಃ 
ಕ್ಯಾಗಿ ಹಲವಾರು ರೀತಿಯ ಪರೀಕ್ಷೆಗಳನ್ನು ರೂಪಿ ವಯಸ್ಸಿನ ನೂರಾರು ಅಭ್ಯರ್ಥಿಗಳಿಗೆ ಬಿಡಿಸಲು 
ಸಿದ. ಇದೇ ಇಂದು ಬಹುತೇಕ ಯಶಸ್ವಿಯಾಗಿ ಸೂಚಿಸಲಾಗುತ್ತದೆ. ಆಗ ಸಾಮಾನ್ಯ ಪ್ರತಿ 
ಬಳಸಲ್ಪಡುತ್ತಿರುವ “ ಬುದ್ಧಿಶಕ್ತಿ ಅಥವಾ ಗಳನ್ನು ಆ ವಯಸ್ಸಿನ ಬೌದ್ದಿಕ ಮಟ್ಟದವೆಂದೆ 
“ ಬುದ್ದಿಮತ್ತೆಯ ಪರೀಕ್ಷೆಗಳ ಮೂಲವಾಯಿತು. ಪರಿಗಣಿಸಲಾಗುತ್ತದೆ. ಒಬ್ಬ ವಿದ್ಯಾರ್ಥಿ ಆರೆ 

“ಬುದ್ದಿಶಕ್ತಿ ” ಎಂಬ ಶಬ್ದಕ್ಕೆ ನಿರ್ದಿಷ್ಟವಾದ ವರ್ಷದ ಮಟ್ಟದ ಪ್ರಶ್ನೆಗಳನ್ನು ಬಿಡಿ ! 
ವ್ಯಾಖ್ಯೆ ಕೊಡಲು ಇನ್ನೂ ಸಾಧ್ಯವಾಗಿಲ್ಲ. ಮನಃ ಬಲ್ಲವನಾದರೆ ಅವನ ಮಾನಸಿಕ ವಯಸ್ಸು 
ಶಾಸ್ತ್ರಜ್ಞರಂತೂ ಒಬ್ಬೊಬ್ಬರೂ ತಮ್ಮದೇ ಆದ ವರ್ಷ ಎಂದು ಪರಿಗಣಿಸಲಾಗುತ್ತದೆ. ನಂತ 
ಒಂದೊಂದು ವಿವರಣೆ ಕೊಡುತ್ತಾರೆ. ಬುದ್ದಿ ಅವನ ಬುದ್ದಿ ಶಕ್ತಿಯ ಪ್ರಮಾಣ [Intelli 
ಶಕ್ತಿಯನ್ನು ವಿವರಿಸಲು ದೊಡ್ಡ ದೊಡ್ಡ ಗ್ರಂಥ gence Quotient) ವನ್ನು ಗಣಿತೀಯವಾಗಿ 
ಗಳು ಬರೆಯಲ್ಪಟ್ಟಿವೆ. ಅವುಗಳಲ್ಲಿ ಮೆದುಳು ” ಹೀಗೆ ನಿರೂಪಿಸಲಾಗುತ್ತದೆ 
“ ಮನಸ್ಸು ” ಇತ್ಯಾದಿಗಳನ್ನು ಶುಚಿತ್ರಗಳಲ್ಲಿ ಬುದ್ದಿಶಕ್ತಿಯ ಪ್ರಮಾಣ [ IQ ] = 
ವಿವರಿಸಲಾಗಿದೆ! ಆದರೆ ಇವೆಲ್ಲವನ್ನೂ ಓದಿ ಮಾನಸಿಕ ವಯಸ್ಸು 
ಅರ್ಥಮಾಡಿಕೊಳ್ಳಲೂ ಪ್ರಾಯಶಃ ದೊಡ್ಡ 

- - • ೧೦೦ 
ಪ್ರಮಾಣದ ಬುದ್ಧಿಮತ್ತೆಯೇ ಬೇಕಾಗಬಹುದು ! 

ದೈಹಿಕ ವಯಸ್ಸು 


೮೭ 


ಬುದ್ದಿ ಶಕ್ತಿ ಪರೀಕ್ಷೆಗಳು 


ಆದ್ದರಿಂದ ಒಬ್ಬ ೧೦ ವರ್ಷದ ಬಾಲಕ ೧೦ ವರ್ಷದ ಅಭ್ಯರ್ಥಿಗಳ ಆಯ್ಕೆಗೆ ಹೊಸ ಕ್ರಮವೊಂದನ್ನು 
ಮಟ್ಟದ ಪ್ರಶ್ನೆಗಳನ್ನೇ ಬಿಡಿಸಿದರೆ, ಅವನ ಒದಗಿಸಿಕೊಟ್ಟಿದೆ ಎಂಬುದಂತೂ ನಿಜ . ಇವು 
ಮಾನಸಿಕ ಮಟ್ಟವು ಸಾಮಾನ್ಯ ಅಥವಾ ಸರಾ ಹಲವು ರೀತಿಯಲ್ಲಿ ಹಲವು ಉದ್ದೇಶಗಳಿಗಾಗಿ 
ಸರಿ ಮಟ್ಟವೆಂದು ಪರಿಗಣಿಸಲಾಗುತ್ತದೆ. ಬಳಸಲ್ಪಡುತ್ತಲೂ ಇವೆ . ಉದಾಹರಣೆಗೆ ಬ್ಯಾಂ 

ಕಿಂಗ್ ರಿಕ್ರೂಟ್‌ಮೆಂಟ್ ಟೆಸ್ಸುಗಳು , ಎಸ್ . ಎಸ್ . 
ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮುಖ್ಯವಾಗಿ 

ಬಿ. ಪರೀಕ್ಷೆಗಳು ಇತ್ಯಾದಿಗಳಲ್ಲಿ ಇವೂ ಸೇರಿವೆ . 
ಎರಡು ಬಗೆಯಾಗಿ ವಿಂಗಡಿಸಬಹುದು. ಮೊದ 
ಲನೆಯದು - ಶಾಬಿಕ ಪರೀಕ್ಷೆಗಳು ” [ Verbal 

ಇಂತಹ ಪ್ರಶ್ನೆಗಳ ಕೆಲವು ಮಾದರಿಗಳನ್ನು 
tests ]. ಇದಕ್ಕೆ ಆಯಾ ಭಾಷಾಜಾ ನ ಆಗರ . ಇಲ್ಲಿ ಕೊಡಲಾಗಿದೆ. ಇವುಗಳನ್ನು ಬಿಡಿಸಲು 
ಎರಡನೆಯದು " ಶಾಬಿ ಕವಲದ ಪರೀಕೆಗಳು ” ಯತ್ನಿಸಿ, ನಿಮ್ಮ ಬುದ್ಧಿಶಕ್ತಿಯನ್ನು ಅಳೆದು 
INonverbal tests]: ಇವಕ್ಕೆ ಸಂಬಂಧ ಕೊಳ್ಳಿ . ನಿಮ್ಮ ಸರಿ ಉತ್ತರಗಳ ಸಂಖ್ಯೆ ೯ - ೧೦ 
ಪಟ ಭಾಷೆಯ ಸಲ ಪರಿಜಾ ನವಿದರೆ ಸಾಕು . ಆದರೆ ನಿಮ್ಮ ಮಟ್ಟ ಅತ್ಯುತ್ತಮ , ೮ ಆದರೆ 
ಪ್ರಶ್ನೆಗಳು ಕೇವಲ ಚಿತ್ರರೂಪದಲ್ಲಿಯೇ 

ಮಧ್ಯಮ , ೫ -೬ ಆದರೆ ಸಾಮಾನ್ಯ . ಕಾಲಮಿತಿ : 
ಸಾಂಕೇತಿಕವಾಗಿಯೋ ಅಥವಾ ಇನ್ನಾವುದೇ ೧೦ ನಿಮಿಷಗಳು. 
ರೂಪದಲ್ಲಿ ಇರಬಹುದು. 

( ೧) “ ಎ ” “ ಬಿ ” ಗೆ ಸಹೋದರ ಅಲ್ಲ. ಆದರೆ 
ಒಂದು ಬುದ್ಧಿಶಕ್ತಿಯ ಪರೀಕ್ಷೆಯಲ್ಲಿ ಪ್ರಶ್ನೆ 

“ಬಯಲು “ ಎ ” ಸಹೋದರ . ಇದು 
ಗಳು ಪ್ರಾರಂಭದಿಂದ ಕೊನೆಯವರೆಗೆ ಕಷ್ಟಕರ 

ಹೇಗೆ ಸಾಧ್ಯ ? 
ವಾಗುತ್ತ ಹೋಗುತ್ತವೆ. ಇದರ ಉದ್ದೇಶ ಒಬ್ಬ ( ೨) ಒಬ್ಬನು ಒಂದೇ ಸಲ ಕ್ರಮವಾಗಿ 
ಕನಿಷ್ಟ ಬುದ್ದಿ ಮತ್ತೆ ವಿದ್ಯಾರ್ಥಿ ಯಿಂದ ಮರು ಮ್ಯಾಚುಗಳಲ್ಲಿ ಗೆದ್ದಿದ್ದಾನೆ. 
ಅತ್ಯುತ್ತಮ ವಿದ್ಯಾರ್ಥಿಯವರೆಗೆ ತನಗೆ ಸಾಧ್ಯ ಅವನು ನಾಲ್ಕನೇ ಮಾಚಿನಲ್ಲಿ ಗೆಲ್ಲುವ 
ವಿದ್ದಷ್ಟು ಪ್ರಶ್ನೆಗಳನ್ನು ಕ್ರಮವಾಗಿ ಬಿಡಿಸಬಹು ಸಾಧ್ಯತೆಗಳೆಷ್ಟು ? 
ದೆಂಬುದು. 

ತಂದೆಯ ವಯಸ್ಸು ಮಗನ ವಯಸ್ಸಿನ 
ಹೀಗೆ “ ಬುದ್ದಿಮಟ್ಟವನ್ನು “ ಜ್ಞಾನ ಮಟ್ಟ ” ಎರಡರಷ್ಟಿದೆ. ೧೦ ವರ್ಷಗಳ ಹಿಂದೆ ತಂದೆ 
ದಿಂದ ಬೇರ್ಪಡಿಸಿ ಪರೀಕ್ಷಿಸುವುದು ಉದ್ದೇಶ ಸು ವಯಸ್ಸು ಮಗನ ವಯಸ್ಸಿನಮರ 
ವಾದರೂ ಆ ದಿಶೆಯಲ್ಲಿ ಸಂಪೂರ್ಣ ಸಫಲ ರಷ್ಟಿತ್ತು . ಹಾಗಾದರೆ ಇನ್ನೈದು ವರ್ಷಗಳ 
ವಾಗುವುದು ಹಲವು ಅಂಶಗಳನ್ನು ಅವಲಂಬಿಸಿ ನಂತರ ಅವರೀರ್ವರ ವಯಸ್ಸುಗಳೇನು ? 
ರುತ್ತದೆ. ಅಭ್ಯರ್ಥಿಗಳ ವಯಸ್ಸಿನ ಆಧಾರದ (೪ ) ೩ = 0, ೪ = ೪, ೫ = ೧೦ , ೬ = ೧೮ . 
ಮೇಲೆಯೇ ಅವರನ್ನು ವರ್ಗೀಕರಿಸಲು ಸಾಧ್ಯ . ಹಾಗಾದರೆ = ? 
ವಿಲ್ಲ. ಅವರ ಶೈಕ್ಷಣಿಕ ಅರ್ಹತೆಗಳೂ 
ಕೆಲಮಟ್ಟಿಗೆ ಈ ಪರೀಕೆಗಳಲ್ಲಿ ಪರಿಣಾಮ ಬೀರ ( ೫) ಕ ದ ಬೆಲೆಯನ್ನು ಕಂಡುಹಿಡಿಯಿರಿ. 
ಬಲ್ಲವು. ಇದು ಶಾಬಿಕ ಪರೀಕ್ಷೆಗಳಲ್ಲಿ ಹೆಚ್ಚು . 
ಇಲ್ಲಿ ಬುದ್ಧಿಮತ್ತೆಯನ್ನು ಜ್ಞಾನದಿಂದ ಬೇರ್ಪ ! 
ಡಿಸುವುದಕ್ಕಿಂತ ತಮಗೆ ತಿಳಿದಿರುವ ಅಂಶಗಳನ್ನು 
ಪ್ರಸ್ತುತ ಸಮಸ್ಯೆಗೆ ಬುದ್ಧಿಶಕ್ತಿಯೊಡನೆ 
ಸಂಯೋಜಿಸಿ ಹೇಗೆ ಉಪಯೋಗಿಸುತ್ತಾರೆ 
ಎಂಬುದು ಪರೀಕ್ಷಿಸಲ್ಪಡುತ್ತದೆ. 
ಈ ಪರೀಕ್ಷೆಗಳ ಕೊರತೆಗಳೇನೇ ಇರಲಿ, ಇವು 


( ೩ ) 


೮೮ 


ಕಸರಿ, ಮಾರ್ಚ್ ೧೯೮೩ 


( ೬ ) ಈ ಚಿತ್ರಗಳ ಶ್ರೇಣಿಯಲ್ಲಿ ಒಂದು ಚಿತ್ರವು ಶ್ರೇಣಿಯ ನಿಯಮಕ್ಕೆ ವಿರುದ್ದವಾಗಿದೆ. 

ಅದನ್ನು ಗುರುತಿ . 


( 6 ) 


( ೬) 


(೭) ಇಲ್ಲಿ ಮೂರು ಚಿತ್ರಶ್ರೇಣಿಗಳಿವೆ. ಅಪೂರ್ಣವಾಗಿರುವ ಶ್ರೇಣಿಯನ್ನು ಪೂರ್ಣಗೊಳಿಸಿ : 


(೮) ಈ ಶ್ರೇಣಿಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿರುವ ಚಿತ್ರವನ್ನು ಗುರುತಿಸಿ, 


2012 
- 1 


( ೯) ಈ ಗುಂಪಿಗೆ ಸಂಬಂಧವಿಲ್ಲದವನೆ 


ಬಂದು ಸೇರಿದ್ದಾನೆ. ಅವನನ್ನು ಗುರುತಿಸಬಲ್ಲಿರಾ ? 


bd 


( ಆ) 


( ಆ) 


( ಉ ) 


( ಲ ) 


ಬುದ್ಧಿಶಕ್ತಿ ಪರೀಕ್ಷೆಗಳು 


( ೧೦ ) ಈ ಗುಂಪಿನಲ್ಲಿ ಒಂದು ಮೇಣದ ಬತ್ತಿ ಉಳಿದವುಗಳಂತಿಲ್ಲ ! ಅ೦ ! ಕಂಡುಹಿಡಿದಿರಾ ? 

ಯಾವುದು ? 


TV 


( ಕ ) 


ಚ ) 


( ಟ ) 


( ತ ). 


ಉತ್ತರಗಳು 
( ೧) “ ಎ ” ಯು “ ಬಿ ” ಯರು ಸಹೋದರ. 
( ೨) ಶೇಕಡಾ ೫೦ ಸಾಧ್ಯತೆಗಳು, ಗೆಲ್ಲಬಹುದು ಇಲ್ಲವೆ ಸೋಲಬಹುದು. ಮೊದಲಿನ ಮಾಚುಗಳ 

ಫಲಿತಾಂಶ ನಾಲ್ಕನೆಯದನ್ನು ಬದಲಿಸದು. 
(೩) ೫ ವರ್ಷಗಳ ನಂತರ ತಂದೆಯ ವಯಸ್ಸು - ೪೫ 
(೪) ೭ = ೨೮ ( ಏನೆಂದರೆ ೩ ದ೩೫೦, ೪ = ೪X೧, ೫ = ೫ •೨, ೬ = = ೩) 
(೫) “ ” ದ ಬೆಲೆಗಳು - (i) ೫ (ii ) ೪ [(೮ -೬೨ = ೪, (೪ - ೧) ೨ = ೯] 
(೬) (೧) 


( ೭) ಪೂರ್ಣಗೊಳಿಸಲು ತುಂಬಬೇಕಾದ ಚಿತ್ರ 

(ಪ್ರತಿ ೩ ನೇ ಚಿತ್ರವು, ಮೊದಲೆರೆಡ ಸಂಯೋಜನೆ) 


(೯) ( ಉ . ಇವನೊಬ್ಬನೇ ನಿದ್ದೆ ಮಾಡುತ್ತಿದ್ದಾನೆ) 
೧೦ ) ( ಟ. ಇದೊಂದು ಮಾತ್ರ ೩ ಹನಿ ಮಣವನ್ನು ಕರಗಿಸಿ ಇಳಿಸುತ್ತಿದೆ. ಉಳಿದವುಗಳಲ್ಲೆಲ್ಲಾ 
| ಎರಡು ಹನಿ ಮಾತ್ರ ಕೆಳಬರುತ್ತಿದೆ.) 


19 - 12 


“ ಭಗವತ್ 


ಎಂಬಂತೆ) , ಹೊಂದು, ಆನಂದಿಸು, ಅನುಭವಿಸು 
ಪ್ರದಾನ ಮಾಡು, ವರ ನೀಡು ಇತ್ಯಾದಿ ಅರ್ಥ 
ಗಳು ವೇದಗಳಿಂದ ಕಾವ್ಯಗಳ ವರೆಗೆಲ್ಲ ಕಾಂ 
ಸುತ್ತವೆ. 

ಭಗ ಎಂಬ ನಾಮಪದವನ್ನು ದಾರು? 

ಒಡೆಂು, ಆಶ್ರಯದಾತ ಮೊದಲಾದ ಅಥ 
ಪಾನೆ . ಗಳಲ್ಲಿ ದೇವತೆಗಳಿಗೂ ಅನ್ವಯಿಸಿದ್ದು ಮಗ 

ಅಥರ್ವ ವೇದಗಳಲ್ಲಿ ಇದೆ . ಹನ್ನೆರಡು ಆದಿತ 

ರಲ್ಲಿ 'ಭಗ' ಎಂಬ ದೇವತೆ ಇದ್ದಾನೆ. ಅನಿ 
ಡಾ . ಶಂ . ಬಾ . ಜೋಶಿಯವರಂ ತವರಿ 

ಸ್ವರ ದೇವತೆಗಳಲ್ಲಿ ಶ್ರೇಷ್ಠ ಸ್ಥಾನವನ್ನು ದಾನ 

(ವೈದಿಕ ನಿಘಂಟು ನಿರುಕ್ತಿಗಳ ಕರ್ತೃ - , ಪ . 
ಈಚೆಗಿನ ಸಂಶೋಧನ ಬರಹಗಳಲ್ಲಿ ಭಗ ಸು . ೯ನೇ ಶತಮಾನ) ' ಗ' ನಿಗೆ ಕೊಡುತ್ತಾ 
ವತ ಶಬ್ದವನ್ನು ಭಗವತ್ ಎಂದು ಪದ ಸವಿತೃ ದೇವತೆಗೂ ಭಗ ಎಂಬ ಹೆಸರಿರು 
ಕ್ಷೇದ ಮಾಡಿ ಸ್ತ್ರೀಯೋನಿ ಎಂಬರ್ಥದಲ್ಲಿ ವೇದಗಳಲ್ಲಿ ಅಲ್ಲದೆ, ಪ್ರಾಚೀನ ಇರಾಣಿ, ಗ್ರೀಕ್ 
ಇಲಿನ ' ಬರ ' ನು ಅರ್ಥೈಸುತಿರುವ ಸ್ಥಾವಿಕ್ ಮತ್ತು ಲಿಥುವೇನಿಯನ್ ತತ್ವಾ 

ದೇವತೆಗಳುಂಟು . [ ಜೆಂದ್ - ಬಘ , ಹಳೇ ಪತಿ 
ವಿಚಾರದಲ್ಲಿ ಶ್ರೀ ಗೌರೀಶ ಕ್ಯಾಕಿಣಿಯವರ 

ನ್ _ ಗಳು ಗ್ರೀಕ್ -ಜವಸ ಗೈರೊಸ 
ಜಿಜ್ಞಾಸೆಯ ಬಗ್ಗೆ ಇದು ಒಂದು ಪ್ರತಿ 

ಸ್ಥಾವಿಕ -ಬೋಗು ಲಿಥವೇನಿಯನ್‌ನ- ಹಸ? 
ಕ್ರಿಯೆ ಉತ್ತರವಲ್ಲ. 

ಇವರೆಲ್ಲ ಆಕಾಶ ದೇವತೆಗಳು , ವೈಭವ, ಪ್ರಭಾವ 
ಸಂಪತ್ತು , ಯಶಸ್ಸು , ಸುದೈವ, ಶಕ್ತಿ ಇತ್ಯಾ 
ಕಲ್ಯಾಣ ಗುಣಗಳನ್ನು ಭಗನಿಗೆ ಆರೋಪಿ ದೆ . ಈ 

ಪರ್ಶಿಯನ್ ಭಾಷೆಯಲ್ಲಿ ಬರ ಎಂದರೆ ದೇತ 
ಬಗ - ವತ್ ' ಶಬ್ದವನ್ನು ಅದರ ಅತಿ ಪ್ರಾಚೀನ – 

ಹಾಗೆಯೇ ಬಕ್ತಎಂದರೆ ಸುದೈವ, ಭಾಗ್ಯ , ಅದೃಷ 
ಪ್ರಯೋಗಗಳ ವರೆಗೆ ಬೆಂಬತ್ತಿದರೆ ಅಲ್ಲಿ ಅದಕ್ಕೆ ಆಧುನಿಕ ಪರ್ಶಿಯನ್ ಭಾಷೆಯಲ್ಲಿ ಇದೇ ಖು 

ಯೋನಿಂದು ಸಂಬಂಧ ಕಾಣಿಸುವುದಿಲ್ಲ. ಋಗ್ ( = ಸುದೈವ, ಕಿಸ್ಕತ್ ) ಆಗಿದೆ. ಬಖ್ಯಾವಶ 
ಅಥರ್ವ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಕಾತ್ಯಾ ಎಂದರೆ ದೈವುಳ್ಳವ, ಪಡೆದು ಬಂದವ . ಆಧುಣ 
ಯನ ಗೃಹ್ಯ ಸೂತ್ರದಲ್ಲಿ ಅದರ ಪ್ರಯೋಗ ಪರ್ಶಿಯನ್ನಿನ ಬಹದ ( = ಶುಭ) ಬಹರ 
ಕಾಣಿಸುತ್ತದೆ. ಬುದ್ಧ ಮಹಾವೀರರಿಗೂ ಅದನ್ನು 

( = ಪಾಲು , ಭಾಗ್ಯ ) ಗಳೂ ಭಗತ್ವದ ಜ್ಞಾ 
ಅನ್ವಯಿಸಲಾಗಿದೆ. ಸಿರಿ ಸಂಪತ್ತು , ಸುಖ , ವೈಭವ, ಪದಗಳಿರಬೇಕು. ಏಕೆಂದರೆ ವೈದಿಕ ಮತ್ತು ಸಂತೆ 
ಬಲ ಇತ್ಯಾದಿಗಳನ್ನು ಪಡೆದವ: ದೈವಿಕ, ಪವಿತ್ರ , 

ತದ ಭಜ್ ಧಾತುವಿಗಿರುವ ಪಾಲು ಮತ. 
ಪೂಜ, ಯಶೋಗುಣಗಳುಳ್ಳವ ಎಂದೂ ಅದಕ್ಕೆ ಸಂಪತ್ ಎಂಬ ಎರಡೂ ಅರ್ಥಗಳು ಇಲ್ಲಿವರಿ 
ಅರ್ಥ, ದೇವ ಮತ್ತು ಋಷಿಗಳಿಗೆ ಹಾಗೆ ಸಲ್ಲುತ್ತವೆ. 
ಸಂಬೋಧನೆ ಇದೆ. ಪ್ರಖ್ಯೋಪನಿಷತ್ತಿನಲ್ಲಿ ಗುರು ಭಗವತ ಶಬ್ದ ದೈವಿಕತೆಗೆ, ವಿಭವು. 
ಭಗವನ್ ಎಂದು ಕರೆಯಲಾಗಿದೆ 

ತ್ವಕ್ಕೆ ಸಂಪತ್ ಸಮೃದ್ಧತ್ವಕ್ಕೆ ಬಹು ಹಿಂ 
ಭಗ- ಉಳ್ಳವನು ಭಗವಂತ, ' ಭಜ್ ' ಧಾತು ಅನ್ವಯವಾಗಿದ್ದರೆ, ' ಭಗವತಿ' ಶಬ್ದ ಲಕ್ಷ್ಮಿ 
ನವಿ ಕೆಳಗೆ ಮೊನಿಯರ್‌ ವಿಲಿಯಂ ಭಗ - ಭಗ ದುರ್ಗೆಗೆ ಅನ್ವಯವಾಗಿ ಅನಂತರ ಕಾಣಿಸುತ್ತ 
ವತ್ ಆದಿ ಪದಗಳನ್ನು ಕೊಟ್ಟಿದ್ದಾನೆ ' ಭಜ್ ' ಶ್ರೀ ಸೂಕ್ತದಲ್ಲಿ ( ಖಿಲ) ' ಭಗವತಿ ಹರಿವಲ್ಲಭ 
ಎಂಬುದಕ್ಕೆ ಹಂಚು, ಹಂಚಿಕೊ , ಪಾಲು ಮಾಡು, ಎಂದು ಲಕ್ಷ್ಮಿಯನ್ನು ಸ್ತುತಿಸಿದೆ . ಪಂಚರಾತ್ರಾ 
ಪಾಲು ಕೊಡು, ನೀಡು ಪಡೆ ( ಪಡೆದು ಬಾ , ಆಗಮಗಳಲ್ಲಿಯೂ ಲಕ್ಷ್ಮಿ , ದುರ್ಗೆಯರಿಗೆ 


೯೧ 


' ಭಗವತ್ 


೯೧ . 


ವತಿ' ಅಭಿಧಾನವಿದೆ. ಅನಂತರದ ಕಾಲದಲ್ಲಿ ಧಾರಾ ಎಂದು ದಾಖಲೆಗಳಿಂದ ವ್ಯಕ್ತವಾಗುತ್ತದೆ. ಆ 
- ಳವಾಗಿ ಸಂನ್ಯಾಸಿನಿಯರಿಗೂ ಈ ವಿಶೇಷಣವನ್ನು ಅರ್ಥದ ನಿಷ್ಪತ್ತಿಯ ದಾರಿ ಸ್ವಲ್ಪ ಬೇರೆಯಾಗಿದೆ. 
ಬಳಸಿದ್ದಾರೆ. 

ಭಜ್ ಧಾತುವಿಗೆ ಭಾಗ ಮಾಡು ಎಂಬರ್ಥವೂ 
ಇನ್ನು ' ಭಗಿನಿ' ವಿಚಾರ: ಅಥರ್ವ ಮತ್ತು ಇದೆಯಲ್ಲವೆ ? ಯೋನಿ ಭಾಗವಾದದ್ದು, ಸೀಳಿದ್ದು 
- ಶತಪಥ ಬ್ರಾಹ್ಮಣದಲ್ಲಿ ಸಿರಿ , ಸಂಪತ್ತು , ಸುಖ, ಅಥವಾ ಕನ್ನಡದಲ್ಲಿ ಬhದದ್ದು ತಾನೆ ? “ಜಗ? 
ಸಭಗವಳ ವನೆಂಬ ಅರ್ಥದಲ್ಲಿ 'ವನ ' (ಜಗ ಶಬ್ದಕ್ಕೆ ಯೋನಿಯೆಂಬರ್ಥದೊಡನೆ ಪುರುಷರ 
- ಉಳ್ಳವ) ಇದೆಯೆಂದು ಮೊನಿಯರ್‌ ವಿಲಿ ಅಂಡದ ಕೆಳಗಿನಿಂದ ಗುದದ್ವಾರದ ವರೆಗಿನ 
ಯನ್ಸ್ ಕೊಶ ಹೇಳುತ್ತದೆ. ಅದರದೇ ” ಪ್ರದೇಶ ಎಂಬ ಅರ್ಥವೂ ಕೋಶಗಳಲ್ಲಿದೆ. ಈ 
ಲಿಂಗ ರೂಪ ಭಗಿನಿ , ಮನು ಮಹಾಭಾರತ ಮೊದ ಪ್ರದೇಶದಲ್ಲಿ ಶರೀರದ ಎರಡು ಭಾಗಗಳನ್ನು 
ಲಾದವಗಳಲಿ ಆಗಲೇ ರ್ಭನಿ ಸೋದರಿಯೆಂಬ ಕೂಡಿಸಿ ಹೊಲಿದಂತೆ ಇರುವುದನ್ನು ಗಮನಿಸಿದರೆ 
- ಅರ್ಥ ಪಡೆದಿದ್ದಾಳೆ. 

ಮೇಲಿನ ಊಹೆಗೆ ಪುಷ್ಟಿ ದೊರೆಯುತ್ತದೆ. 
` ಭ್ರಾತೃ'ವನ್ನು ಹೊಂದಿದ್ದರಿಂದ ಸುದೈವಿ, ಇಷ್ಟು ಹೇಳಿದ ಮೇಲೆ ಡಾ . ಶಂ . ಬಾ . ಅವರು 
ಸುಖಿ ಆದ್ದರಿಂದ ' ಭಗ' ವುಳ್ಳವಳೆಂದು ಇದಕ್ಕೆ 'ಭಗವಂತನನ್ನು ನಿರಾಧಾರ ಅಬ್ರಹ್ಮಣ್ಯ ಊಹೆ 
ನಿರುಕ್ತ ಹೇಳಿದ್ದಾರೆ . 

ಯೆನ್ನಬೇಕೆ? ಹಾಗೆನ್ನುವುದು ಕಷ್ಟ . ಆದಿತ್ಯರಲ್ಲಿ 
ವೇದಗಳಲ್ಲಿ ' ಭಗ' ಶಬ್ದಕ್ಕೆ ಯೋನಿಯೆಂಬರ್ಥ ಒಬ್ಬನಾದ ವೈದಿಕ ' ಭಗ' ನು ಶ್ರೀ ಸಂಪತ್ತುಗಳ 
ಕಾಣಿಸುವುದಿಲ್ಲ. 'ಯೋನಿ' ಎಂಬ ಪದವೇ ಅಲ್ಲಿ ದಾತನಿದ್ದಂತೆ, ವಿವಾಹ, ಕಾಮಗಳ ಅಧಿದೇವತೆ 
ಸ್ತ್ರೀ ಜನನೇಂದ್ರಿಯ , ಗರ್ಭಕೋಶ, ಜನ್ಮ ಸ್ಥಾನ ಯೂ ಆಗಿದ್ದಾನೆ.' ಭಗ' ವು ವೇದಗಳಲ್ಲಿ ಗಾಂಭೀರ 
ಇತ್ಯಾದಿ ಅರ್ಥಗಳಲ್ಲಿ ಬಳಕೆಯಾಗಿದೆ. ಭವ್ಯತೆಗಳನ್ನು ಸೂಚಿಸುವಂತೆ ಸೌಂದಯ್ಯ ಚೆಲುವು 
- ಆದರೆ ವೇದದ ಅನಂತರ ಕಾಲದ ಈತ ಕಾಮ ವಿಲಾಸ ವಿಭವಗಳನ್ನೂ ಸೂಚಿ 
ಸೂತ್ರಗಳಲ್ಲಿ ' ಭಗ' ಶಬ್ದ ಯೋನಿಯೆಂಬರ್ಥದ 

ಸುತ್ತದೆ. ಮೇಲೆ ಹೇಳಿದ ನಿರುಕ್ತಿಯೊಡನೆ 
ಕಡೆ ಜಾರುತಿ ರುವದು ಗೋಚರಿಸುತ್ತದೆ. ಈ ವೈದಿಕ ಕಲ್ಪನೆಗಳೂ ಸೇರಿ ' ಭಗ'ಕೆ, ಈ ನ 
ಕಾತ್ಯಾಯನ ಶೌತ ಸೂತ್ರದಲ್ಲಿ 'ಭಗ- ಕಾಮ ' ಅರ್ಥ ಗಟ್ಟಿಗೊಂಡಿರಬಹುದು. 
ಎಂದರೆ ಸಂಭೋಗ ಸುಖಾಪೇಕ್ಷಿಯೆಂಬರ್ಥ ಸಂಗಡಲೇ ಒಂದೆರಡು ಸ್ವಾರಸ್ಯದ ಪ್ರಾಚೀನ 
ಇದೆ. ಆ ಮೇಲೆ ಯಾಜ್ಞವಲ್ಕ , ಮನು ಧರ್ಮ ಉಲ್ಲೇಖಗಳನ್ನು ಹೇಳಬಹುದು. ' ಭಗವತ ? 
ಶಾಸ್ತ್ರ , ಮಹಾ ಭಾರತ , ಸುಶ್ರುತ ಸಂಹಿತೆ ವೇದ ಎಂದರೆ ಸುಖದಾಂಪತ್ಯದ ಅದೃಷ್ಟ ಮತ್ತು ಉತ್ತ 
ಲಾದವುಗಳಲ್ಲಿ ಭಗಕ್ಕೆ ಯೋನಿಯೆಂಬರ್ಥ ರಾ ಫಲ್ಗುನೀ (ಉತ್ತರ ) ನಕ್ಷತ್ರಕ್ಕೂ ಆ ಹೆಸರು 
ಗಟ್ಟಿಯಾಗಿಬಿಟ್ಟಿದೆ. ' ಭಗದೇವ' ( = ಕಾಮುಕ) ಇದೆ. ಹಾಗೆಯೇ ಪೂರ್ವಾಫಾಲ್ಕುನಿಗೆ ( ಹುಬ್ಬಾ ) 
ಎಂಬ ಪದ ಬಹುಶಃ ವೇದದ ಶಿಶ್ನದೇವ'ದ 'ಯೋನಿ' ಯೆಂಬ ಹೆಸರುಂಟು, ಇದರ ಆಂತರ 
ಮಾದರಿಯಲ್ಲಿ ಸೃಷ್ಟಿಯಾಗಿದೆ. ಮುಂದೆ ಭಗ ವೇನೆಂದು ಪ್ರಶ್ನೆ ಉದ್ಭವಿಸುತ್ತದೆ. ಹಾಗೆಯೇ 
ವೃತಿ , ಭಗಭಾಸ್ಕರ ಎಂಬ ಪದಗಳು ಕ್ರಮವಾಗಿ ಭಗಿನೀ ಶಬ್ದಕ್ಕೆ ಕೋಶಗಳಲ್ಲಿ ಹೆಂಗಸು ಮತ್ತು 
ಯೋನಿಯನ್ನು ಮಾರಿಕೊಂಡು ಬದುಕುವವಳಿಗೆ ಹೆಂಡತಿಯೆಂದೂ ಅರ್ಥವಿದೆ. ಇದು ವಿಚಿತ್ರ , 
ಅದಕ್ಕೆ ಗಿರಾಕಿ ಹುಡುಕಿ ಕೊಡುವವನಿಗೆ ತಿರಸ್ಕಾರ ಆದರೆ ' ಭಗಿನಿ' ಶಬ್ದಕ್ಕೆ ಒಂದೇ ಭಾಗದಿಂದ 
ಪೂರ್ವಕವಾಗಿ ಪ್ರಯುಕ್ತವಾಗಿವೆ. . ಬಂದವಳು (ಸೋದರಿ ಎಂಬಂತೆ ) ಎಂಬುದು ನಿಜ 
- ಹೀಗೆ ' ಭಗ' ಶಬ್ದಕ್ಕೆ ಸ್ತ್ರೀ ಜನನೇಂದ್ರಿಯ ವಾದ ನಿರುಕ್ತವೆ ಎಂದೆಂದು ಸಂಶoು 
ಎಂಬರ್ಥ ಸ್ವಲ್ಪ ತಡವಾಗಿ ರೂಪುಗೊಂಡದ್ದು ನನಗಿದೆ. 


ಹೊಸ ವರ್ಷದ ವಿಶೇಷ ರಿಯಾಯ್ತಿ 
ನಿಮ್ಮ ಮನೆಯಲ್ಲೇ 30 ದಿನಗಳ 

* ಉಚಿತ ಕೊಡುಗೆ. 


2 ಬ್ಯಾಂಡ್ ಎಸಿ ಕಂ , ಬ್ಯಾಟರಿ 
ಆಲ್‌ವರ್ಲ್ಡ್ ಟ್ರಾನ್ಸಿಸ್ಟರ್ 
ನ್ಯೂ ಎಕೊ ಬಬ್ಬನೆ 
ಸಂಪರ ಡಿಲಕ್ಸ್ ವರಾಡೆಲ್ 


2 ಬ್ಯಾಂಡ್ ಬ್ಯಾಟರಿ ಚಾಲಿತ 
ಆಲ್‌ವರ್ಲ್ಡ್ ಟ್ರಾನ್ಸಿಸ್ಟರ್‌ 

ಎಕೊ ವಿ - 5 . 


45 
Rs190 mm 


• Rs5 
- 170² 


(ನಿಯಮಿತ ಕೊಡುಗೆ, ಸಂಗ್ರಹ ತೀರುವವರೆಗೆ ಮಾತ್ರ .) . 
ದಯಮಾಡಿ, ನಿಮ್ಮ ಹಣ ಮರಳಿಸುವ ಭರವಸೆಯ ಅಡಿ, ವಿ. ಪಿ . ಪಿ. 
ವರಿಲಕ ಹೊಸ ಎಕೊ ಬಬ್ಬನ/ ಎ ಮಲ್ಟಿ -5 . ಟ್ರಾನ್ಸಿಸ್ಟರ್‌ 
ನನಗೆ ಕಳಿಸಿ, ಅಂಚೆಯಿಂದ ಪಾರ್ಸಲ್ ಬಂದಾಗ ನಾನು , ವಿ . ಪಿ . ಪಿ . 
ಅಂಗೀಕರಿಸುವೆ. ನನಗೆ ಸಂಪೂರ್ಣ ತೃಪ್ತಿಯಾಗದಿದ್ದಲ್ಲಿ ನಾನಂ 30 ದಿನದೊಳಗೆ 
ಹಣ ವಾಪಸಾತಿಗಾಗಿ ವರಳಿಸುವೆ . 

ಈಗ ಹಣ ಕಳಿಸಬೇಕಾಗಿಲ್ಲ. 

ತಕ್ಷಣ ಬರೆಯಿರಿ. 
Echo Radio & Transistor Co. 

97 , Old Anarkali Delhi - 110051. 


ಇದು ನಿಸರ್ಗದ 
ಮುನಿಸು ಮಾತ್ರವಲ್ಲ 


ರಲ್ಲಿ ಸುಮಾರು ೩೫ ಕೋಟಿಗಳಷ್ಟು ಜನ 

ಕಂಪ ಸಂಭವನೀಯ ಪ್ರದೇಶಗಳಲ್ಲಿಯೇ 
ವಾಸಿಸುತ್ತಿದ್ದಾರೆ. ಭೂಮಿಯು ಆಂತರಿಕ ರಚನೆ 
ಸ್ಪಷ್ಟವಾಗಿ ತಿಳಿದ ಪ್ರದೇಶಗಳಲ್ಲಿಯೇ 
ಕೋಟ್ಯಂತರ ಜನ ವಾಸಿಸುತ್ತಿದ್ದಾರೆ. ಭೂಕಂಪ 
ಗಳಿಂದಾಗಿ ಕಳೆದ ೮೦ ವರ್ಷಗಳಲ್ಲಿ ಸುಮಾರು 
೧೦,೫೬, ೦೦೦ ಜನರು ಜೀವ ಕಳೆದುಕೊಂಡಿದ್ದಾರೆ. 
ಇದರಲ್ಲಿ ಗಾಯಗೊಂಡವರ ಸಂಖ್ಯೆ ಇನ್ನೂ 
ಹೆಚ್ಚು . ಆಸ್ತಿಪಾಸ್ತಿ ನಷ್ಟದ ಮೊತ್ತ ಊಹಿ 
ಸಲು ಕಷ್ಟ . ಇದು ೩೦೦೦ ಕೋಟಿ ಡಾಲರ್ 
ಗಳಿಗಿಂತಲೂ ಅಧಿಕ ಆಲೀರಿಯದ ಇತ್ತೀ 
ಚಿನ ಭೂಕಂಪದ ನಷ್ಟ ಪೂರ್ಣ ಅಂದಾಜಿಗೆ 
ಸಿಕ್ಕಿಲ್ಲ . ಮುಂದಿನ ಭೂಕಂಪಗಳಿಂದ ಇನ 


ಭೂಕಂಪ: 
ಮಾನವನೂ ಹೊಣೆಯೇ ? 


ಟ, ಎನ್. ಗುರುದತ್ತ 


ಬ ಕಂಪಗಳು ! ನಿಜಕ್ಕೂ ಇದರ ಕಲ್ಪನೆಯೇ ಅಧಿಕ ಹಾನಿ ಸಂಭವಿಸಲಿದೆ. 
ಭೀಕರ . ಬಹುಶಃ ಇದು ಪ್ರಕೃತಿಯು ಮಾನವನ ಇದಕ್ಕೆ ಕಾರಣವೇನು? ವಿಶೇಷ ಅಧ್ಯಯನ 
ವಿರುದ್ಧ ಹೂಡಿರುವ ಸವಾರವೇ ಆಗಿರಬಹುದು. ನಡೆಸಿರುವ ಭೂಗರ್ಭಶಾಸ್ತ್ರಜ್ಞರು ಹೀಗೆನ್ನು 
ಇಡೀ ನಾಗರಿಕತೆಯನ್ನೇ ಏರು ಪೇರು ಮಾಡುವ ತಾರೆ: ಪ್ರಪಂಚವಾಸಿಗಳ ಸಾಮಾಜಿಕ ಜೀವನ 
ಈ ಭೂಕಂಪಗಳಿಗೆ ಹೊಣೆ ಯಾರು ? ಮಾನವನ ಕ್ರಮ ಕ್ಷಿಪ್ರಗತಿಯಲ್ಲಿ ಬದಲಾವಣೆಗೊಳ್ಳು 
ಇದಕ್ಕೆ ಕಾರಣವಿರಬಹುದೇ ? ಹೌದು, ಭೂಕಂಪ ತ್ತಿದೆ. ಹಿಂದೆ ವಿಶೇಷವಾಗಿ ಭೂಕಂಪಕ್ಕೊಳಗಾ 
ಗಳಿಗೆ ಮಾನವನ ದಾರಿ ಮಾಡಿಕೊಡುತ್ತಿ ದ್ದು ಈಚಿನ ದಿನಗಳಲ್ಲಿ ಏನೂ ಸಂಭವಿಸ 
ದಾನೆ. ಈ ವರೆಗಿನ ಭೂಕಂಪಗಳ ಹೊಡೆತವನ್ನೇ ದಿರುವ ಪ್ರದೇಶಗಳಲ್ಲಿ ಈಗ ಹೆಚ್ಚಿನ ಜನ 
ಸಂಪೂರ್ಣ ಎದುರಿಸದಿರುವಾಗ ಅನೇಕ ಪಟ್ಟಣ ಸಾಂದ್ರತೆ ಹಾಗೂ ಕೈಗಾರಿಕೆ ವಿಪುಲವಾಗಿ ಹೆಚ್ಚಿವೆ. 
ಗಳನ್ನೊಳಗೊಂಡು ಅನೇಕ ಭೂಭಾಗಗಳು ಸುಲಭವಾಗಿ ಹಾನಿಗೊಳಗಾಗಬಲ್ಲ ಜೀವನ 
ವಿನಾಶದಂಚಿನಲ್ಲಿವೆಯೆಂಬ ಅಂಶ ನಮ್ಮನ್ನು ಕ್ರಮವನ್ನು ಜನರು ನಡೆಸುತ್ತಿದ್ದಾರೆ. ಬೃಹತ್ 
ಇನ್ನೂ ತಲ್ಲಣಗೊಳಿಸುತ್ತದೆ. ಈ ಕೈಗಾರಿಕೆಗಳು , ಶಕ್ತಿ ಮೂಲಗಳು , ಬೃಹತ್ 
ಈ ಭೂಮಿಯ ಮೇಲೆ ವಾಸಿಸುತ್ತಿರುವ ಜನ ಕಟ್ಟಡಗಳು ಒಂದೆಡೆ ಸೇರಿ ಭೂಮಿಯ ಮೇಲ್ಪ 


ಕಸ್ತೂರಿ, ಮಾರ್ಚ್ ೧೯೮೩ 


ದರ ಒತ್ತಡಕ್ಕೆ ಸಿಕ್ಕುತ್ತಿದೆ. ಅನೇಕ ರಾಷ್ಟ್ರಗಳು ವರಿದಿದ್ದರೂ ಭೂಕಂಪ ಸಂಭವನೀಯತೆ 
ಹಿಂದೆ ಭೂಕಂಪಕ್ಕೊಳಗಾದ ಸ್ಥಳಗಳ ಮೇಲೆಯೇ ಯನ್ನು ಭೂಕಂಪಕ್ಕೆ ಮೊದಲು ಶೇಕಡಾ 
ಆಧುನಿಕ ವಿಶಾಲ ಹಾಗೂ ಅಧಿಕ ವೆಚ್ಚದ ನಗರ ನೂರರಷ್ಟು ಗುರುತಿಸಲು ಸಾಧ್ಯವಾಗಿಲ್ಲ . ಇಲ್ಲಿ 
ಗಳನ್ನು ನಿರ್ಮಿಸುತ್ತಿವೆ. 

- 'ವಢ ನಂಬಿಕೆ ' ಗಳೇ ಆಶಾದಾಯಕವಾಗಿವೆ. 
೧೯೨೩ರಲ್ಲಿ ಟೋಕಿಯೋ ಭಯಂಕರವಾದ ಇಂಥ ವೇಳೆಯಲ್ಲಿ ಪ್ರಾಣಿ ಪಕ್ಷಿಗಳ ವಿಶೇಷ 

ಕಂಪಕ್ಕೆ ತುತಾ ಯಿತು. ಆಗ ಅದು ಇಂದಿ ವರ್ತನೆ ಕಂಡುಬರುತ್ತದೆ. ಆದರೆ ಈ ಮುನ್ನೂ 
ನಷ್ಟು ವ್ಯಾಪಕವಾಗಿ ಕೈಗಾರಿಕೆಗಳನ್ನು ಹೊಂದಿ ಚನೆಗಳು ಉಪಯೋಗವಾಗಷ್ಟು ಮೊದಲೇ ಕಂಡು 
ರಲಿಲ್ಲ . ಹೀಗಿದ್ದೂ ಒಂದು ಲಕ್ಷ ಜನ ಬರುವುದಿಲ್ಲ . ಈಗ, ಸಾಧ್ಯವಿರುವಂತೆ ಭೂಕಂಪ 
ಬಿಸಿಯಾದ ಚಂಡಮಾರುತದಿಂದಾಗಿ ಸತ್ತರು. ಸಂಭವನೀಯತೆ ಹಿಂದಿನ ಘಟನೆಗಳ ಆಧಾರದ 
ಇಂದೂ ಟೋಕಿಯೋ ನಗರದ ತಿ ಭೂಕಂಪದ ಮೇಲೆಯೇ ನಿಂತಿದೆ . ಆದರೆ ಈಚಿನ ಸಂಶೋಧನೆ 
ಟೈಂ ಬಾಂಬಿನ ಮೇಲೆ ಕುಳಿತಂತೆಯೇ ಪ್ರಕಾರ ಭರಚನಾ ವೈಕಲ್ಯಭಾಜನಗಳ 
ಇದೆ. ಟೋಕಿಯೋದ ದಕ್ಷಿಣಕ್ಕೆ ಸುಮಾರು ( Tectonic plates ) ಚಲನೆಯನ್ನು ಪರಿ 
೩೦೦ ಮೈಲುಗಳ ತನಕ ಪ್ರಮುಖವಾದ ಗಣಿಸಿ ಭೂಕಂಪದ ಸಾಧ್ಯತೆಯನ್ನು ತಿಳಿಯು 
ಭಕಂಪಗಳು ಸರಾಸರಿ ೮೫ ವರ್ಷಗಳಿಗೊಮ್ಮೆ ಬಹುದು. ಆದರೆ ಇವುಗಳಿಂದ ಭೂಕಂಪವಾ 
ಸಂಭವಿಸಿವೆ. ಆದರೆ 'ಟೋಕಿಯೋದ ನೈಋತ್ಯ ಗುವ ಸ್ಥಳಗಳನ್ನು ಗುರುತಿಸಬಹುದೇ ವಿನಾ 
ಭಾಗ ೧೨೫ ವರ್ಷಗಳಿಂದಲೂ ಯಾವುದೇ ಸಂಭವಿಸಬಹುದಾದ ಸಮಯವನ್ನಲ್ಲ . ಆದರೆ 
ಭೂಕಂಪಕ್ಕೂ ಒಳಗಾಗಿಲ್ಲ . ಜಪಾನಿ ಭೂಕಂಪ ಆಗಿ ಹೋದ ಸೂಕ್ಷ್ಮ ಕಂಪನಗಳನೂ 
ತಜ್ಞನೊಬ್ಬನ ಪ್ರಕಾರ ಇಲ್ಲಿ ಅಪಾಯಕಾರಿ ಸ್ಫೋಗ್ರಾಫಿನಿಂದ ಗುರುತಿಸಬಹುದು. 
ಭೂಕಂಪದ ಸಂಭವನೀಯತೆ ಇದೆ. ಇದು ಒಂದು ಚೀನದಲ್ಲಿ ಕಳೆದ ೨೭೦೦ ವರ್ಷಗಳಲಿ 
ಘೋರ ಯುದ್ದಕ್ಕಿಂತಲೂ ಮಾರಕವಾಗಿ ಪರಿ - ೭೦೦ಕ್ಕಿಂತಲೂ ಹೆಚ್ಚು ಬಾರಿ ಮಾರಕ ಭೂಕಂಪ 
ಣಮಿಸಬಹುದು, 

ಗಳು ಉಂಟಾಗಿವೆ. ಆದರೂ ಯಾವ ಎರಡು 
ಶಾಂತಸಾಗರದ ಬಳಿಯ ಇಂಥ ಸಾದ. (ತೀವ್ರ ಹಾಗೂ ಲಘು ಭೂಕಂಪಗಳ ಕಾಲ) 
ಗಳಿವೆ . ಕ್ಯಾಲಿಫೋರ್ನಿಯಾದ ಸ್ಯಾನ್ ಆಂಡಿಸ್ ಕಾಲಗಳಿಗೂ ಯಾವ ಸಂಬಂಧವನ್ನೂ ಕಂಡು 
ಪ್ರದೇಶದಲ್ಲಿ ಎರಡು ದೊಡ್ಡ ನಗರಗಳು ಖಂಡಿತ ಹಿಡಿಯಲು ಸಾಧ್ಯವಾಗಿಲ್ಲ . ಅನೇಕ ಬಾರಿ ಈ 
ಭೂಕಂಪದ ದಾಳಿಗೆ ತುತ್ತಾಗುತ್ತವೆ. ಒ೦೦ ಎರಡು ಕಾಲಗಳ ನಡುವೆ ದೀರ್ಘಾವಧಿ 
ಮೈಲಿ ಉದ್ದವಿರುವ ಈ ಪ್ರದೇಶದ ಎರಡೂ ಸುಪ್ತತೆ ಕಂಡುಬಂದಿದೆ. 
ಪಕ್ಕಗಳು ೧೫೦ ವರ್ಷಗಳಲ್ಲಿ ಸುಮಾರು ೧೫ ಅಡಿ ದುಃಖದ ಸಂಗತಿಯೆಂದರೆ, ಭೂಕಂಪದಿಂದ 
ಗಳಷ್ಟು ಹತ್ತಿರ ಸರಿದಿದೆ. ಈ ಪ್ರದೇಶದ ಉಂಟಾಗುವ ಅಪಾರ ಪ್ರಾಣಹಾನಿ , ಅರ್ಥ 
ಲ್ಲಿಯೇ ಸ್ಯಾನ್‌ಫ್ರಾನ್ಸಿಸ್ಕೊ ಹಾಗೂ ಲಾಸ್ ಹಾನಿಯ ಬಗ್ಗೆ ಹರಿಸುತ್ತಿರುವ ಗವಾನ ಸಾಲದು. 
ಏಂಜಲೀಸ್ ನಗರಗಳಿರುವುದು. ಈ ವಿಚಾರದಲ್ಲಿ ಮುಂದುರಿದ ರಾಷ್ಟ್ರಗಳು ಬಾಹ್ಯಾಕಾಶ ವಿಜ್ಞಾನ, 
ಯಾರೂ ಗಮನ ಹರಿಸಿಲ್ಲ . ಈ ಪ್ರದೇಶಕ್ಕೆ ಅಣು ವಿಜ್ಞಾನಗಳಿಗೆ ಮಹತ್ವದ ಸ್ಥಾನ 
ಆಧಾರವಾಗಿರುವ ಕಲ್ಲು ಬಂಡೆಗಳ ಮೇಲೆ ಕೊಟ್ಟಿವೆ. ಆದರೆ ಇಡೀ ಜನಾಂಗಕ್ಕೆ ನಾಗರಿ 
ವಿಪರೀತ ಒತ್ತಡ ಬಿದ್ದು ಒಮ್ಮೆ ಅದು ಬಿರುಕು ಕತೆಗೇ ಪಿಡುಗಾದ ಭೂಕಂಪಗಳ ಬಗ್ಗೆ ಪೂರ್ಣ 
ಬಿಡುತ್ತದೆ. ಇದರಿಂದ ಭೀಕರ ಭೂಕಂಪ ಆಸ್ಥೆ ವಹಿಸದಿರುವುದು ವಿಷಾದಕರ. ಇಲ್ಲಿ 
ವುಂಟಾಗುತ್ತದೆ. ಇತ್ತೀಚಿನ ಆಲೀರಿಯದ ಎರಡು ಬಗೆಯ ದೃಷ್ಟಿ ಅಗತ್ಯ , ಒಂದು 
ಭೂಕಂಪಕ್ಕೂ ಇದೇ ಕಾರಣಕ್ಕೆ 

ಭೂಕಂಪದ ಸಾಧ್ಯಾಸಾಧ್ಯತೆಯನ್ನು ಗುರುತಿಸುವ 
ಆಧುನಿಕ ವಿಜ್ಞಾನ ಎಷ್ಟೇ ಮುಂದು ಶಕ್ತಿಯನ್ನು ಸಾಧಿಸುವುದು ಮತ್ತು ಭೂಕಂಪ 


ಭೂಕಂಪ: ಮಾನವನೂ ಹಣೆಯ ? 


ಕೊಳಗಾದರೂ ಹೆಚ್ಚು ಹಾನಿಯಾಗದಂತಹ ದ್ವಿಗುಣಗೊಳ್ಳುತ್ತಿತ್ತು , 
ಪಾತಾವರಣವನ್ನು ಕಲ್ಪಿಸುವುದು , 

ಭಯಾನಕ ಪರಿಣಾಮಗಳ ಈ ಭೂಕಂಪಗಳ 
ಭೂಕಂಪದ, ವಿಚಾರವನ್ನು ಪರಿಗಣಿಸದೆ ಬೆಂಕಿಗೆ ಮಾನವನೂ ತುಪ್ಪ ಸುರಿಯುತ್ತಿದ್ದಾನೆ. 
ಇರುವ ಸ್ವಭಾವ ಕೇವಲ ಮುಂದುವರಿದ ಅವನ ಅವಿವೇಕದಿಂದಾಗಿ ಅನೇಕ ಭೂಕಂಪಗಳು 
ದೇಶಗಳಿಗೆ ಸೀಮಿತವಲ್ಲ : ಮಧ್ಯ ಪ್ರಾಚ್ಯದ ಕೃತಕವಾಗಿ ಸಂಭವಿಸುತ್ತಲೇ ಇವೆ. 
ಅನೇಕ ರಾಷ್ಟ್ರಗಳೂ ಇದೇ ಧೋರಣೆಯನ್ನು ಭೂಮಿಯೊಳಗೆ ಆಸ್ಫೋಟಿಸುವ ಅಣು 
ತಾಳಿವೆ. ಅವು ಪೆಟ್ರೋಲ್‌ಮೂಲಗಳು ಬತ್ತಿ ಬಾಂಬುಗಳು ಭೂರಚನೆಯನ್ನು ತೀವ್ರ ದುರ್ಬಲ 
ಹೋಗುವ ಮೊದಲೇ ಅಭಿವೃದ್ಧಿ ಹೊಂದಲು ಗೊಳಿಸುತ್ತವೆ. ಆದರೆ ಇಂದು ಪ್ರಯೋಗಾರ್ಥ 
ಯತ್ನಿಸುತ್ತಿರುವುದರಲ್ಲಿ ಭೂಕಂಪಗಳ ಬಗೆಗೆ ಅಣುಬಾಂಬ್ ಸ್ಫೋಟ ನಡೆಯುತ್ತಿದೆ. ಅನೇಕ 
ಏನೇನ ಗಮನ ನೀಡಿಲ್ಲ . 

ಮುಸ್ಲಿಂ ರಾಷ್ಟ್ರಗಳೂ ಶಕ್ತಿಗಾಗಿಹೋರಾಡುತ್ತಿವೆ. 
ಭೂಕಂಪಗಳಿಂದ ಕೇವಲ ಜೀವಹಾನಿಯಷ್ಟೇ ಇವು ಭೂಮಿಯ ಆಳ ಪದರಗಳನ್ನು ನಿರ್ಜಲೀ 
ಆಗುತ್ತಿಲ್ಲ. ಹಣದುಬ್ಬರವೂ ಇದರಿಂದಾಗುತ್ತಿದೆ. ಕರಿಸಿ, ದುರ್ಬಲಗೊಳಿಸಿ ಭೂಕಂಪಕ್ಕೆ ದಾರಿ 
ಈ ಹಣದುಬ್ಬರಕ್ಕೆ ಉದಾಹರಣೆಯನ್ನು ಮಧ್ಯ ಮಾಡಿಕೊಡುತ್ತವೆ. ಇಷ್ಟೇ ಅಲ್ಲ , ಬೃಹತ್ ಅಣೆ 
ಪ್ರಾಚ್ಯದಲ್ಲಿ ಕಾಣಬಹುದು. ೧೯೦೦ - ೧೯ರ ಕಟ್ಟುಗಳ ಕೃತಕ ಸರೋವರಗಳ ನಾಲೆ 
ನಡುವೆ ತುರ್ಕಿಯ ಭೂಕಂಪದಿಂದ ನಾಶವಾದ ಗಳೂ , ಭೂಕಂಪಕ್ಕೆ ಕಾರಣವಾಗುತ್ತವೆ. ಬೃಹತ್ 
ಮನೆಗಳನ್ನು ಸರಿಪಡಿಸಲು ೧೦೦೦ಕೋಟಿ ಡಾಲರ್‌ ಪ್ರಮಾಣದಲ್ಲಿ ಶೇಖರವಾಗುವ ನೀರುಭೂಮಿಯು 
ಖರ್ಚಾಯಿತು ! ಅದೇ ದೇಶದಲ್ಲಿ ೧೯೭೦ರೀಡೆಯ ಪದರಗಳನ್ನು ದುರ್ಬಲಗೊಳಿಸುತ್ತದೆ. ಇದಕ್ಕೆ 
ಮರು ಭೂಕಂಪಗಳಿಂದ ಈ ಖರ್ಚು ೩೫೦೦ ಉದಾಹರಣೆಯಾಗಿ ೧೯೬೨ - ೬೫ರ ಘಟನೆಯನ್ನು 
ಕೋಟಿ ಡಾಲರನ್ನು ಮೀರಿತು. ಸಮಾಧಾನವೆಂ ಸ್ಮರಿಸಬಹುದು. ಆಗ ಕೊಲೆರಾಡೋ ಪ್ರದೇ 
ದರೆ ಅತಿ ದೊಡ್ಡ ನಗರಗಳು ಭೂಕಂಪಕ್ಕೆ ಬಲಿಯಾ ಶದ ಡೆನ್ವರ್ ಸಮೀಪದಲ್ಲಿ ಹಲವಾರು ಬಾರಿ 
ಗಿಲ್ಲ . ಹಾಗಾಗಿದಲ್ಲಿ ಇಂಥ ವೆಚ್ಚಗಳ ಪ್ರಮಾಣ ಲಘು ಭೂಕಂಪಗಳು ಸಂಭವಿಸಿದುವು. ಇದಕ್ಕೆ 


1 


. 


KARUDIKATLA 


ಇಸ್ರರಿ, ವರಾರ್ಚಿ ೧೯೮೩ 


ದೆಡೆಗಳ, ಭೂಕಂಪಗಳಿಗಿಂತ ಸಾವಿರ ಪಟ್ಟು 
ಭಾರತದ ಉದಾಹರಣೆ ಅಧಿಕವಾದುದು. 
೧೯೬೭ ರಲ್ಲಾದಕೊಯ್ಯಾ ಭೂಕಂಪ - ಮಾನವ ಕೃತ ಭೂಕಂಪನಗಳಿಗೆ ಮತ್ತೊಂದು 
ಮಾನವಕೃತ ಆಕಸ್ಮಿಕಗಳಿಗೊಂದು ಉದಾ ಉದಾಹರಣೆಯೆಂದರೆ ಪಶ್ಚಿವ ಸಂಯುಕ್ತ 
ಹರಣೆ. ಕೋರಾ ನದಿಗೆ ಅಣೆಕಟ್ಟು 

ಸಂಸ್ಥಾನಗಳ ಭೂಕಂಪಗಳು, ಅಲ್ಲಿನ ಮೀಡ್ 
ಕಟ್ಟಿದ ಸ್ಥಳದಲ್ಲಿ ಭೂಗರ್ಭ ರಚನೆಯಲ್ಲೇ ಸರೋವರದ ಮೇಲೆ ನಿರ್ಮಿಸಿರುವ ಹೂವರ್‌ 
ದೋಷವಿದೆಯಂತೆ. ಅಣೆಕಟ್ಟಿನ ಹಿಂದೆ | 

ಡ್ಯಾಂ ಸಂಪೂರ್ಣಗೊಂಡ ನಂತರದ ಕೇವಲ ೧೦ 
ಪ್ರಚಂಡ ಪ್ರಮಾಣದಲ್ಲಿ ನೀರು ಸಂಗ್ರಹ ವರ್ಷಗಳಲ್ಲಿ ಸುಮಾರು ೬೦೦ ಲಘು ಭೂಕಂಪ 
ವಾಗತೊಡಗಿತು. ಅದು ಭೂಮಿಯ ಗಳು ಸಂಭವಿಸಿವೆ! ಇದು ಎಂಥವರನ್ನೂ ತಲ್ಲಣ 
ಆಳಕ್ಕೆ ಧುಮುಕಿದಾಗ ಆದ ತೀವ್ರ ಗೊಳಿಸುತ್ತದೆ. ಸುಮಾರು ೨೫೦ ಚದರ ಮೈಲುಗಳ 
ಆಘಾತದಿಂದಲೇ ಆದ ಭೂಕಂಪದ ಮೇಲೆ ನಿಂತ ನೀರಿನಿಂದಾಗಿ ಭೂಮಿಯೊಳಗಡೆ 
ಅನುಭವ ಅಲ್ಲಿಂದ ಸುಮಾರು ಐನೂರು ಶಿಥಿಲ ಸ್ಥಳಗಳ ಒಳಕ್ಕೆ ನೀರು ನುಗ್ಗಿ ಅವು. 
ಮೈಲು ದೂರದಲ್ಲಿ ಬಂತು . 

ದುರ್ಬಲಗೊಂಡು ಭೂಕಂಪಕ್ಕೆ ಕಾರಣವಾಯಿತು. 

ಇದೇ ರೀತಿ ಹಲವು ಭೂಗರ್ಭಶಾಸ್ತ್ರಜ್ಞರ 

ನುಡಿದಿದ್ದಾರೆ. ಭೂಮಿಯ ಅಂತರ್ಜಲವನ್ನು 
ಪೂರಕ ಕಾರಣವೆಂದರೆ , ಅಲ್ಲಿ ಆ ಪ್ರದೇಶಗಳ ವಿವೇಚನೆಯಿಲ್ಲದೆ ಹೊರತೆಗೆದು, ಭೂಮಿಯು 
ಹೊಲಸು ನೀರನ್ನು ಒಂದು ಬಾವಿಯೊಳಕ್ಕೆ ಒಳ ಪದರಗಳನ್ನು ಪೂರ್ಣವಾಗಿ ಒಣಗಿಸಿ ಅವು 
ಪಂಪ್ ಮಾಡುತ್ತಿದ್ದರು . ಅಲ್ಲಿ ನಿಂತ ನೀರಿನಿಂದಾಗಿ ಒಡೆಯುವಂತೆ ಮಾಡುವುದು `ಭೂಕುಸಿತಕ್ಕೆ 
ಭೂಕಂಪಗಳುಂಟಾಗಿದ್ದವು. ಆ ರೀತಿ ಪಂಪ್ ಕಾರಣವಾಗಬಹುದೆಂದು ಅವರು ಅಭಿಪ್ರಾಯ 
ಮಾಡುವುದನ್ನು ಆನಂತರ ನಿಲ್ಲಿಸಲಾಯಿತು. ಪಟ್ಟಿದ್ದಾರೆ. 
ಭೂಕಂಪಗಳೂ ನಿಂತುಹೋದವು. 

- ಆಳವಾದ ಗಣಿಗಳು ಕುಸಿದ ಭೂಕಂಪ 
- ಬ್ರಿಟಿಷ್ ಭಕಂಪಶಾಸ್ತ್ರ ಪರಿಣಿತ ನಿಕೊ ಗಳುಂಟಾಗಬಹುದು. ಕೋಲಾರದಂಥ ಆಳ 
ಲಾಸ್ ಎನ್ , ಆಂಬೈಸಿ ಹೇಳುತ್ತಾರೆ: “ ಅಣು ವಾದ ಗಣಿಗಳು ಈ ವಿಷಯದಲ್ಲಿ ಆತಂಕಕಾರಿ. 
ಸ್ಥಾವರಗಳು, ಬೃಹತ್ ಅಣೆಕಟ್ಟುಗಳು , ನಾಲೆಗಳು ಭೂಮಿಯೊಳಗೆ ನಡೆಸುತ್ತಿರುವ ಅಣುಸ್ಫೋಟ 
ಮುಂತಾದವುಗಳನ್ನು ರಚಿಸುವಾಗ ಭೂಕಂಪಗಳ ಗಳು , ಅತ್ಯಂತ ಆಳವಾಗಿ ತೋಡಲ್ಪಟ್ಟ ಬೃಹತ್ 
ಸಾಧ್ಯಾಸಾಧ್ಯತೆಗಳ ಬಗೆಗೆ ಆಲೋಚನೆಯಿಲ್ಲದೆ ಬಾವಿಗಳು ಇವಕ್ಕೆ ಕಾರಣವಾಗುತ್ತದೆ. 
ಮುಂದುವರಿಯುವುದರಿಂದ ತೀವ್ರ ಹಾನಿಯುಂ ಈ ದಿಸೆಯಲ್ಲಿ ಎಲ್ಲ ರಾಷಗಳುತೀವ ಎಚ್ಚೆತ್ತು 
ಟಾಗಿ ಅದರಿಂದಾಗುವ ವಿನಾಶವನ್ನು ತಡೆಗಟ್ಟಲು ಕೊಳ್ಳಬೇಕು. ಸಾಮಾಹಿಕ ಹತ್ಯಾಕಾಂಡವಾದ 
ಸಾಧ್ಯವೇ ಇಲ್ಲ .” 

ಈ ಭೀಕರ ಪ್ರಕೃತಿಯ ಆಟಕ್ಕೆ ನಮ್ಮ ನಾಗರಿಕತೆ, 
ಲಾಸ್ ಏಂಜಲಿಸ್‌ನ ಸ್ಯಾನ್ ಫರ್‌ನ್ಯಾಂಡೋ ಜನಾಂಗ ಬಲಿಯಾಗುವ ಮೊದಲೇ ಈ ಬಗ್ಗೆ 
ದಲ್ಲಿ ೧೯೭೧ ರಲ್ಲಿ ಉಂಟಾದ ಭೂಕಂಪದಲ್ಲಿ ಸೂಕ್ತ ಸಂಶೋಧನೆಗಳನ್ನು ನಡೆಸುವುದು ಅಗತ್ಯ . 
೬೪ ಮಂದಿ ಸತ್ತು , ೧೦೦೦ ಕೋಟಿ ಡಾಲರ್ ಅದಕ್ಕಿಂತ ಹೆಚ್ಚಾಗಿ ಇಂದಿನ ಭೂಕಂಪಗಳಿಗೆ 
ನಷ್ಟವಾಯಿತು. ಇದರಲ್ಲಿ ಬಿಡುಗಡೆಯಾದ ಮಾನವನ ಕಾರಣವೆಂಬುದನ್ನು ಅರಿಯಬೇಕು, 
ಶಕ್ತಿಯ ಪ್ರಮಾಣ ೧೯೦೬ ರಲ್ಲಿ ಸ್ಯಾನ್ ಮೊದಲು ಈ ಕೃತಕ ಭೂಕಂಪಗಳನ್ನು ತಡೆಯಲು 
ಫ್ರಾನ್ಸಿಸ್ಕೊ , ೧೯೨೩ರಲ್ಲಿ ಟೋಕಿಯೋ ವಂತಾ ವಲ್ಲಿ ಎಲ್ಲ ಪ್ರಯತ್ನಗಳು ನಡೆಯಬೇಕು. ಈ 


ಇದಕ್ಕೇನೆನ್ನ ಬೇಕು? 


ಸಾವೋ ಬ್ರಮೆಯೋ 

ಸತ್ಯದರ್ಶನವೊ ? 


ವಿ. ವಿ. ಸಜ್ಜನ* 


Oಹದಲ್ಲಿ ಮನಸ್ಸು , ಆತ್ಮ ಎಲ್ಲಿರುತ್ತವೆ ? ಹೋಗಿ ಗೋಡೆ ಬಳಿ ಕುಳಿತೆ. ಮುಂದೇನಾ 
- ದೇಹದ ಅವಸಾನದ ನಂತರ ಮನಸ್ಸು ಎಲ್ಲಿ ಯಿತೋ ಗೊತ್ತಿಲ್ಲ. ಕುರುಕ್ಷೇತ್ರ ಯುದ್ಧದ ದೃಶ್ಯ 
ಹೋಗುತ್ತದೆ? ಆತ್ಮ ಇದೆಯೆ ? ಇದ್ದರೆ ಹೇಗೆ ಕಣ್ಣೆದುರಿಗೆ ಬಂದಿತು, ನೆಲದಲ್ಲಿ ಹೂತುಕೊಂಡಿದ್ದೆ 
ಇದೆ ? ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ಹೋಗು ರಥದ ಗಾಲಿಯನ್ನು ನಾನೂ ಮೇಲೆತ್ತತೊಡದೆ. 
ಇದೆ? ಮುಂತಾದ ಅನೇಕ ಗಹನ ಸಮಸ್ಯೆಗಳಿಗೆ ರಥವಾಗಲಿ ಅಲ್ಲಿದ್ದ ವ್ಯಕ್ತಿಗಳಾಗಲಿ ಆಕಾಶ 
ಮಾನವ ಇನ್ನೂ ಉತ್ತರ ಹುಡುಕುತ್ತಿದ್ದಾನೆ. ಮುಟ್ಟುವ ಹಾಗೆ ದೀರ್ಘವಾಗಿ ಬೆಳೆದಿದ್ದವು. 

ಇತ್ತೀಚಿನ ದಿನಗಳಲ್ಲಿ ಕೆಲವರು ಸಾವಿನಂಚಿನ ಎಲ್ಲವೂ ನಿಶ್ಯಬ್ದ . ಮೈ ಕೊಡವಿ ರಥದ ಗಾಲಿಯನ್ನು 
ಲ್ಲಿದ್ದಾಗ ಮತ್ತು ಸಾವಿನ ಅನುಭವವಾದಾಗ ಮೇಲಕ್ಕೆತ್ತಿದೆ. ಮುಂದೆ ಸ್ವಲ್ಪ ಸಮಯದಲ್ಲಿ 
ಅದನ್ನು ಲೇಖನಗಳ ಮೂಲಕವಾಗಿಯೋ ಇಹಲೋಕಕ್ಕೆ ಹಿಂದಿರುಗಿದ್ದೆ. ಸುಧಾರಿಸಿಕೊಂಡು 
ಪುಸ್ತಕಗಳ ಮೂಲಕವಾಗಿಯೋ ರೋಚಕವಾಗಿ ಮೇಲಕ್ಕೆದ್ದು ಮನೆಗೆ ವಾಪಸ್ಸಾದೆ. 
ಹೇಳಿದ್ದಾರೆ. ನನಗೂ ಇಂತಹ ಕೆಲವು ಅನುಭವ 
ಗಳಾಗಿವೆ . ಅವುಗಳಲ್ಲಿ ಕೆಲವೊಂದನ್ನು ಇಲ್ಲಿ ೧೯೭೧ನೇ ಇಸ್ವಿ , ನಮ್ಮ ತಾಯಿಯ ತವರು | 
ವಿವರಿಸಿದ್ದೇನೆ. 

ಮನೆ ತಿಮ್ಮಾಪುರಕ್ಕೆ ಹೋಗಿದ್ದೆ. ಅಲ್ಲಿಯೇ 

ನಾನು ನನ್ನ ಬಾಲ್ಯವನ್ನು ಕಳೆದದ್ದು . ಬೇಸಿಗೆ 
೧೯೬೭ ನೇ ಇಸ್ವಿ ಇರಬಹುದು. ನಾನು ಆಗ ರಜೆಯಲ್ಲ ಅಲ್ಲಿಯೇ ನಾನು ಸಾಮಾನ್ಯವಾಗಿ 
ಧಾರವಾಡದಲ್ಲಿ ಅಭ್ಯಾಸ ಮಾಡುತ್ತಿದ್ದೆ. ಬೇಸಿಗೆ ವಾಸಿಸುತ್ತಿದ್ದೆ. ಗೆಳೆಯನೊಬ್ಬ ರಾತ್ರಿ ಊಟಕ್ಕೆ 
ರಜೆಯಲ್ಲಿ ನವರಿಗೆ ಹೋಗಿದ್ದೆ. ಬೆಳಿಗ್ಗೆ ಕರೆದ. ಒತ್ತಾಯಿಸಿ ಕೋಳಿ ಮಾಂಸ ತಿನ್ನಿಸಿದ. 
ಹೊಲಕ್ಕೆ ಹೋಗಿ ಉರಿಬಿಸಿಲಿನಲ್ಲಿ ಅಲ್ಲಲ್ಲಿ ಈ ಮೊದಲು ನಾನು ಕೋಳಿ ಮಾಂಸೆ 
ಅಡ್ಡಾಡಿ, ಬಾವಿಯಲ್ಲಿ ಸ್ನಾನಮಾಡಿ ಮನೆಗೆ ಮುಟ್ಟಿದ್ದಲ್ಲ . ಅಂತೂ ಇಂತೂ ಊಟ ಮುಗಿಸಿ 
ವಾಪಸಾದೆ . ಬಳಿಕ ಗೆಳೆಯರೊಬ್ಬರ ಮನೆಗೆ ಅಂಗಳದ ಕಟ್ಟೆಗೆ ಬಂದು ಕುಳಿತುಕೊಂಡೆವು. 
| ಊಟಕ್ಕೆ ಹೋದೆ. ಊಟವಾದ ನಂತರ ಅವರಿಂದ ಅಡಿಕೆ ವೀಳ್ಯವನ್ನು ಬಾಯಲ್ಲಿ ತುರುಕಿಕೊಂಡೆ . 
, ಬೀಳ್ಕೊಂಡು ಇನ್ನೊಬ್ಬ ಗೆಳೆಯನ ಮನೆಗೆ ನನಗರಿವಿಲ್ಲದಂತೆ ತೇಗು ಬಂದು ಬಾಯಲ್ಲಿನ 
ಹೋಗಿ ಹರಟೆ ಹೊಡೆಯುತ್ತ ಕುಳಿತುಕೊಂಡೆ. ಅಡಿಕೆ ಜಗಿಯುವಲ್ಲಿ ಸ್ವಲ್ಪ ತೊಂದರೆಯಾಯಿತು. 
ಸ್ವಲ್ಪ ಹೊತ್ತಿಗೆ, ತಲೆ ತಿರುಗಲಾರಂಭಿಸಿತು. ನನಗರಿವಿಲ್ಲದಂತೆಯೇ ಅಡಿಕೆ ತುಂಡೊಂದು ಗಂಟ 
ಮೂತ್ರ ವಿಸರ್ಜನೆ ನೆಪದಲ್ಲಿ ಸ್ವಲ್ಪ ಹೊರಗೆ ಲೋಳಗೆ ಸಿಕ್ಕಿಕೊಂಡು ಉಸಿರಾಡಲು ಚಡಪಡಿಸ 
* ಸದ ಶ್ರೀಯುತರು ಲೋಕ ಶಿಕ್ಷಣ ಟ್ರಸ್ಟಿನ ಉಪ ಆಡಳಿತದಾರರಾಗಿದ್ದಾರೆ, 
319 - 13 


೯೭ 


೯೮ 


ಕಸ್ತೂರಿ, ಮಾರ್ಚ್ ೧೯೮೩ 


ತೊಡಗಿದೆ. ಕೆಲವೇ ನಿಮಿಷಗಳಲ್ಲಿ ನಾನು ಮನೆ ಇತ್ತು . ಅತ್ಯಾನಂದವಲವಾದ ನಿಶ್ಯಬ್ದ ಅನುಭವ 
ಯೊಳಗೆ ಎತ್ತರದಲ್ಲಿದ್ದುಕೊಂಡು ನನ್ನ ಎರಡೂ ಹಿತಕರ ಸಂಗಾತಿಯೊಂದಿಗೆ ತಾರಾಮಂಡಲದಲ್ಲಿ 
ಕೈಗಳನ್ನು ನನ್ನ ಗೆಳೆಯ ಹಿಡಿದುಕೊಂಡಿದ್ದನ್ನು ಏರುತ್ತಿದ್ದ ನನಗೆ ಕೆಳಗಿನಿಂದ ಜಗ್ಗಿದಂತೆ 
ನೋಡತೊಡಗಿದೆ. ನನ್ನ ದೇಹವನ್ನು ಕಟ್ಟೆಯಿಂದ ತಾಗುತ್ತಿತ್ತು . ಜರನೆ ಧರೆಗೆ ಇಳಿದೆ . ಎರಡು 
ಕೆಳಗಿಳಿಸಿದ್ದರು. ನನಗೆ ಯಾವ ನೋವೂ ಇರಲಿಲ್ಲ . ಕೈಗಳನ್ನು ಗೆಳೆಯರು ಹಿಡಿದುಕೊಂಡು ಚಡಪಡಿ. 
ಯಾವ ಸದ್ದ ಇದ್ದಿಲ್ಲ. ಪ್ರಶಾಂತ ಆನಂದಮಯು ಸುತ್ತಿರುವದು ಕಾಣಿಸುತ್ತಿತ್ತು . ಪುನಃ ಬದಿಯಲ್ಲೆ 
ಅನುಭವ , ಅನತಿದೂರದಲ್ಲಿ ಇದ್ದುಕೊಂಡು ನನ್ನ ಇದ್ದೆ ಪ್ರಕಾಶ ಬಿಂದುವಿನೊಂದಿಗೆ ಆಕಾಶಕ್ಕೆ ಜಿದೆ.. 
ದೇಹವನ್ನು ನೋಡುತ್ತಿದ್ದ ನನ್ನ ಗೆಳೆಯರಿಗೆ ತಾರಾಮಂಡಲದಲ್ಲಿ ಓಡುವಾಗ ನಮಗಿಂತ 
ಹೋಗಿಬರುತ್ತೇನೆಂದು ಹೇಳಲಿಲ್ಲವಲ್ಲಾ ಎಂದು ಮುಂದೆ ಒಂದು ಜಿಂಕೆ ಓಡುತ್ತಿತ್ತು . ನಾನು 
ಖೇದವಾಯಿತು. ಕ್ಷಣದಲ್ಲಿ ನಾನು ಪ್ರಕಾಶ ಬಿಂದು ಬಾಣವನ್ನು ಜಿಂಕೆಗೆ ಗುರಿ ಇಟ್ಟು ಹೊಡೆದೆ. ಅದು 
ಮಾಗಿ ಆಕಾಶದಲ್ಲಿ ಹಾರುತ್ತಿದ್ದೆ. ನನ್ನ ಜೊತೆಗೆ | ಜಿಂಕೆಯ ಉದರವನ್ನು ಭೇದಿಸಿತು. ಪುನಃ 
ಅಷ್ಟೇ ಪ್ರಕಾಶಮಾನವಾದ ಬೆಳಕಿನ ಬಿಂದು ಕೆಳಳಿದ ಅನುಭವ. ಕ್ಷಣಾರ್ಧದಲ್ಲಿ ವಾರೆ ! 

ದೇಹವನ್ನು ಅಲುಗಾಡಿಸಿದಂತಾಯಿತು. ನನಗರಿ . 
ವಿಲ್ಲದೆ ಕೆಳಗೆ ವಾಂತಿ ಮಾಡಿಕೊಂಡಿದೆ. ಎದೆಯಲ್ಲಿ! 
ನೋವು ಕಾಣಿಸಿತು. ಶಬ್ದ ಕೇಳಲಾರಂಭಿಸಿತು. 
ಕಣ್ಣು ಬಿಟ್ಟೆ . ಈ ಜಗತ್ತಿಗೆ ವಾಪಸಾಗಿದ್ದೆ. ನನ್ನ 
ಎರಡೂ ತೋಳುಗಳನ್ನು ನನ್ನ ಗೆಳೆಯರು 
ಹಿಡಿದುಕೊಂಡಿದ್ದರು. 'ನೀನು ಸತ್ತೇ ಹೋಗಿದ್ದಿ! 
ಎಂದು ತಿಳಿದುಕೊಂಡಿದ್ದೆವು ' ಎಂದರವರು 

ಈ ಅನುಭವ ನನಗೆ ಸಾವಿನಾಚಿನ ಜಗತ್ತನ್ನು 
ತೋರಿಸಿತು. ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳ 
ಬೇಕೆಂದು ಸದಾ ತವಕಿಸುತ್ತಿದ್ದ ನನಗೆ ಕುತೂಹಲ 
ಸ್ವಲ್ಪ ತಣಿದಂತಾಯಿತು. ಆದರೆ ಸಾವಿನಾಚೆ . 
ಜಗತ್ತನ್ನು ನೋಡಲು ಸಾಧ್ಯವಾಗಲಿಲ್ಲ. ಅದೇ 
ನಿದ್ದರೂ ಈ ಅನುಭವದ ನಂತರ ನನಗೆ ಸಾವಿನ 
ಭಯ ಬಹಳ ಮಟ್ಟಿಗೆ ಕಡಿಮೆಯಾಯಿತು. 
ಆದರೆ ಇಂತಹ ಈ ಅನುಭವ ಮುಂದೆಯ 
ಬರಬಹುದೆಂಬ ಕಲ್ಪನೆ ನನಗೆಷ್ಟೂ ಇರಲಿಲ್ಲ. 


ರ್ಗ೮ನೇ ಅಕ್ಟೋಬರ್ ತಿಂಗಳಲ್ಲಿ ದವಡೆಯ 
ಬುದ್ದಿ ಹಲ್ಲು ( ಅಕ್ಕಲ್ ದವಡೆ) ಬೆಳೆಯತೊಡ 
ಗಿತ್ತು . ಆದರೆ ಅದು ಮೇಲಿನ ಚರ್ಮವನ್ನು ಭೇದಿಸಿ | 
ಕೊಂಡು ಮೇಲಕ್ಕೆ ಬೆಳೆಯಲಿಲ್ಲ . ಬಹಳ ನೋವಾ 
ಗುತ್ತಿತ್ತು . ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ 
ದಂತ ವೈದ್ಯರ ಬಳಿಗೆ ಹೋದೆ. ಬೆಳಿಗ್ಗೆ ೧೧ ಗಂಟೆ. 
ಯಾಗಿರಬಹುದು. ಡಾಕ್ಟ್ರು ನನ್ನ ಅಕ್ಕಲ್ ದವಡೆ! 
ಮೇಲಿದ್ದ ಚರ್ಮವನ್ನು ಕಿತ್ತಿದರು. ಹೊಟ್ಟೆಯಲ್ಲಿ 


Hiuday 1 


ಸಾವೋ ಭವರೋ ಸತ್ಯದರ್ಶನವೋ ? 


ರ್೯ 


ತಳಮಳ ಪ್ರಾರಂಭವಾಯಿತು. ಗಾಂವಾದ ದರು. ಸ್ವಲ್ಪ ಹೊತ್ತಿನ ಬಳಿಕ ವೈದ್ಯರು ನನ್ನ 
ಜಾಗಕ್ಕೆ ಹತ್ತಿಯನ್ನು ಒತ್ತಿಟ್ಟುಕೊಂಡು ಪಕ್ಕದ ಹಣೆಗೆ ನೀರು ಸಿಂಪಡಿಸತೊಡಗಿದರು. ನಾನಾ 
ಕೋಣೆಯಲ್ಲಿ ಕುಳಿತುಕೊಂಡೆ. ವೈದ್ಯರು ಅನೇಕ ಸಲ ಗಲೆ ಇಹಲೋಕಕ್ಕೆ ಬಂದಿದ್ದೆ. ವೈದ್ಯರು ನನ್ನನ್ನು 
ಕರೆದು ಕುರ್ಚಿಯ ಮೇಲೆ ಕುಳ್ಳಿರಿಸಿ ಹತ್ತಿಯನ್ನು ಹೆಸರು ಹಿಡಿದು ಕೂಗುತ್ತಿದ್ದರು. ನಾನು “ ಏನು ?” 
ತೆಗೆದುನೋಡಿದರು . ರಕ್ತಸ್ರಾವ ನಿಲ್ಲಲಿಲ್ಲ . ಸ್ವಲ್ಪ ಎಂದು ಕೇಳಿದೆ . ಅವರಿಗೆ ಸಮಾಧಾನವಾಯಿತು. 
ಸಮಯದ ನಂತರ ಚರ್ಮ ಕಿತ್ಯ ಭಾಗದಲ್ಲಿ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ೧೦ ನಿಮಿಷ 
ಹೊಲಿಗೆ ಹಾಕಿದರು. ಉಗುಳಿದಾಗ ರಕ್ತ ಬರು ಇದಿರಬಹುದೆಂದು ಹೇಳಿದರು . ಒಂದೆರಡು ಸಲ 
ತಿತ್ತು . ಏಕೋ ತಲೆ ಸುತ್ತತೊಡಗಿತು . ಎರಡು ಕುರ್ಚಿಯಿಂದ ನೆಲದ ಮೇಲೆ ನನ್ನನ್ನು ಇಳಿಸಿ 
7ಾಸು ನೀರು ಕುಡಿದೆ. ಹಿತವೆನಿಸಲಿಲ್ಲ. ವೈದ್ಯರು ದಾಗಿ ಪರಿಚಿತರೊಬ್ಬರು ಹೇಳಿದರು. ನನಗೆ 
ನನ್ನನ್ನು ಬೇರೊಂದು ಕುರ್ಚಿಯ ಮೇಲೆ ನಲ ಸುಧಾರಿಸಿಕೊಳ್ಳಲು ಒಂದು ಗಂಟೆಯೇ ಬೇಕಾ 
ಗಿಸಿದರು. ತಡೆಯಲಾಗದ ನೋವು, ಕುಳಿತಿ ಯಿತು. 
ದ್ದಂತೆಯೇ ಎಚ್ಚರ ತಪ್ಪಿತು. ನಾನು ನನ್ನ ಕೈ ಮೇಲೆ ಹೇಳಿದ ನನ ಕೆಲ ಅನುಭವಗಳು 
ಗಳಿಂದ ಖುರ್ಚಿಯನ್ನು ಬಲವಾಗಿ ಹಿಡಿದು ನನ್ನ ಮೇಲೆ ಅಗಾಧವಾದ ಪರಿಣಾಮ ಬೀರಿವೆ. 
ಕೊಂಡದ್ದನ್ನು ೧ಾರೋ ಬಲವಂತದಿಂದ ಬಿಡಿ ಈ ಅನುಭವಗಳಾಗುವಾಗ ನನ್ನ ಆರೋಗ್ಯ ತೃಪ್ತಿ 
ಸಿದರು . ನಂತರ ನೋವೆ ಇಲ್ಲ. ಎಲ್ಲವೂ ನಿಶ್ಯಬ್ದ, ಕರ ಇರುತ್ತಿದ್ದಿಲ್ಲ. ಕೆಲವು ಸಲ ಅಪಚನ, ಮಲ 
ಎತ್ತರದ ಗುಡ್ಡದಿಂದ ಮಹಾ ಕೊಳ್ಳದಲ್ಲಿ ನನ್ನ ಬದ್ಧತೆಯಾಗಿದ್ದರೆ ಇನ್ನು ಕೆಲವು ಸಲ ಮಂಕು. 
ದೇಹವನ್ನು ಇಳಿಸಿದರು . ಐದಾರು ಜನ ದೊಡ್ಡ ಹಿಡಿದಂತಾಗಿರುತ್ತಿತ್ತು . ಈ ಅನುಭವಗಳು 
ಆಕೃತಿಯ ವೈದ್ಯರು ನನ್ನ ದೇಹವನ್ನು ನೋಡುತ್ತ ಘಟಿಸಿದ ನಂತರ ದೇಹದಲ್ಲಿ ಅಶಕ್ತಿ , ನೋವುಗಳು 
ಮಾತನಾಡುತ್ತಿರುವದು ನನಗೆ ಅರ್ಥವಾಯಿತು, ಇದ್ದರೆ ಮನಸ್ಸಿಗೆ ತೃಪ್ತಿ ಆನಂದ ದೊರೆತಿರು 
ಆದರೆ ಯಾವ ಶಬ್ಬವೂ ಕೇಳುತ್ತಿರಲಿಲ್ಲ . ಅವರು ತಿತ್ತು . ದೇಹದಿಂದ ದೂರವಿದ್ದು ನಾನು ನನ್ನ 
ಉಪಯೋಗಿಸುವ ಸಲಕರಣೆಗಳೆಲ್ಲವನ್ನೂ ಕಟ್ಟಿಗೆ ದೇಹವನ್ನು ವೀಕ್ಷಿಸುವಾಗ ಉಸಿರಾಡಿಸಿದ ಹಾಗೆ 
ಯಿಂದ ಮಾಡಲಾಗಿತ್ತು . ಕೊಳ್ಳದಿಂದ ಗುಡ್ಡದ ನನಪಿಲ್ಲ . ಆದರೆ ದೇಹದ ಅವಸಾನದ ನಂತರವೂ 
ಮೇಲೆ ಹಾಗೂ ಆ ಗುಡ್ಡದ ತುದಿಯಿಂದ ಜೀವ ಎನ್ನುವದು ಮುಂದುವರೆಯುತ್ತದೆ ಎಂದು 
ಕೊಳ್ಳದ ಅಡಿಗೆ ಒಂದೆರಡು ಸಲ ಆ ವೈದ್ಯರು - ನನ್ನ ಅನುಭವಗಳು ನನಗೆ ಮನವರಿಕೆ ಮಾಡಿ 
ನನ್ನ ದೇಹವನ್ನು ಮೌನವಾಗಿ ಎತ್ತಿ ಇಳಿಸಿ ಕೊಟ್ಟಿವೆ. 


ಬಹುಮತದ ತೀರ್ಮಾನ ನ್ಯಾಯಬದ್ದವಾಗಿರಲೇಬೇಕೆಂಬ ನಿಯಮವೇನೂ 

- ಯೋಹಾನ ಶಿಲ್ಲರ್ 


ನಿವು ಗೆಳೆಯ ಅಧಿಕಾರದಲ್ಲಿದ್ದಾನೆ ಎಂದರೆ ಅವನ ಗೆಳೆತನವನ್ನು ನೀವು 
ಕಳೆದುಕೊಂಡಿದ್ದೀರೆಂದೇ ಅರ್ಥ, 

- ಹೆನ್ಸಿ ಆಡಮ್ಸ್ 


ಮೃತಸಮುದ್ರಕ್ಕೆ ಜೀವದಾನ 


ಶ್ರೀಕಾಂತ 


ಅದು ಉಳಿದೆಲ್ಲ ಸಮುದ್ರಗಳ ಹಾಗೆ ಅಲ್ಲ . ಮಾನದಲ್ಲಿ ಮೃತಸಮುದ್ರದ ಮಟ್ಟ ಹತ್ತು 
ನೀರಿನಲ್ಲಿ ಮುಳುಗುವ ಭಯವಿಲ್ಲದೆ ಅದರ ಮೇಲೆ ಮೀಟರುಗಳಷ್ಟು ಕಡಿಮೆಯಾಗಿದೆ. ಬಾಷ್ಟ್ರೀಕರಣ 
ನೀವು ಕುಣಿದು ಕುಪ್ಪಳಿಸಬಹುದು. ಈಜು ಇದೇ ಗತಿಯಲ್ಲಿ ಮುಂದುವರೆದರೆ ಒಂದಿಲ್ಲೊಂದು 
ಬಾರದಿದ್ದರೂ ತೇಲಬಹುದು. ವಿಷ್ಣುವ ಕ್ಷೀರ ದಿನ ಇನ್ನೊಂದು ರೀತಿಯಲ್ಲಿಯ ಇದರ ಹೆಸರು 
ಸಾಗರದಲ್ಲಿ ಆದಿಶೇಷನ ಮೇಲೆ ಪವಡಿಸಿದಂತೆ ಅನ್ವರ್ಥವಾಗುತ್ತದೆ ಎಂದು ವಿಜ್ಞಾನಿಗಳು 
ಪವಡಿಸಬಹುದು. ಆ ನೀರಿನ ಗುಣವೇ ಹಾಗೆ ಹೇಳುತ್ತಿದ್ದಾರೆ. 
ಸಾಂದ್ರತೆ ಹೆಚ್ಚಾಗಿದ್ದುದರಿಂದ ನೀರಿನಲ್ಲಿ ಮುಳು “ ಆದರೇನಾಯಿತು ? ಬಹಳವೆಂದರೆ ಅಲ್ಲಿಗೆ 
ಗುವ ಭಯವೇ ಇಲ್ಲ . ಅಷ್ಟು ಉಪ್ಪು ನೀರಿನಲ್ಲಿ ಬರುವ ಪ್ರವಾಸಿಕರ ಸಂಖ್ಯೆ ತಗ್ಗಬಹುದು 
ಯಾವ ಜಲಚರವೂ ಬದುಕಲು ಶಕ್ಯವಿಲ್ಲ. ಅದೂ ಸುದರ ಭವಿಷ್ಯದಲ್ಲಿ, ಎಂದ ಮೇಲೆ 
ಆದ್ದರಿಂದಲೇ ಆ ಸಮುದ್ರಕ್ಕೆ ಮೃತಸಮುದ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ?' ಎಂದು 
ವೆಂದು ಹೆಸರು . 

ನೀವೆನ್ನಬಹುದು. ಸಹಜವೆ. ಆದರೆ ವಿಜ್ಞಾನಿಗಳು 
ಬಹಳ ಹಿಂದೆ ರಾವುದೊ ಅನೂಹ್ಯ ಕಾಲದಲ್ಲಿ ಹಾಗನ್ನುವುದಿಲ್ಲ . ಈಗಿರುವ ಪರಿಸ್ಥಿತಿಯನ್ನು 
ಭೂಮಧ್ಯ ಸಮುದ್ರದ ಸಂಪರ್ಕವನ್ನು ಇದು ಉಪಯೋಗಿಸಿಕೊಂಡು ಅಲ್ಲಿನ ವಿದ್ಯುಚ್ಛಕ್ತಿಯು 
ಕಡಿದುಕೊಂಡಿತು. ಬಳಿಕ ಜೋರ್ಡಾನ್ ನದಿ ಅಭಾವವನ್ನು ಹೇಗೆ ನೀಗಿಸಬಹುದೆಂಬ ಬಗ್ಗೆ 
ಯೊಂದೇ ಇದಕ್ಕೆ ಹೊರಗಿನಿಂದ ನೀರನ್ನು ನಾನಾ ರೀತಿಯ ಹೊಳವುಗಳನ್ನು ಹಾಕುತ್ತಿದ್ದಾರೆ 
ಪೂರೈಸುವ ಸೋತವಾಗಿ ಉಳಿದುಕೊಂಡರೂ ಅಂಥವರಲ್ಲಿ ಬೆನ್ ಗುರಿಯನ್ ವಿಶ್ವವಿದ್ಯಾ 
ನದಿಯಿಂದ ನೀರು ಪೂರೈಕೆಯಾಗುವುದಕ್ಕಿಂತ ಲಯದ ಸಿಡ್ನಿ ಲೋಯಬನೂ ಒಬ್ಬ . ಬೇರೆ ಬೇರೆ 
ಬಾಷ್ಪವಾಗುವ ಪ್ರಮಾಣ ಹೆಚ್ಚಾಗಿ ಜಲಚರಗಳು ಸಾಂದ್ರತೆಯ ಎರಡು ದ್ರಾವಣಗಳನ್ನು ಮಿಶ್ರಿಸಿ 
ಜೀವಿಸಲು ಅಸಾಧ್ಯವಾಗುವಷ್ಟು ನೀರು ಸಾಂದ್ರ . ದಾಗ ಬಿಡುಗಡೆಯಾಗುವ ಶಕ್ತಿಯನ್ನು ಯಾಂತ್ರಿಕ 
ವಾಗಿ ಮೃತಸಮುದ್ರವೆಂಬ ಹೆಸರು ಇದಕ್ಕೆ ಬಂತು. ಶಕ್ತಿಯಾಗಿ ಪರಿವರ್ತಿಸಬಹುದೆಂಬುದಾಗಲಿ ಈ 

ಹೀಗೆ ಇದಕ್ಕೆ ಈ ಹೆಸರು ಅನ್ವರ್ಥವಾಗಿಯೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುಜ್ಜನಕಗಳನ್ನು 
ಇದೆ. ಹೆಚ್ಚು ಕಡಿಮೆ ೧೨೦ ಕೋಟಿ ಘನ ನಡೆಸಲು ಉಪಯೋಗಿಸಬಹುದೆಂಬುದಾಗಲಿ ಎಲ್ಲ 
ಮೀಟರುಗಳಷ್ಟು ನೀರು ಇಲ್ಲಿಂದ ಪ್ರತಿವರ್ಷ ರಿಗೂ ಗೊತ್ತಿದ್ದ ವಿಚಾರವೆ, ಜೋರ್ಡಾನ್ 
ಆವಿಯಾಗಿ ಹೋಗುತ್ತಿರುವದರಿಂದ ಈ ಶತ ನದಿಯ ನೀರಿಗಿಂತ ಮೃತಸಮುದ್ರ ಹೆಚ್ಚು 

(ಕೃಪೆ: 'ಸೈನ್ಸ್ ರಿಪೋರ್ಟರ್ ) 


ಮೃತಸಮುದ್ರಕ್ಕೆ ಜೀವದಾನ 


ಸಾಂದ್ರವಾಗಿರುವುದನ್ನೇ ಪ್ರಯೋಜನಪಡಿಸಿ - ಕೆಳಗೆ. ಇಲ್ಲಿ ಒಂದು ವಿದ್ಯುದುತ್ಪಾದನಾ ಕೇಂದ್ರ, 
ಕೊಳ್ಳಬಹುದು ಎಂದು ಲೋಯ ವನ್ನು ನಿರ್ಮಿಸಿ ಬಳಿಕ ಭೂಮಧ್ಯಸಮುದ್ರದ 
ಹೇಳುತ್ತಾನೆ. ಆರು ಪೈಸೆಗಳಿಗೆ ಒಂದು ಕಿಲೋ ನೀರನ್ನು ಕಾಲುವೆಯ ಮೂಲಕ ಇಲ್ಲಿಗೆ ಹರಿಸಿದರೆ 
ವ್ಯಾಟಿನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಾದ್ದ ನೂರೈವತ್ತು ಮೆಗಾವ್ಯಾಟಿನಷ್ಟು ವಿದ್ಯುತ್ತನ್ನು 
ರಿಂದ ಈ ವಿಧಾನ ಮಿತವ್ಯಯವಾದವೂ ಹೌದು. ಸಲೀಸಾಗಿ ನಿರ್ಮಿಸಿಕೊಳ್ಳಬಹುದು. ಬೇಡಿಕೆ 
ಆದರೆ ಕೇವಲ ನೂರು ಮೆಗಾವ್ಯಾಟಿನಷ್ಟು ಉತ್ಸಾ ಬಹಳವಾಗಿರುವ ಕಾಲದಲ್ಲಿ ಮುನ್ನೂರು ಮೆಗಾ 
ದಿಸಬಲ್ಲ ಯಂತ್ರವನ್ನು ಸ್ಥಾಪಿಸಿದರ ನಾಲ್ವತ್ತು ವ್ಯಾಟಿನಷ್ಟು ಉತ್ಪಾದಿಸುವುದಕ್ಕೂ ತೊಂದರೆ 
ಲಕ್ಷ ಘನ ಮೀಟರುಗಳಷ್ಟು ನೀರು ಬೇಕು. ಯಿಲ್ಲ, ಜೋರ್ಡಾನು ಇಸ್ರೇಲುಗಳೆರಡೂ ನೀರಾ 
ಇಷ್ಟು ನೀರನ್ನು ಎಲ್ಲಿಂದ ತರುವುದು ? ಎಂಬ ವರಿಗಾಗಿ ಹೆಚ್ಚುಹೆಚ್ಚಾಗಿ ಜೋರ್ಡಾನ್ ನದಿ 
ಪ್ರಶ್ನೆ ಮುಂದೆ ಬಂದಾಗ ಸಿಡ್ನಿ ಲೋಯೆಬ್ ಯನ್ನೇ ಅವಲಂಬಿಸಿದ್ದರಿಂದ ಮೃತಸಮುದ್ರಕ್ಕೆ 
ಜೋರ್ಡಾನ್ ನದಿಯ ಬದಲು ಭೂಮಧ್ಯ ಆ ನದಿಯಿಂದ ದೊರೆಯುವ ನೀರಿನ ಪ್ರಮಾಣ 
ಸಮುದ್ರದ ನೀರನ್ನೇ ಬಳಸಲು ಸಲಹೆ ನೀಡಿದ . ಕಡಿಮೆಯಾಗಿ ಅದು ತೀವ್ರತರವಾಗಿ ಬರುತ್ತಿದೆ. 
ಆದರೆ ಕಾಲುವೆ ಕಡಿದು ಭೂಮಧ್ಯ ಸವು ಈ ಯೋಜನೆಯಿಂದ ವಿದ್ಯುತ್ತನ್ನು ಉತ್ಪಾದಿಸು 
ದ್ರಕ್ಕೂ ಮೃತಸಮುದ್ರಕ್ಕೂ ಸಂಪರ್ಕವೇರ್ಪ- ವುದಲ್ಲದೆ 'ಮೃತವಾಗಿಯೇ ಇರುವ ಈ ಸಮು 
ಡಿಸಬೇಕೆಂದರೆ ಕೆಲವು ತಾಂತ್ರಿಕ ತೊಂದರೆಗಳನ್ನು ದಕ್ಕೆ 'ಜೀವದಾನ ನೀಡಿದಂತಾಗುವುದು. 
ಎದುರಿಸಬೇಕಾಗುವುದಲ್ಲದೆ ವಿದ್ಯುಚ್ಛಕ್ತಿಯ ಮುಂದೆ ಯಾವಾಗಲಾದರೂ ಮೃತಸಮುದ್ರದ 
ಉತ್ಪಾದನಾ ವೆಚ್ಚ ಬಹಳವಾಗುವುದರಿಂದ ಸುತ್ತ ವಿದ್ಯುದುತ್ಪಾದನಾ ಕೇಂದ್ರಗಳನ್ನು 
ಯೋಜನೆ ಅವ್ಯವಹಾರ್ಯವಾಗುವುದಾಗಿ ಬಹು ಸ್ಥಾಪಿಸಿದಾಗ ಅಲ್ಲಿನ ಯಂತ್ರಗಳನ್ನು ಶೀತಲ 
ಜನ ತಜ್ಞರು ಹೇಳಿದರು. 

ಗೊಳಿಸಲು ಭಧ್ಯಸಮುದ್ರದ ನೀರನ್ನು 
ಆದರೆ ಇಷ್ಟಕ್ಕೇ ನಿಲ್ಲದೆ ಇನ್ನು ಕೆಲವರು ಬಳಸಿಕೊಳ್ಳಬಹುದು. ಕಾಲುವೆಯ ಆಸುಪಾಸಿ 
ಇದೇ ಜಾಡಿನಲ್ಲಿ ಸಾಗಿ ಹೊಸ ಯೋಜನೆಯನ್ನು ನಲ್ಲಿ ಔದ್ಯಮಿಕ ಘಟಕಗಳನ್ನು ಸ್ಥಾಪಿಸಿ ಅವುಗಳಿಗೆ 
ರೂಪಿಸಿದರು . ಇವಧ್ಯ ಸಮುದ್ರದ ನೀರಿ ಬೇಕಾದ ನೀರನ್ನು ಕಾಲುವೆಯಿಂದ ಪಡೆಯು 
ಗಿಂತ ಮೃತ ಸಮುದ್ರದ ನೀರಿನ ಸಾಂದ್ರತೆ ಬಹುದು. ಈ ಯೋಜನೆಗೆ ತಗಲುವ ವೆಚ್ಚವನ್ನು 
ಐದು ಪಟ್ಟು ಹೆಚ್ಚು . ಭೂಮಧ್ಯಸಮುದ್ರಕ್ಕೆ ಮೂವತ್ತು ವರ್ಷಗಳಲ್ಲಿ ತುಂಬಿಕೊಳ್ಳಬಹು 
ಕಾಲುವೆ ತೋಡಿ ಅಲ್ಲಿಂದ ನೀರು ಹರಿಸಿದರೆ ದಾದ್ದರಿಂದ ಈ ಯೋಜನೆ ವ್ಯಾವಹಾರಿಕ 
ಅದು ಮೃತಸಾಗರದ ಮೇಲೆ ಸಂಗ್ರಹವಾಗು ವಾಗಿಯೂ ಸರಿ ಎಂದು ಇನ್ನು ಕೆಲವರು ಹೇಳು 
ವುದು. ಸೂರ್ಯನ ಪ್ರಖರವಾದ ಬಿಸಿಲಿಗೆ ತಿದ್ದಾರೆ. 
ಹೆಚ್ಚು ಸಾಂದ್ರವಾದ ಮೃತಸಮುದ್ರದ ಕೆಳಗಿನ ಮತಸಮುದ್ರವನ್ನು ಲಾಭದಾಯಕವಾಗಿ 
ಭಾಗ ಕುದಿಯುವ ಮಟ್ಟಕ್ಕೆ ತಲುಪುವುದು . ಉಪಯೋಗಿಸುವ ಬಗೆಗೆ ವಿಜ್ಞಾನಿಗಳು ಹೊಸ 
ಈ ಉಷ್ಣತೆಯನ್ನು ಹೊರಗೆಳೆದು ತಾಂತ್ರಿಕ ಹೊಸ ಯೋಜನೆಗಳನ್ನು ರೂಪಿಸುತ್ತಲೇ 
ಶಕ್ತಿಯಾಗಿ ಪರಿವರ್ತಿಸಿ ಅಗಾಧವಾದ ಪ್ರಮಾಣ ಇದ್ದಾರೆ. ಅವುಗಳ ಪೈಕಿ ಯಾವುದಾದರೂ 
ದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಬಹುದೆಂದು ಒಂದನ್ನು ಇಸ್ರೇಲ್ ಹಾಗೂ ಜೋರ್ಡಾನುಗಳು 
ಅವರು ಲೆಕ್ಕ ಹಾಕಿದರು. 

ಒಂದಿಲ್ಲ ಒಂದು ದಿನ ಕೈಗೆತ್ತಿಕೊಳ್ಳಬಹುದು. 
ಇನ್ನು ಕೆಲವು ವಿಜ್ಞಾನಿಗಳು ಹಿಡಿದ ಜಾಡೇ ಅಲ್ಲಿಯ ವರೆಗೆ ಅರೆ ಜೀವವಾಗಿಯೇ ಇರುವ 
ಬೇರೆ. ಮೃತಸಮುದ್ರವಿರುವುದು ಸಮುದ್ರ ಈ ಸಮುದ್ರ ಜೀವದಾನಕ್ಕಾಗಿ ಕಾಯುತ್ತಿರ 
ಮಟ್ಟಕ್ಕಿಂತ ನಾಲ್ಕುನೂರು ಮೀಟರುಗಳಷ್ಟು ಬೇಕಷ್ಟೆ . 


Statement about ownership and other particulars 
about Monthly Kasturi , to be published in the 
first issue every year after the last day of February . 

FORM IV 

( See Rule 8 ) 
1. Place of publication 

HUBLI 
2. Periodicity of its publication : Monthly 
3 . Printer's name 

M . N . Mahishi 
Whether citizen of India ? - Yes 
Address 

Samyukta Karnataka 
P . B . No. 30 

Koppikar Road , Hubli-20 
4 . Publisher 's name 

M . N . Mahishi 


Whether citizen of India ? . . Yes 
Address 

Samyukta Karnataka 
P . B . No . 30 

Koppikar Road , Hubli- 20 
5 . Editor's name 

B . S . Gopalakrishna 
Whether citizen of India ? . . Yes 
Address 

Samyukta Karnataka 
P . B . No . 30 

Koppikar Road , Hubli- 20 
6 . Names and addresses of . . Administrator 
individuals who own the 

Loka Shikshana Trust 
newspaper and partners 

Hubli 
or share- holders holding 
more than one percent 
of the total capital. 

I, M . N . Mabishi, hereby declare that the particulars 
given above are true to the best of my knowledge and belief . 
Hubli 

M . N . MAHISHI 
Dated 1 - 3-- 1983 

Signature of Publisher 


ನೀನುಶಾಲೆ ಕಾಲೇಜುಗಳಲ್ಲಿ ಕಲಿಯುತ್ತಿ ~ ರಾಜಧಾನಿ ನೈರೋಬಿ ಜಗತ್ತಿನ ಸವಾರಿ 
ದ್ದಾಗ ಆಫ್ರಿಕದ ಬಗ್ಗೆ ತಯಾರಿಸಿದ ಅನೇಕ ಚಲನ ರಾಜಧಾನಿಯೆಂದೇ ಕರೆಯಲ್ಪಡುತ್ತದೆ. ಈ 
ಚಿತ್ರಗಳನ್ನು ನೋಡಿದ್ದೆ - ವಿಲಿಯಂಹೊನ್ನನ ಪ್ರವಾಸಿಗರ ಲಕ್ಷವೆಲ್ಲ ಪುಸ್ತಕ ಮತ್ತು 
“ ದ ಲಾಯನ್ಸ್ ” ಅವ್ವಾ ಗಾರ್ಡಿನರ್ ನಟಿಸಿದ್ದ ಚಲನಚಿತ್ರಗಳಲ್ಲಿ ವಿಧವಿಧವಾಗಿ ವರ್ಣಿಸಲ್ಪಟ್ಟಿ 
“ಸೋವ್ ಆಫ್ ಕಿಲಿಮಾಂಜಾರೋ ', ಜಾನ್ ರುವ ಆಫ್ರಿಕದ ಪ್ರಾಣಿ ಸಂಪತ್ತಿನ ಕಡೆಗೇ 
ವೇಯನ ' ಹತಾರಿ' ಅಲ್ಲದೆ “ಕಿಂಗ್ ಎಲಿ ಇರುತ್ತದೆ. ಕೆನ್ಯಾ ಮತ್ತು ತಾಂರಾನಿಯಾ 
ಫಂಟ್ ? ' ಡಿಸ್ಸಂಟ್ ಡನ್ ' ಇತ್ಯಾದಿ. ಪಾತಿ ಗಳ ಸೀಮೆಯಲ್ಲಿ ಕಿಲಿಮಾಂಜಾರೋ ಪರ್ವತದ 
ಮಾತ್ಯ ಶ್ರೀಮಂತರು , ಶೋಕಿ ಜನರು ಆಫ್ರಿ ಇಬ್ಬದಿಗೂ ಹಬ್ಬಿರುವ ಸೆರಂಗೇಟಿ 
ಕದ ಅರಣ್ಯಗಳಲ್ಲಿ ಪ್ರಾಣಿಗಳು ಮತ್ತು ಇತರ ವಸಾಯಿವಾರಾ ಪ್ರದೇಶ ಪ್ರಾಣಿ ರಾಜ್ಯದ 
ವನ್ಯಜೀವಿಗಳೊಡನೆ ನಡೆಸುವ ಬಗೆಬಗೆಯ ಚರಮ ಸೀಮೆ ಎಂತಲೇ ಹೆಸರಾಗಿದೆ. ಸುಮಾರು 
ಚೇಷ್ಟೆ , ಕುಚೇಷ್ಟೆ , ಬೇಟೆಗಳ ಬಗ್ಗೆ ಆಗಾಗ ಹತ್ತು ಸಾವಿರ ಚದರ ಮೈಲು ವಿಸ್ತಾರವಾದ 
ಓದಿಯ ಇದ್ದೆ. ಇದೆಲ್ಲ ಕುತೂಹಲಕರವಾಗಿ ಈ ಪ್ರದೇಶದಲ್ಲಿ ಕನಿಷ್ಠ ಹದಿನೈದು ಲಕ್ಷ 


“ ಶ್ರೀ ಟಾಪ್' ಅನುಭವ 


ಡಾ , ಪ್ರಕಾಶ ಕೋಣೂರ 


ದ್ದರ ಪವದ ಶ್ರೀಮಂತ ಜನರ ಕ್ರೀಡಾ ವಿಧವಿಧವಾದ ಪ್ರಾಣಿಗಳ ಬಿಡಾರವಿದೆ. ಆನೆ , 
ವಿಹಾರ ಸ್ಥಾನವಾದ ಈ 'ಸಫಾರಿ ಲ್ಯಾಂಡ್ ' ಹಿಪೆಪೊಟಾಮಸ್ , ರೈನೋಸೆರಾಸ್ , 
ದರ್ಶನ ಒಂದು ದಿನ ನನಗೂ ಆಗಬಹುದು ಸಿಂಹ , ಕಾಡೆಮ್ಮೆ , ಚಿರತೆ , ಜಿರಾಫೆ, ರಿಬಾ 
ಎನ್ನುವ ಕಲ್ಪನೆ ಮಾತ್ರ ಇರಲಿಲ್ಲ . ಆಫ್ರಿಕದಲ್ಲಿ ಮುಂತಾದ ಪ್ರಾಣಿಗಳನ್ನು ಒಂದೇ ಕಡೆಗೆ 
ವೃತಿ ಕಾರಣವಾಗಿ ಇರಬೇಕಾದ ಪ್ರಸಂಗ ವುಗಳ ಸ್ವಾಭಾವಿಕ ಪರಿಸರದಲ್ಲಿ ದೊಡ್ಡ 
ವೊದದ ಮೇಲೆ ಆರ್ಥಿಕ ದೃಷ್ಟಿಯಿಂದ ಪ್ರಮಾಣದಲ್ಲಿ ನೋಡಲು ಸಿಗುವ ಪ್ರದೇಶ 
ದುರ್ಗಮವಾಗಿರುವ ಈ ಜಗತ್ತಿನ ಒಂದು ಬಹುಶಃ ಇದೊಂದೆ . 
ಇಣುಕು ನೋಟದ ಅವಕಾಶ ನನಗೂ ಬಂತು. ನಾನು ಕೆನ್ಯಾದಲ್ಲಿ ವಾಸಿಸತೊಡಗಿದ ಎರಡು 

ಪೂರ್ವ ಆಫ್ರಿಕದ ಕೇನ್ಯಾ ಪಾಶ್ಚಾತ್ಯ ಜಗ . ರ್ಷಗಳ ನಂತರ ಕಳೆದ ಫೆಬ್ರುವರಿಯಲ್ಲಿ 
ತಿನಲ್ಲಿ 'ಸಫಾರಿ ದೇಶ' ವೆಂದೇ ಹೆಸರಾಗಿದೆ. ಫಾರಿಯ ಅನುಭವ ಪಡೆಯಲು ನಿಶ್ಚಯಿಸಿದೆ. 
ಪ್ರತಿ ವರ್ಷ ಸರಾಸರಿ ಐದು ಲಕ್ಷ ಪಾಶ್ಚಾತ್ಯ ಖರ್ಚಿನ ದೃಷ್ಟಿಯಿಂದ ಸಫಾರಿ ಸ್ವಲ್ಪ ಕಷ್ಟದ 
ಪ್ರವಾಸಿಗರು ಒಂದೂವರೆಕೋಟಿಜನಸಂಖ್ಯೆಯ ಕೆಲಸ. ಗುಡ್ಡಗಾಡಿನಲ್ಲಿ ಓಡಾಡಲು ಅನು 
ಈ ಸಣ್ಣ: ದೇಶವನ್ನು ನೋಡಲು ಬರುತ್ತಾರೆ. ಕೂಲವಾಗುವ ಜೀಪು ಅಥವಾ ಲ್ಯಾಂಡ್ 


೧೦೩ 


ಗಿಂಳ 


ಕಸ್ತೂರಿ, ಮಾರ್ಚ್ ೧೯೮೩ 


TO 


ರೋವರ್‌ಗಳನ್ನು ಬಾಡಿಗೆಗೆ ತೆಗೆದುಕೊಂಡರಂತ ದೊಡ್ಡ ನೀರಿನ ಹೊಂಡದ ಎದುರಿಗೆ ಇರುವ 
ಖರ್ಚು ಹತ್ತು ಸಾವಿರಕ್ಕೆ ಕಡಿವಂtಂದಲ್ಲ ! ಹಲಸಿನ ಗಿಡಗಳ ಒಂದು ಗುಂಪಿನ ಮೇಲೆ 
ನಾನು ಮಧ್ಯಮ ವರ್ಗದವರ ಲೆಕ್ಕಾಚಾರ ಹಾಕಿ ಪೂರ್ಣವಾಗಿ ಕಟ್ಟಿಗೆಯಿಂದ ನಿರ್ಮಿಸಲ್ಪ 
ಜೀಪು ಅಥವಾ ಲ್ಯಾಂಡ್ ರೋವರಿನ ಆಶೆ ಟಿದೆ. ನೈರೋಬಿಯಿಂದ ಹೊರಟರೆ ದಾರಿ 
ಬಿಟ್ಟು ನನ್ನದೇ ಸಣ್ಣ ' ಆಸ್ಮಿನ್ ಟ್ರಾವಲರ್ ' ಯುದ್ದಕ್ಕೂ ಹಸಿರಿನಿಂದ ಕಂಗೊಳಿಸುವ ಸುಂದರ 
ಗಾಡಿಯನ್ನು ಆ ಗುಡ್ಡಗಾಡಿನಲ್ಲಿ ಸಫಾರಿಗಾಗಿ ವಾದ ಪ್ರದೇಶ, ಗುಡ್ಡ , ದಿನ್ನೆಗಳ ಮೇಲೆಲ್ಲ 
ಒಯ್ಯುವ ನಿರ್ಧಾರ ಮಾಡಿದೆ. 

ಕಣ್ಣಿಗೆ ಕಾಣುವಷ್ಟು ದೂರ ಚಾಚಿರುವ ಚಹ , 
ಕೆನ್ಯಾದಲ್ಲಿ ವನ್ಯಪ್ರಾಣಿಗಳನ್ನು ನೋಡಲು ಕಾಫಿಯ ತೋಟಗಳು, ಥೀಕಾ ಎಂಬ ಊರಿನ 
ಬರುವವರ ಅನುಕೂಲಕ್ಕಾಗಿ ಕಾಡಿನಲ್ಲಿ ' 

ಗೇರ್ 

ಸುತ್ತಲೂ ಅನಾನಸ್ ಹಣ್ಣಿನ ತೋಟಗಳು , 
ಲಾಜ್ 'ಗಳಿವೆ . ಈ 'ಗೇಮ್ ಲಾಜ್‌ ' ಗಳನ್ನು 

ಇಲ್ಲಿ ಅನಾನಸ್ ಕ್ಯಾನಿಂಗ್ ಮಾಡುವ ದೊಡ್ಡ 
ಪ್ರಾಣಿಗಳು ಸಾಮಾನ್ಯವಾಗಿ ನೀರು ಕುಡಿಯಲು 

ಕಾರಖಾನೆಯಿದೆ. ತೊಂಬತ್ತು ಮೈಲು ಪ್ರವಾ 

ಸದ ನಂತರ 'ನೈರಿ' ಎಂಬ ಪಟ್ಟಣಕ್ಕೆ ಬರು 
ಬರುವ ಹೊಂಡಗಳ ಎದುರಿಗೆ ಕಟ್ಟಿರುತ್ತಾರೆ. 
ಗೇಮ್ ಲಾಜುಗಳನ್ನು ಕಟ್ಟುವುದು ಸುಲಭವಲ್ಲ . 

ತೇವೆ. ಸಮುದ್ರ ಮಟ್ಟದಿಂದ ಐದೂವರೆ ಸಾವಿರ 
ಬರುವ ಪ್ರಾಣಿಗಳಿಗೆ ಮನುಷ್ಯರ ಇರುವಿಕೆಯ 

ಅಡಿ ಎತ್ತರದಲ್ಲಿರುವ ಈ ಊರು ಅಂದವಾಗಿದೆ. 
ಸುಳಿವನ್ನು ಆದಷ್ಟು ಕಡಿಮೆ ಕೊಡುವಂತೆ, ಈ ಸಣ್ಣ ಪಟ್ಟಣದಲ್ಲಿ 'ನೀನ್ ಹಿಲ್ ' ಮತ್ತು 
ಅಲ್ಲದೆ ಕಟ್ಟಡವು ಸುತ್ತಲಿನ ಕಾಡಿನ ಪರಿಸರಕ್ಕೆ “ ಔಟ್ ಸ್ವಾನ್' ಎಂಬ ಎರಡು ಐಷಾರಾಮಿ 
ಹೊಂದುವಂತೆ ಕಟ್ಟಬೇಕಾಗುತ್ತದೆ. ಹಾಗೆಂದು ಹೋಟೇಲುಗಳು, ಟೀ ಟಾಪ್ ' ಗೆ ಹೋಗುವ 
ಹುಲ್ಲಿನ ಗುಡಿಸಲುಗಳನ್ನು ಕಟ್ಟಿದರೆ ನಡೆಯಲು ಪ್ರಯಾಣಿಕರು ಮೊದಲು ' ಔಟ್ ಸ್ವಾನ್' ಗೆ 
ವುದಿಲ್ಲ . ಸಾಮಾನ್ಯವಾಗಿ ಯುರೋಪ್, ಹೋಗಬೇಕಾಗುತ್ತದೆ. ಈ ಎರಡ ಹೋಟೆಲು 
ಅಮೆರಿಕಗಳ ಶ್ರೀಮಂತರು ಈ ಜಾಗೆಗಳಿಗೆ ಗಳು ಬ್ರಿಟಿಶ್ ಜಗಳ ಒಂದು ಕಂಪನಿಯಿಂದ 
ಬರುವುದರಿಂದ ಅವರ ಸುಖ ಸೌಲಭ್ಯಗಳ ನಡೆಸಲ್ಪಡುತ್ತವೆ. ಈ ಔಟ್ ಸ್ವಾನ್ ಒಂದು 
ಕನಿಷ್ಟ ಮಟ್ಟಗಳನ್ನು ಗಮನದಲ್ಲಿಡಬೇಕಾಗು ರೀತಿಯಲ್ಲಿ ಹೆಸರುವಾಸಿಯಾದ ಜಾಗ , ಸೈಟ 
ಇದೆ. ನನ್ನ ಸಫಾರಿಯ ಒಂದು ವಾರದ ಅವಧಿ ಚಳವಳಿಯ ಜನಕ ಲಾರ್ಡ್ ಬೆಡೆನ್ ಪಾವೆ 
ಯಲ್ಲಿ ನಾವು ಮರುಗೇಮ್ ಲಾಜುಗಳನ್ನು ಲರು ತಮ್ಮ ಬಾಳಿನ ಕೊನೆಯ ದಿನಗಳನ್ನು 
ಸಂದರ್ಶಿಸಿದೆವು. ಇವು ಕೆನ್ಯಾದ ಅಬುರ್ಡೆ ರ್್ರ ಈ ಹೊಟೇಲಿನ ಒಂದು ಕುಟಿರದಲ್ಲಿಯೇ ಕಳೆದು 
ನ್ಯಾಶನಲ್ ಪಾರ್ಕಿನಲ್ಲಿರುವ ಜಗತ್ನಸಿದ್ದ ಇಲ್ಲಿಯೇ ಮೃತರಾದರು . ಅವರ ಸಮಾಧಿಯನ್ನು 
“ ಟೀ ಟಾಪ್ ' ಮತ್ತು ತಾವೋ ನ್ಯಾಶನಲ್ ಸಂದರ್ಶಿಸಲು ಪ್ರತಿವರ್ಷ ನೂರಾರು ಸೈಟ್ 
ಪಾರ್ಕಿನಲ್ಲಿರುವ ಕೆಲಗುಣಿ ಮತ್ತು ಕಿಟಾನಿ ಮತ್ತು ಗೈಡ್‌ಗಳು ಜಗತ್ತಿನ ಮೂಲೆಮೂಲೆ 
ಲಾಜುಗಳು ಅಲ್ಲದೆ ನೈರೋಬಿ ಮತ್ತು ಗಳಿಂದ ಇಲ್ಲಿಗೆ ಬರುತ್ತಾರೆ. ಅವರ ವಾಸಸಾ ನ 
ಮೊಂಬಾಸಾಗಳ ನಡುವೆ ಇರುವ ಐತಿಹಾಸಿಕ ವಾಗಿದ್ದ ' ಪ್ಯಾಕ್ ಟು ' ಎಂಬ ಈ ಹೋಟೇಲಿನ 
' ಹಂಟರ್ ಲಾಜ್‌ 'ನಲ್ಲಿ ಒಂದು ರಾತ್ರಿ ಕುಟೀರವನು ಒಂದು ಸಾರಕವನಾಗಿ ಮಾರ್ಡಡಿಸ 
ಯನ್ನು ಕಳೆದೆವು, 

ಲಾಗಿದ್ದು ಅವರ ಜೀವನಕ್ಕೆ ಸಂಬಂಧಿಸಿದ 
“ ಟೀ ಟಾಪ್ಸ್ ' ಲಾಜು ನೈರೋಬಿಯಿಂದ ಅನೇಕ ವಸ್ತುಗಳನ್ನು ಅಲ್ಲಿ ಕಾದಿಡಲಾಗಿದೆ. ಐದು 
ಉತ್ತರಕ್ಕೆ ಸುಮಾರು ತೊಂಬತ್ತು ಮೈಲುಗಳ ಎಕರೆ ವಿಸ್ತಾರವಾದ ಕಾಳಜಿಯಿಂದ ಬೆಳೆಸ 
ಅಂತರದಲ್ಲಿ ಮೌಂಟ್ ಕೆನ್ಯಾ ಶಿಖರದ ಹತ್ತಿರ ಲಾಗಿರುವಉದ್ಯಾನಗಳ ನಡುವಿನ ಈ ಹೊಟೇಲು 
ದಲ್ಲಿ ಇದೆ . ಅಬರ್ಡೆರ್ ನ್ಯಾಶನಲ್ ಪಾರ್ಕಿನ ಒಂದು ಸುಂದರ, ಪ್ರಶಾಂತ ತಾಣ, ಹದಿನೈದು 
ದಟ್ಟವಾದ ಅರಣ್ಯದ ನಡುವೆ ಇರುವ ಒಂದು ಸಾವಿರ ಅಡಿ ಎತ್ತರವಿರುವ ಮೌಂಟ್ ಕೆನ್ಯಾದ 


00 


೧೦೫ 


“ ಟಿ ಟಾಪ್ ' ಅನುಭವ 


ಹಿಮಾಚ್ಛಾದಿತ ಅವಳಿ ಶಿಖರಗಳು ಇಲ್ಲಿಂದ ದವು. ಚೂಪಾದ ಕೋಡಿನ ಡಜನ್‌ಗಟ್ಟಲೇ 
ಬಹಳ ಮನೋಹರವಾಗಿ ಕಾಣುತ್ತವೆ. ಕಾಡು ಹಂದಿಗಳು ಎದುರಾದವು. ಸ್ವಲ್ಪ 
- ಟಿ ಟಾಪ್ಗೆ ಖಾಸಗಿ ಕಾರುಗಳನ್ನು ಮುಂದಕ್ಕೆ ಹೋದಂತೆ ಹಲಸಿನಗಿಡಗಳ ಮೇಲೆ 
ಒಯ್ಯಲು ಬಿಡುದಿವು. . ಲಾಜಿನವರು ಹೊರ 

ಕಟ್ಟಲಾದ ಟೀಟಾಪ್ ಕಾಣಿಸಿತು. ಟೈಟಾ 
ಡಿಸುವ ಬಸಿನಲಿಯೇ ಹೋಗಬೇಕಾಗುತ ದೆ. ಪ್ನ ಪ್ರವೇಶದ್ವಾರದ ಸುತ್ತಲೂ ಕಾಡು 
ಅಲ್ಲದೇ ಹತ್ತು ವರುಷಕ್ಕಿಂತ ಕಡಿಮೆ ವಯ ಮಂಗಗಳ ( Baboons) ಒಂದು ದೊಡ್ಡ 
ಸಿನ ಮಕ್ಕಳಿಗೆ ಪ್ರತಿಬಂದವಿದೆ (ಕಾಡು ಪಾಣಿ ಗುಂಪು ನೆರೆದಿತ್ತು . ನಮ್ಮ ಗೈಡ್ ಅವುಗಳೊಡನೆ 
ಗಳನು ಅದು ಹತ್ತಿರದಿಂದ ನೋಡಿ ಅ೦ಜ ಚೇಷ್ಟೆ ಮಾಡದೇ ತನ್ನನ್ನು ಹಿಂಬಾಲಿಸಲು 
ಬಹುದೆಂಬ ಶಂಕೆ), ನವ ಸಾಮಾನು ಸಲಕರಣೆ ಹೇಳಿದ. 
ಗಳನ್ನು ಔಟ್ ಸ್ಪ್ಯಾನಿನಲ್ಲಿಯೇ ಬಿಟ್ಟು ಒಂದು ಕಬ್ಬಿಣದ ವೃತ್ತಾಕಾರದ ಮೆಟ್ಟಲುಗಳನ್ನು 
ರಾತ್ರಿಯ ವಾಸಕ್ಕೆ ಬೇಕಾಗುವಷ್ಟು ಅರಿದೆ, ಹತ್ತಿ ನೆಲದಿಂದ ಇಪ್ಪತ್ತು ಫೂಟು ಅಂತರದ 
ಅಂಚಡಿಗಳನ್ನು ಒಂದು ಸಣ್ಣ ಚೀಲದಲ್ಲಿ ತುಂಬಿ ಮೇಲಿರುವ ಟೈಟಾನ್ಸ್‌ನಮೊದಲನೆಯು ಅಂತ 
ಕೊಂಡೆವು. ಮಧ್ಯಾಹ್ನದ ಊಟವನ್ನು ಔಟ್ ಸ್ವನ್ನು ಪ್ರವೇಶಿಸಿದೆವು. ಎರಡು ಅಂತಸ್ತಿನ 
ಸ್ಪ್ಯಾನಿನ ಸುಂದರವಾದ ಭೋಜನಶಾಲೆಯಲ್ಲಿ ಪೂರ್ಣವಾಗಿ ಕಟ್ಟಿಗೆಯಿಂದಲೇ ಕಟ್ಟಿರುವ 
ಹರಡಿದ್ದ 'ಬಫೆಯಲ್ಲಿ ಮುಗಿಸಿದೆವು. ನಮ್ಮ ಮರಗಳ ಮೇಲಿನ ಈ ಲಾಜಿಗೆ ಹಲಸಿನ ಮರ 
ಮಕ್ಕಳನ್ನು ಒಂದು ದಿನದ ಮಟ್ಟಿಗೆಹೋಟೆಲಿನ ಗಳ ಒಂದು ಗುಂಪೇ ಆಧಾರವಾಗಿದೆ. ಸುಮಾರು 
“ ಆಯಾಗಳ ಸ್ವಾಧೀನಕ್ಕೆ ಬಿಟ್ಟು ನಾನು ಮತ್ತು ಮೂವತ್ತು ಕೋಣೆಗಳನ್ನು ಹೊಂದಿರುವ ಈ 
ನನ್ನ ಪತ್ನಿ ಇಬ್ಬರೇ ಟೀ ಟಾಪ್‌ಗೆಹೋಗುವ ಲಾಜಿನ ಪ್ರತಿಯೊಂದು ಕೋಣೆಯಲ ಇದಕ್ಕೆ 
ಬಸ್ಸಿನಲ್ಲಿ ಹತ್ತಿ ಕುಳಿತೆವು. 

ನಲವತ್ತು ಜನರಿದ್ದ ಆ ಬಸ್ಸಿನಲ್ಲಿ ನಮ್ಮಿಬ್ಬ 
ರನ್ನು ಬಿಟ್ಟರೆ ಉಳಿದವರೆಲ್ಲ ಬಿಳಿಯರು. 
ಮುಕ್ಕಾಲು ಗಂಟೆಯ ಪ್ರವಾಸದ ನಂತರ 
ಬಸು ಅಬುರ್ಡೆರ್ ಅರಣ್ಯವನ್ನು ಪ್ರವೇಶಿಸಿತು. 
ಅಡ್ಕತಿಡ್ಡ ಮಣ್ಣಿನ ರಸ್ತೆಯ ಮೇಲಿಂದ ಸಾಗಿ 
ಸುಮಾರು ಅರ್ಧ ಗಂಟೆಯ ನಂತರ ಒಂದು 
ದಿನ್ನೆಯ ಹತ್ತಿರ ಬಸ್ಸು ನಿಲ್ಲಿಸಿ ನಮಗೆಲ್ಲ 
ಇಳಿಯಲು ಹೇಳಿದರು . ಇಲ್ಲಿ ಮಾರ್ಗದರ್ಶಿ 
ಯಾಗಿ ಕೆಲಸ ಮಾಡಲು ಹೋಟೆಲಿನವರು ಒಬ್ಬ 
ವ್ಯಾವಸಾಯನಿಕ ಬೇಟೆಗಾರನನ್ನೇನಿಯಮಿಸಿದ್ದಾರೆ. 
ಅಹನ ಬಿಳಿಯನೇ . ಅವನು ನಮಗೆಲ್ಲರಿಗೂ 
ಸಪ್ಪಳ ಮಾಡದೆ ತನ್ನನ್ನು ಹಿಂಬಾಲಿಸಲು 
ಹೇಳಿದ, ನಿವಿರಿಸಿಯೇ ಇಟ್ಟ ತನ್ನ ಬಂದೂಕಿ 
ನೊಂದಿಗೆ ನಡೆದ ಅವನನ್ನು ನಾವೆಲ್ಲ ಮೌನ 
ವಾಗಿ ಹಿಂಬಾಲಿಸಿದೆವು. ದಿನ್ನೆಯೋರಿ ಮೇಲೆ 
ಬರುತ್ತಲೇ ನನ್ನ ಕಾಲು ದಾರಿಯ ಎರಡೂ “ ನೀವು ಜಾಸ್ತಿ ಮಾತ್ರೆ ಸೇವಿಸಿದಿ೦ದ ನಿಮ್ಮ 
ಬದಿಗೂ ಮೇಯುತ್ತಿದ್ದ ರಾಕ್ಷಸಾಕಾರದ ಹೊಟ್ಟೆ ಕಟ್ಟಿದೆ ಅಷ್ಟೆ . ನಾಲ್ಕು ಮಾತ್ರೆ ಬರೆದು 
ಕಾಡೆಮ್ಮೆ ಮತ್ತು ಕಾಡುಕೋಣಗಳು ಕಾಣಿಸಿ ಕೊಡ್ತೀನಿ, ತಗೊಳ್ಳಿ; ಎಲ್ಲ ಸರಿ ಹೋಗತೊ೦೦೫ 
119 - 14 


೧೦೬ 


ಕಸ್ತೂರಿ, ಮಾರ್ಚ್ ೧೯೮೩ 


ಆಧಾರವಾಗಿರುವ ಹಲಸಿನ ಗಿಡಗಳ ರೆಂಬೆ ಗೋಡೆಗಳ ಮೇಲೆ ಅಂಟಿಸಲಾಗಿರುವ ವಿವಿಧ 
ಗಳು ಮತ್ತು ಅವುಗಳ ಟಿಸಿಲುಗಳು ಚಾಚಿವೆ. ದೇಶಗಳ ರಾಜರಾಣಿಯರು, ಅಧ್ಯಕ್ಷರು , ಮಂತ್ರಿ 
ಕಟ್ಟಿಗೆಯ ಕಟ್ಟಡಕ್ಕೆ ಬೆಂಕಿಯ ಭಯವಿರು ಪ್ರಧಾನ ಮಂತ್ರಿಗಳು ಟೀಟಾಪ್ ಗೆ ಭೆಟ್ಟಿ 
ವುದರಿಂದ ಪ್ರತಿಯೊಂದು ಕೋಣೆಯಲ್ಲೂ ಅಗ್ನಿ ಕೋಟ್ಯಾಗಿನ ಚಿತ್ರಗಳನ್ನು ನೋಡಿದೆವು. ೧೯೬೧ರ 
ಶಾಮಕ ಸಿಲಿಂಡರುಗಳನ್ನು ಇಡಲಾಗಿದೆ. ಬೆಂಕಿಯು ಫೆರ್ಬವರಿ ಐದನೆಯ ತಾರೀಖು. ಆಗಿನ್ನೂ 
ಅನಾಹುತದ ಸೂಚನೆಗಾಗಿ ಪ್ರತಿಯೊಂದು ರಾಜಕುಮಾರಿಯಾಗಿದ್ದ ಎರಡನೆಯ ಎಲಿಜ 
ಕೋಣೆಯಲ್ಲೂ ಒಂದು ಅಲಾವರ್‌ ವ್ಯವಸ್ಥೆ ಬೆಥ ತನ್ನ ಪತಿ ಫಿಲಿಪ್ರೊಡನೆ'ಟೈಟಾಪ್ ' 
ಮಾಡಲಾಗಿದೆ. ಕೋಣೆಗಳಲ್ಲಿಯ ಪೀಠೋಪ ಗೆ ಭೇಟಿಕೊಟ್ಟಾಗಲೇ ಅವಳ ತಂದೆ ಮಹಾ 
ಕರಣಗಳು ಪಂಚತಾರಾ ಶ್ರೇಣಿಯುವು. ರಾಜ ಆರನೇ ಜಾರ್ಜರ ನಿಧನವಾಗಿ ಅವಳು 
- ಪ್ರಾಣಿಗಳನ್ನು ನೋಡಲು ಎರಡೂ ಅಂತಸ್ತು ಈ ಲಾಜಿನಲ್ಲಿಯೇ ಬ್ರಿಟಿಶ್ ಸಾಮ್ರಾಜ್ಯದ 
ಗಳಲ್ಲೂ ವಿಶಾಲವಾದ ಲಾಂಜುಗಳಿವೆ. ಪ್ರಾಣಿ ಹೊಸ ಸಮ್ಮಾಜಿಯಾಗಿ ಘೋಷಿಸಲ್ಪಟ್ಟಳು. 
ಗಳ ಚಿತ್ರಗಳನ್ನು ತೆಗೆದುಕೊಳ್ಳಬಯಸುವವರಿಗೆ ಆ ಪ್ರಸಂಗದ ಅನೇಕ ಚಿತ್ರಗಳನ್ನು ನೋಡ 
ಕೆಳಗಿಳಿದು ಐದು ಫೂಟುಗಳಷ್ಟು ಅಂತರದಿಂದ ಬಹುದು. ಎಲಿಜಬೆಥ್ ಮಹಾರಾಣಿಯಲ್ಲದೆ 
ಅವುಗಳ ಚಿತ್ರಗಳನ್ನು ಸೆರೆಹಿಡಿಯಲು ಸಾಧ್ಯ ಬಳ್ಳೇರಿಯಾದ ಹಿಂದಿನ ರಾಜ ದಂಪತಿಗಳು , 
ವಾಗುವಂತೆ ನೆಲದ ಮೇಲೆ ಒಂದು ರೌಂಡ್ ಪಶ್ಚಿಮ ಜರ್ಮನಿಯ ಅಧ್ಯಕ್ಷ ವಿಲಿ ಗ್ರಾಂಟ್ , 
ಲೆವೆಲ್ ಕ್ಯಾಬಿನ್ ಕಟ್ಟಿದ್ದಾರೆ. ನಾವು ನಮ್ಮ ಸ್ವರುರ್ಲಂಡಿನ ಅಧ್ಯಕ್ಷರು ಮೊದಲಾದವರು 
ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಈ ಲಾಜಿಗೆ ಭೇಟಿ ಕೊಟ್ಟವರಲ್ಲಿ ಪ್ರಮುಖರು. 
ಕೊಳ್ಳುವದರೊಳಗಾಗಿ ಚಹದ ಕರೆ ಬಂತು . ಭಾರತದ ಪ್ರಸಿದ್ದ ಬೇಟೆಗಾರ ಜಿಮ್ ಕಾರ್ಬೆಟ್ 
ಮೇಲಿನ ಅಂತಸ್ತಿನಲ್ಲಿಯು ಡೈನಿಂಗ್ ಹಾಲಿಗೆ ೧೯೫೫ರಲ್ಲಿ ಟೈಟಾಪ್ಗೆ ಭೇಟಿ ಕೊಟ್ಟು ಅದರ 
ಹೋಗಿ ಬಿಸಿ ಬಿಸಿ ಕೀನ್ಯಾ ಚಹ , ಬಿಸೀಟುಗಳು ಬಗ್ಗೆ ಒಂದು ಗ್ರಂಥವನ್ನು ಬರೆದ. ಆಕ್ಸ್ 
ಮತ್ತು ಅನಾನಸ್ ಹಣ್ಣಿನ ಹೋಳುಗಳನ್ನು ಫರ್ಡ್ ಯುನಿವರ್ಸಿಟಿ ಪ್ರೆಸ್ ಅದನ್ನು ಪ್ರಸಿ 
ಸವಿದೆವು. ನಂತರ ಹೊರಗೆ ಲಾಂಜಿನಲ್ಲಿಯ ದ್ವಿಸಿದೆ . ಇಲ್ಲಿಯ ಗೋಡೆಗಳ ಮೇಲೆ ಜಿವ , 


ಮ 


ಮ 


ಕೈ 


ಆದಿನ ಅಪರಾಹ್ನ . ಎಲ್ಲೆಲ್ಲೂ ಮೌನ. ಮಾರಾ 
ಟದ ಸರಕುಗಳನ್ನು ಹೊತ್ತು ಬೀದಿ ಬೀದಿ 
ಸುತ್ತುವವರ ಕೂಗು ಕೂಡ ವಿಶ್ರಮಿಸಿಕೊಳ್ಳು 
ತಿತ್ತು . ಮನೆಯನ್ನು ತನ್ನ ಕಾವಲಿಗೆ ಬಿಟ್ಟು , ಸೆರಗಿಗೆ ಅರಿವಿನ ಎಳೆಯೊಂದು ಸೋಕಿ ಓರೆ 
ತುಸು ದೂರದಲ್ಲಿದ್ದ ಪರಿಚಯಸ್ಥರ ಮನೆಗೆ ನನ್ನ ಯಾಯಿತು. ಗಾಢ ನಿದ್ರೆಯಲ್ಲಿರುವಾಗ ಒಂದು 
ಮಡದಿ ಏತಕ್ಕಾಗಿ ಹೋಗಿದ್ದಳು . ಪಡ ಇರುವೆ ಕೈಯ ಮೇಲೆ ಹರಿದುಹೋದ ಅರೆ 
ಸಾಲೆಯಲ್ಲಿ ಆರಾಮ ಕುರ್ಚಿಯ ಮೇಲೆಹಾಯಾಗಿ ಎಚ್ಚರದಲ್ಲಿ ಅದನ್ನು ಕೂಡಗಿ ಮತ್ತೆ ಮೈ 
ಒರಗಿಕೊಂಡು ಯಾರ ಅಂಕೆಯೂ ಇಲ್ಲದೆ ಮರೆಯುವಂತೆ, ರಸಧಾರೆಯನ್ನು ಮತ್ತೆ ಕೂಡಿಸಿ 
ಮೆಚ್ಚಿನ ಗ್ರಂಥವೊಂದನ್ನು ಓದುವುದರಲ್ಲಿ ತಲ್ಲಿನ ಕೊಂಡು ಮುಂದುವರಿದೆ. 
ನಾಗಿದ್ದೆ. 

* ಅಳು ನಿಂತಂತೆ ತೋರಲಿಲ್ಲ. ಅಲೆ ಅಲೆಯಾಗಿ 
* ಸ್ವಲ್ಪ ಹೊತ್ತಾಯಿತು. ಎಳೆಯ ಮಗು ಬಂದು ನನ್ನ ಮನಸ್ಸಿಗೆ ಬಡಿಯತೊಡಗಿತು. 
ವೊಂದು ಎಲ್ಲೂ ಅಳುತ್ತಿರುವಂತೆ ಅವಧಾನದ ಎಂಥ ರಗಳೆಯ ಮಗು! ಎಂದು ಬೇಸರಗೊಂಡು 


“ ಟೀ ಟಾಪ್ಸ್ ಅನುಭವ 


೧೦೭ 


ಕಾರ್ಬೆಟ್ಟರು ಈ ಕಾಡಿನಲ್ಲಿ ಬೇಟೆಯಾಡಿದ ಈ ಹೊತ್ತಿಗೆ ಕತ್ತಲೆಯಾಗಿ ಟೈಟಾಪ್ನ 
ಪ್ರಾಣಿಗಳ ಚಿತ್ರಗಳಲ್ಲದೇ ಭಾರತದ ಕಾರ್ಬೆಟ್ ಎರಡೂ ಬದಿಗೆ ಜೋಡಿಸಿರುವ ಫ್ಲಡ್ 
ನ್ಯಾಶನಲ್ ಪಾರ್ಕಿನ ಅನೇಕ ಚಿತ್ರಗಳನ್ನು ಕಾಣ ಲೈಟುಗಳು ಜಗಮಗಿಸಿದವು. ಸ್ವಲ್ಪ ಹೊತ್ತಿ 
ಬಹುದು. ದೊಡ್ಡ ಪ್ರಾಣಿಗಳು , ಸಾಮಾನ್ಯ ನಲ್ಲಿ ಹೊಂಡದ ಸುತ್ತ ಪ್ರಾಣಿಗಳ ಜಾತ್ರೆಯೇ 
ವಾಗಿ ಸೂರ್ಯ ಮುಳುಗುವ ಹೊತ್ತಿಗೆ ನೆರೆಯಿತು. ಆನೆಗಳಲ್ಲದೇ , ಹಿಂಡುಗಟ್ಟಲೇ 
ಹೊಂಡಕ್ಕೆ ನೀರು ಕುಡಿಯಲು ಬರುವುದರಿಂದ ಕಾಡುಕೋಣಗಳು , ಚಿಗರೆಗಳು , ಕಾಡು ಹಂದಿ 
ಸಂಜೆಯವರೆಗೆ ನಮ್ಮ ಕೋಣೆಗೆ ಮರಳಿ ಗಳು , ಸಾರಂಗಗಳು , ವಾಟರ್‌ಬಕ್ ಮುಂತಾದ 
ವಿಶ್ರಮಿಸಿದೆವು . 

ನೂರಾರು ಪ್ರಾಣಿಗಳು ನೀರು ಕುಡಿಯಲು 
- ಆವರೆ ಗಂಟೆ ಸುಮಾರಿಗೆ ಲಾಂಜಿಗೆ ಬಂದವು. ಈ ಎಲ್ಲ ಪ್ರಾಣಿಗಳಿಗೂ ಉಪ್ಪು 
ಮರಳಿದಾಗ ಒಂದು ಅನುಪಮ ದೃಶ್ಯವೇ ನವು ಮಣ್ಣಿನ ಮೇಲೆ ಬಹಳ ಮೋಹ. ಆದರೆ ಆನೆ 
ಗಾಗಿ ಕಾದಿತ್ತು . ಸುಮಾರು ಮೂವತ್ತು ಆನೆಗಳ ಗಳ ಹಿಂಡು ಉಪ್ಪು ಮಣ್ಣನ್ನು ಸವಿಯಲು 
ಒಂದು ಹಿಂಡು ಹೊಂಡದ ನೀರು ಕುಡಿಯು ಇತರ ಪ್ರಾಣಿಗಳಿಗೆ ಅವಕಾಶ ಕೊಡುತ್ತಿರಲಿಲ್ಲ . 
ಇದರಲ್ಲಿಯ ಹೊಂಡದ ದಂಡೆಯ ಮೇಲಿರುವ ದೊಡ್ಡ ದೊಡ್ಡ ಕಾಡುಕೋಣಗಳೂ ಆನೆಗಳ 
ಉಪ್ಪು ಮಿಶ್ರಿತ ಮಣ್ಣನ್ನು ನೆಕ್ಕುವದರಲ್ಲಿಯ ಹತ್ತಿರ ಬರಲು ಧೈರ್ಯಸಾಲದೆ ಉಪ್ಪು 
ಮಗ್ನವಾಗಿತ್ತು . ಆನೆಗಳು ಒಂದರ ಜೊತೆ ಮಣ್ಣಿನ ಕಡೆಗೆ ಆಶೆಗಣ್ಣಿನಿಂದ ನೋಡುತ್ತ ಈ 
ಇನ್ನೊಂದು ಚಿನ್ನಾಟವಾಡುವ ದೃಶ್ಯಗಳಂತೂ ಆನೆಗಳು ಯಾವಾಗ ಜಾಗ ಬಿಡುವವೋ ಎಂದು 
ಮನೋಹರ . ಸೊಂಡಿಲಿನ ಮೂಲಕ ನೀರು ಹೀರಿ ಕಾಯುತ್ತ ದೂರ ನಿಂತುಕೊಂಡಿದ್ದವು. ಏಳು 
ಅದನ್ನು ಮತ್ತೆ ಜೀಕಳಿ ಹೊಡೆದಂತೆ ಹೊರಗೆ ಗಂಟೆಯ ಸುಮಾರಿಗೆ ಹೊಡದ ಹಿಂದಿನ ಬದಿ 
ಬಿಡುವದು ಆನೆಗಳ ಪ್ರಿಯವಾದ ಆಟ ಗಂಡು ಯಿಂದ ಒಂದು ದೊಡ್ಡ ಹೆಣ್ಣು ಗಂಡಾಗತನ್ನ 
ಆನೆ ತನ್ನ ಪ್ರಿಯತಮೆ ಇಲ್ಲದೆ ತನ್ನ ಮರಿಯು ಮರಿಯೊಂದಿಗೆ ಬಂತು . ಅದು ಬರುತ್ತಲೇ ಆನೆ 
ಕತ್ತಿನ ಸುತ್ತ ಸೊಂಡಿಲನ್ನು ಸುತ್ತಿ ಪ್ರೀತಿಯನ್ನು ಗಳ ಸಹಿತ ಎಲ್ಲ ಪ್ರಾಣಿಗಳೂ ಬದಿಗೆ ಸರಿದು 
ತೋರಿಸುವ ನೋಟ ಅಸದೃಶ. 

ಅದಕ್ಕೆ ದಾರಿ ಮಾಡಿಕೊಟ್ಟವು. ಗೆಂಡಾಮೃಗ ತನ್ನ 


ಕಿವಿಗೆ ಬಿದ್ದಿರಲಿಲ್ಲವೋ ? ಉಪೇಕ್ಷೆ , ಜಿಗುಪ್ಪ 
ತೀ . ನಂ . ಶ್ರೀಕಂಠಯ್ಯ 

ಎಲ್ಲವೂ ಚದುರಿ ಹೋಯಿತು. ಧಿಗ್ಗನೆದ್ದು , ಪುಸ್ತಕ 
ವನ್ನು ಒಂದು ಕಡೆಗೆ ಎಸೆದು, ಒಳಕೊಠಡಿಗೆ 

ನಾಲೈ ದಾಪಿನಲ್ಲಿ ಚಿಮ್ಮಿ ಹೋಗಿ ತೊಟ್ಟಿಲಿನಲ್ಲಿ 
ಅವಧಾನದ ರಶ್ಮಿಗಳನ್ನು ಸೆಳೆದು , ಬಿಗಿಹಿಡಿದು ಎದ್ದು ಕುಳಿತು ಅಳುತ್ತಿದ್ದ ಮಗುವನ್ನು ಎತ್ತಿ 
ಮತ್ತೆ ಪುಸ್ತಕಕ್ಕೆ ಕಣ್ಣನ್ನು ಜೋಡಿಸಿದೆ . ಕೊಂಡೆ, ಅಪ್ಪಿ ಮುದ್ದಿಸಿ ತಿಳಿದ ರೀತಿಯಲ್ಲಿ 

ಇದ್ದಕ್ಕಿದಂತೆ ಮಗುವಿನ ದನಿಯ ಗುರುತು ಸಂತೈಸತೊಡಗಿದೆ. ಮಗು ನನ್ನ ತೋಳಿನಲ್ಲಿ 
ಕತ್ತಲೆಯ ಮಿಂಚಿನಂತೆ ಅಂತರಂಗಕ್ಕೆ ಹೊಳೆ ಭದ್ರವಾಗಿ ನಿಂತಿದ್ದರೂ ತೊಟ್ಟಿಲಿನಿಂದ ಮುಗುಚಿ 
ಯಿತು. ಅಳುತ್ತಿರುವುದು ನನ್ನ ಮಗು! ತಾಯಿ ಕೊಂಡಿದ್ದರೆ ಏನು ಗತಿ ? ಎಂಬ ಆತಂಕದಿಂದ ನನ್ನ 
ಹೊರ ಹೊರಟಾಗ ಅದು ತೊಟ್ಟಿಲಿನಲ್ಲಿ ನಿದ್ದೆ ಎದೆ ಡವಗುಟ್ಟುತ್ತಲೆ ಇತ್ತು . ಕ್ಷಣಾರ್ಧದ ಹಿಂದೆ 
ಮಾಡುತ್ತಿತ್ತು . ಬೇಗ ಹಿಂದಿರಗಬಹುದು ಎಂದು ಮನಸ್ಸನ್ನು ಕವಿದಿದ್ದ ಕಾವ್ಯದ ನೆನಪು ಕೂಡ 
ಕೊಂಡು ಆಕೆ ನನ್ನನ್ನು ಎಚ್ಚರಿಸಿ ಹೋಗಿರಲಿಲ್ಲ ಉಳಿಯಲಿಲ್ಲ ! ಆಹಾ ನವತೆಯೇ ! 
ಅಥವಾ ನನ್ನ ಓದಿನ ಮಬ್ಬಿನಲ್ಲಿ ಆಕೆಯ ಮಾತೇ 

ಸಂಗ್ರಹ: ವೆಂಕಟಕೃಷ್ಣಭಟ್ಟ , ಎಡನೀರು ! 


೧೦೮ 


ಕಸ್ತೂರಿ, ಮಾರ್ಚ್ ೧೯೮೩ 


#fe ). 


- 


- 


- 


ರೂಪದ ಬಿಳಿ ಗೆಂಡಾಗಳನ್ನು . ಒಂದು ಕಾಲಕ್ಕೆ 
ಸಾಕಷ್ಟು ಸಂಖ್ಯೆಯಲ್ಲಿದ್ದ ಈ ಭವ್ಯ ಭಯಾನಕ 
ಪ್ರಾಣಿಗಳು ಬೇಟೆಯ ಪರಿಣಾಮವಾಗಿ ಈಗ 
ಕೇವಲ ಮೂವತ್ತು , ಉಳಿದಿವೆ. ಇವುಗಳ ಕೋಡು 
ಗಳಿಗೆ ದೂರ ಪ್ರಾಚ್ಯದ ದೇಶಗಳಲ್ಲಿ ಬಹಳ 
ಬೇಡಿಕೆಯಿದ್ದು ಅದರ ಪುಡಿ ಕಾಮೋತ್ತೇಜಕ 
ವಾಗಿ ಬಳಸಲ್ಪಡುತ್ತದೆ. 

ಎಂಟು ಗಂಟೆಯ ಸುಮಾರಿಗೆ ೧೫ ಅಡಿ 
ಉದ್ದದ ಒಂದು ಗೆಂಡಾಮೃಗ ನೀರು ಕುಡಿ 
ಯಲು ಬಂತು . ಇದು ಬಹುಶಃ ಮೊದಲೇ 
ಹೊಂಡಕ್ಕೆ ಬಂದಿದ್ದ ಹೆಣ್ಣು ಗಂಡಾದ 
ಸಂಗಾತಿಯಿರಬೇಕು. 

ಈ ಹೊತ್ತಿಗೆಊಟದ ಗಂಟೆಯಾಗಿ ಮೇಲಂತ 
ಸಿನ ಭೋಜನ ಶಾಲೆಗೆ ಮರಳಿದೆವು. ಇಂಥ 
ಕಾಡಿನ ಮಧ್ಯದಲ್ಲಿ ಸಮೀಚೀನ ಐರೋಪ್ಯ 
ಭೋಜನವನ್ನು ಪೂರ್ಣ ಸ್ಟೈಲಾಗಿ ಬಡಿಸು 
ವದೂ ಒಂದು ಆಶ್ಚರ್ಯವೇ . .. 
ಊಟ ಮಾಡಿ ಲಾಂಜಿಗೆ ಮರಳಿದಾಗ ವರು 

ಗೆಂಡಾಗಳನ್ನುಳಿದು ಉಳಿದ ಪ್ರಾಣಿಗಳೆಲ್ಲ ತಮ್ಮ 
ಮರಿಯೊಡನೆ ನೇರವಾಗಿ ಉಪ್ಪು ಮಣ್ಣಿನ ಕಡೆಗೇ ತಾವಿಗೆ ತೆರಳಿದ್ದವು. ನಾವೂ ನಮ್ಮ ಕೋಣೆಗೆ 
ಧಾವಿಸಿತು . ಅತಿ ಉತ್ತಮವಾದ ಉಪ್ಪು ಮಣ್ಣಿನ ಮುರಳಿ ವಿಶ್ರಮಿಸಿದೆವು. ಬೆಳಿಗ್ಗೆ ಆರೂವರೆ 
ಜಾಗ ನೋಡಿ ತನ್ನ ಮರಿಯೊಡನೆ ಹೋಗಿ ನೆಕ್ಕ ಗಂಟೆಗೆ ಸರಿಯಾಗಿ ಎಚ್ಚರವಾದಾಗ ಕಿಡಕಿ 
ತೊಡಗಿತು . ಇಷ್ಟರಲ್ಲಿ ಚಿರತೆಯೊಂದು ಲಾಜಿನ ಯೋಳಗಿಂದ ಪ್ರಾಣಿ ರಾಜ್ಯದ ನಮ್ಮ ಗೆಳೆಯ 
ಹಿಂಬದಿಯಿಂದ ಬಂದು ನೇರವಾಗಿ ಕಾಡೆಮ್ಮೆಗಳ ರಲ್ಲಿ ಕೆಲವರು ಎಂದಿನಂತೆ ಹೊಂಡದ ಸುತ್ತ 
ಗುಂಪಿನಲ್ಲಿ ಸಣ್ಣ ಮರಿಗಳ ಕಡೆಗೇ ನುಗಿತು. ನೆರೆದಿರುವುದು ಕಾಣಿಸಿತು. ಆದರೆ ಈ ಹೊತ್ತಿಗೆ 
ಅದನ್ನು ಕಂಡ ದೊಡ್ಡ ಕಾಡೆಮ್ಮೆಗಳು, ಕೋಣ ಈ ದೃಶ್ಯ ಸ್ವಲ್ಪ ಹಳಸಿದ್ದರಿಂದ ನಾವು ಬಹಳ 
ಗಳು ತಮ್ಮ ರಾಕಸಾಕಾರದ ಕೋಡುಗಳನ್ನು ಹೊತ್ತು ಕಳೆದೇ ಬೆಡ್ ಟೀ ತೆಗೆದು 
ಮುಂದೆ ಮಾಡಿ ಅದರ ಕಡೆಗೇ ನುಗ್ಗಿದವು. ಕೊಂಡು ಉಳಿದ ಪ್ರವಾಸಿಕರೊಡನೆ ಹೊರಡಲು 
ಅಪಾಯವನ್ನು ಕಂಡುಕೊಂಡ ಚಿರತೆ ಮರಳಿ ತಯಾರಾಗುತ್ತಿದ್ದ ಬಸ್ಸಿನಲ್ಲಿ ಹೋಗಿ ಕುಳಿತೆವು. 
ಓಡಿಹೋಯಿತು. ಎರಡು ಚುಕ್ಕೆಯು ಹೈನಾಗಳು ಮುಕ್ಕಾಲು ಗಂಟೆಯ ನಂತರ ಬಸ್ಸು ನಮ್ಮನ್ನು 
ಸಹ ಉಪ್ಪು ಮಣ್ಣಿನ ಆಶೆಯಿಂದ ಆನೆಗಳು , ಮರಳಿ ಔಟ್‌ಸ್ಪಾನ್‌ಗೆ ತಂದಿಳಿಸಿತು . ಜನ 
ಗೆಂಡಾಮೃಗಗಳು ಮರಳಿ ಹೋಗುವ ದಾರಿ ಶಾಲೆಯಲ್ಲಿ ಹರಡಿದ್ದ 'ಅಮೇರಿಕನ್ ಬೈಕ್ 
ಯನ್ನು ಕಾರು ನಿರಾಶೆಯಿಂದ ಕಾಡಿನೊಳಗೆ ಫಾಸ್ಟ್ ' ನ ಸುತ್ತಲೂ ಕುಳಿತಿದ್ದ ನಮ್ಮ ಮಕ್ಕ 
ಮರಳಿದವು. 

ಳನ್ನು ಕೂಡಲು ನೇರವಾಗಿ ಅಲ್ಲಿಗೇ 
ನಾವು ಟಾಪ್ನಲ್ಲಿ ನೋಡಿದ್ದು ಅಪ ಹೋದೆವು. 


ಗುಜರಾತಿ ವತೂಲ : 
ಕನಾಲ ಜಸಾಪರ 


ಕನ್ನಡಕ್ಕೆ : 
ಅಶೋಕಕುಮಾರ 


ಸಿಟಿಯಲ್ಲಿ ಕೆಲಸಮಾಡುವ ಅವನಿಗೆ ನಿರ್ದಿಷ್ಟ 
ಕೆಲಸದ ಅವಧಿಯನ್ನು ಗೊತ್ತುಪಡಿಸಿಲ್ಲ . ಈ 
ರೀತಿಯ ಖಾಸಗಿ ಕೆಲಸದಲ್ಲಿ ಸಮಯದ ಪರಿ 
ಮಿತಿ ಎಂಬುದೇ ಇಲ್ಲ . ಆದುದರಿಂದ ಅವನ 
ಗೆಳೆಯ ಒಂದು ಮಾರ್ಗವನ್ನು ನಿರ್ದೇಶಿಸಿದ, 

“ ನಿನ್ನ ರಕ್ತ ದುರ್ಲಭವಾದ ' ಓ ' ಗುಂಪಿಗೆ 
ಸೇರಿದ್ದು ಅದನ್ನು ಮಾರಿದರೆ ನಿನಗೆ ಕನಿಷ್ಟ 

ಐವತ್ತು ರೂಪಾಯಿಗಳಾದರ ಸಿಗಬಹುದು. 
ಅವನು ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಆದರೆ ಬ್ಲಡ್ ಬ್ಯಾಂಕಿನ ನಿಯಮದಂತೆ ಒಮ್ಮೆ 
ಮಾಡುತ್ತಿದ್ದ ಬ್ಯಾಂಕುಗಳಿ ಲಿಮಿಟೆಡ್ ಒಂದೆಡೆ ರಕ್ತ ನೀಡಿದರೆ ಪುನಃ ಹನ್ನೆರಡು 
ಕಂಪನಿಗಳಲ್ಲಿ ಸಿಗುವ ಸಂಬಳ ಏರಿಕೆ ಅಥವಾ ವಾರ ಅಥವಾ ಮೂರು ತಿಂಗಳು ಪೂರ್ತಿ 
ತುಟ್ಟಿ ಭತ್ಯ ಇವಾವುದೂ ಸಿಗದ ಅಂಗಡಿ ಅದು . ಯಾಗದೆ, ರಕ್ತ ಕೊಡುವಂತಿಲ್ಲ . ” 
- ಸಾಮಾನುಗಳಿಗೆಲ್ಲಾ ಬೆಂಕಿ ಹತ್ತಿದಷ್ಟು ಬೆಲೆ, ' ಹಾಗಾದರೆ ನಾನು ಬೇರೆ ಬೇರೆ ಜಾಗಗಳಿಗೆ 
ಆದರೆ ವರಮಾನದಲ್ಲಿ ಯಾವೊಂದು ರೀತಿಯಲ್ಲಿ ಹೋಗಿ ರಕ್ತ ಕೊಡುತ್ತೇನೆ, ಉಳಿದ ಬ್ಲಡ್ 
ಹೆಚ್ಚಳವಿಲ್ಲ , ಸಿನಿಮಾ, ನಾಟಕ ಮುಂತಾದ ಬ್ಯಾಂಕುಗಳಿಗೆ ಗೊತ್ತಾಗದ ಹಾಗೆ ,” ಎಂದ ಆತ . 
ಆಮೋದ ಪ್ರಮೋದಗಳಿಗೆಲ್ಲ ಆತ ಹಣವನ್ನು “ ಹುಂ , ಅದು ಸಾಧ್ಯವಾಗಬಹುದು . ಆದರೆ 
ವಯಿಸಿರಲಿಲ್ಲ . ಮನೆಯ ಖರ್ಚನ್ನು ಆದಷ್ಟೂ ಇದರಿಂದ ನಿನ್ನ ಆರೋಗ್ಯ ಕ್ಷೀಣಿಸುತ್ತದೆ. 
ಕಡಿಮೆ ಮಾಡಿದ . ಆದರ ತಿಂಗಳಿಗೆ ಸಂಬಳದ ಆ ಕೊರತೆಯನ್ನು ನೀಗಿಸಲು ನೀನು ಸಾಕಷ್ಟು 
ಐವತ್ತು ರೂಪಾಯಿಗಳು ಸಾಲದಾಂಡಿತು. ವಿಟಮಿನ್ ಮಾತ್ರೆಗಳನ್ನು ಕೊಂಡು ತಿನ್ನ 
ಮುಂಬೈಯು ಒಂದು ಉಪನಗರದಲ್ಲಿ ವಾಸವಾಗಿ ಬೇಕಾಗಬಹುದು. ” 

oor 


೧೧೦ 


ಕಸ್ತೂರಿ, ಮಾರ್ಚ್ ೧೯೮೩ 


* ಅವನ ರಕ್ತವನ್ನು ಮಾರಲು ಆರಂಭಿ ಎಂದ ಆತ . 
ಸಿದ. ಪ್ರತಿ ಮಾರಾಟಕ್ಕೂ ಅವನು ಐವತ್ತು “ ಹಾಗಿದರೆ ಹೊರಗಿನಿಂದ ತರಿಸಬೇಕಾ 
ರೂಪಾಯಿಗಳನ್ನು ಸಂಪಾದಿಸಿದ. ಮನೆ ಖರ್ಚಿಗೆ ಗುತ್ತದೆ. ಇಂತಹ ರಕಕ್ಕೆ ಬೆಲೆ ಎಷ್ಟೊಂದು 
ಮುಗ್ಗಟ್ಟು ಒದಗಿ ಬರಲಿಲ್ಲ . 

ನಿನಗೆ ಗೊತ್ತೆ ? ಸಿ. ಸಿ . ಒಂದು ಬಾಟಲಿಗೆ 
ಇದ್ದಕ್ಕಿದ್ದಂತೆ ಒಂದು ದಿನ ಅವನ ಹತ್ತು ನೂರುರೂಪಾಯಿ ಬೆಲೆಯಾಗುತ್ತದೆ. ” 
ವರ್ಷ ವಯಸ್ಸಿನ ಒಬ್ಬನೇ ಮಗ ಕಾರು ಅಪ “ ಆಂ ! ಅದು ಹಣ ಬೇಕಾಗುತ ರಾ ? ” 
ಘಾತಕ್ಕೆ ಸಿಕ್ಕಿಕೊಂಡ. ಸಿಕ್ಕಾಪಟ್ಟೆ ರಕ್ತಸ್ರಾವ ಗಾಬರಿಗೊಂಡು ಕೇಳಿದ ಆತ, 
ವಾಯಿತು. ಆ ಸ್ಥಿತಿಯಲ್ಲಿ ಆತನಿಗೆ ರಕ್ತದಾನ 
ಅವಶ್ಯಕವಾಯಿತು. 

“ ಅಷ್ಟು ಹಣವನ್ನು ಖರ್ಚು ಮಾಡಲು ಸಾಧ್ಯ 
ಅವನ ಹೆಂಡತಿಯ ದೇಹದಲ್ಲಿ ಮಳೆ, 

ವಿಲ್ಲದಿದ್ದರೆ ಸ್ವಂತ ರಕ್ತವನ್ನು ಕೊಡಲು ಏಕೆ 

* ಹಿಂಜರಿಯುವಿ? ” ಕೇಳಿದರು ಡಾಕೃರ್ . 
ಚರ್ಮಗಳಲ್ಲದೆ ಬೇರೇನೂ ಇರಲಿಲ್ಲ . ಆ ಸ್ಥಿತಿ 
ಯಲ್ಲಿ ಅವಳಿಂದ ರಕ್ತವನ್ನು ಬಯಸುವುದು “ ಆತ ನಿಟ್ಟುಸಿರಿಟ್ಟ . ತಲೆ ತಗ್ಗಿಸಿದ, ಕಣ್ಣಲ್ಲಿ 
ಆಗದ ಮಾತು . ಡಾಕ್ಟರ್‌ ಈ ವಿಷಯವನ್ನು ಮಾಡಿದ ನೀರೊರೆಸುತ್ತ , 
ಅವನಿಗೆ ತಿಳಿಸಿದರು . 

" ಕ್ಷಮಿಸಿ ಸಾರ್ ! ಎಲ್ಲಾ ರಕ್ತವನ್ನೂ ನಾನು 
“ ಡಾಕ್ಟರ್‌ , ನನ್ನ ಮಗನಿಗೋಸ್ಕರ ಪ್ರಾಣ ನಿನ್ನೆ ಮಾರಿ " ಐವತ್ತು ರೂಪಾಯಿಗಳನ್ನು 
ವನ್ನೂ ಕೊಡಲು ನಾನು ಸಿದ್ಧನಾಗಿದ್ದೇನೆ. ಆದರೆ ಸಂಪಾದಿಸಿದೆ. ” ಎನ್ನುತ್ತ ಗೊಳೋ ಎಂದು 
ರಕ್ತ ಕೊಡಲು ನನ್ನಿಂದ ಸುತರಾಂ ಸಾಧ್ಯವಿಲ್ಲ , ” ಅತ್ತು ಬಿಟ್ಟ . 


ಸೂರೋದಯವಾಗುತ್ತಿದ್ದಂತೆಯೇ ಮೂವತ್ತು ಜನ ನವ ಯುವಕರು 
ಓಡುತ್ತ ಮೈದಾನಕ್ಕೆ ಬಂದರು . ಸಾಲಾಗಿ ನಿಂತರು . ಕೈ ಅಗಲಿಸಿ ಸೂರನೆಡೆ ಮುಖ 
ಮಾಡಿ ಬಾಗತೊಡಗಿದರು . ಮುಂಡೆಯರು ಕುಳಿತು ಹಾಗೆಯೇ ಮತ್ತೆ ಏಳ 
ತೊಡಗಿದರು . ಎದ್ದು ನಿಂತು ಕೈ ಅಗಲಿಸಿ, ಮೇಲಕ್ಕೆತ್ತಿ ಮತ್ತೆ ಮಂಡೆಯರು 
ಕುಳಿತುಬಿಟ್ಟರು. 

ಇದು ಹೀಗೆಯೇ ಅರ್ಧ ಗಂಟೆ ನಡೆಯಿತು. 
ಅದೇನು? 
“ವ್ಯಾಯಾಮ ” ಎಂದ ಓಬ್ಬ , 
“ಸರ ನಮಸ್ಕಾರ” ಎಂದ ಇನ್ನೊಬ್ಬ, 

ಈ ವಿಷಯವಾಗಿ ಅವರಲ್ಲಿ ಪುಟ್ಟ ಜಗಳವೇರ್ಪಟ್ಟಿತು. 'ವ್ಯಾಯಾಮ ' ಎಂದು 
ಈತ ಒಪ್ಪಲಿಲ್ಲ, 'ಸೂರ ನಮಸ್ಕಾರ' ವೆನ್ನುವುದಕ್ಕೆ ಆತ ಇಷ್ಟ ಪಡಲಿಲ್ಲ. 

ಆದರೆ ಎರಡೂ ಒಂದೇ , ಹೆಸರು ಬೇರೆ ಎಂದು ಯಾರು ಅವರಿಗೆ ಹೇಳಬೇಕು? 


ಸೈಬೇರಿಯನ್ ಕ್ರೇನ್ 


ವಿನಾಶದ ಅಂಚಿನಲ್ಲಿರುವ ಪಕ್ಷಿ ಸಂಕುಲ 


ಅಗಸೂರು ಮೋಹನ ಭಟ್ಟ 


ಪಕ್ಷಿಗಳು ಹಾಗೂ ಅವುಗಳ ಜೀವನವನ್ನು ಬೇರೆ ಬೇರೆ ತತ್ವಗಳಿಂದ ದೃಢಪಟ್ಟಿದ್ದರೂ , 
ಅವರಿಬದ್ದವಾಗಿ ಅಭ್ಯಸಿಸುವದು ಒಂದು ವಿಧ, ಇನ್ನೂ ಕೆಲ ಕಾರಣಗಳೂ ಗೊತ್ತಾಗಿಲ್ಲ. ಭಾರತಕ್ಕೆ 
ಅವುಗಳ ಹಾರಾಟ, ವಲಸೆ , ಜೀವನ ಕ್ರಮವನ್ನು ವಲಸೆ ಬರುವ ಪಕ್ಷಿಗಳಿಗೂ ಕಡಿಮೆಯಿಲ್ಲ. ಅವುಗ 
ಕೇವಲ ಹವ್ಯಾಸದ ದೃಷ್ಟಿಯಿಂದ ಅಭ್ಯಸಿಸುವದು ಇಲ್ಲಿ ಪ್ರಮುಖವಾದವು ಸೈಬೇರಿಯನ್ ಕ್ರೀನ್ 
ಇನ್ನೊಂದು ವಿಧ ವಿಧ ಎರಡಾದರೂ ಗುರಿ ಒಂದೇ , ಪಕ್ಷಿಗಳು. ಈ ಸುಂದರ ಪಕ್ಷಿಗಳು ಯಾಕಾಗಿ ಭಾರ 
ಪಕ್ಷಿಗಳ ಬಗ್ಗೆ ಒಮ್ಮೆ ಪ್ರೇಮ ಹುಟ್ಟಿ ಅಭ್ಯಸಿ ತಕ್ಕೆ ಬರುತ್ತವೆ ಹಾಗೂ ಎಷ್ಟು ಕಾಲದಿಂದ ಅವು 
ಸಂತ್ರ ಹೋದ ಹಾಗೆ ಕುತೂಹಲ ಬೆಳೆಯುವದು. ಬರುತ್ತಲಿವೆ ಎಂಬುದೂ ಗೊತ್ತಿಲ್ಲ. ಇವುಗಳ 
ಸಾವಿರಾರು ಮೈಲುಪ್ರವಾಸಮಾಡಿ ಸಾಗರಗಳನ್ನು , ಉಳಿವಿಗಾಗಿ, ೧೯೭೪ರಲ್ಲಿ ಇಂಟರ್‌ನ್ಯಾಶನಲ್ 
ಉನ್ನತ ಶಿಖರಗಳನ್ನು ದಾಟಿ ವಲಸೆ ಹೋಗುವ ಕೋನ್ ಫೌಂಡೇಶನ್ ಸ್ಥಾಪಿತವಾಯಿತು. ಕಳೆದ 
ಪಕಿಗಳ ಜೀವನ ವಿಧ ತುಂಬ ಕುತೂಹಲಕಾರಿ . ಕೆಲ ವರ್ಷಗಳಿಂದ ಅನೇಕ ಪಕ್ಷಿಪ್ರೇಮಿಗಳು 
ಇವು ಯಾಕೆ ವಲಸೆ ಹೋಗುತ್ತವೆ ಎಂಬುದೂ ಇದರಲ್ಲಿ ಸೇರಿಕೊಂಡು ಈ ಪಕ್ಷಿಗಳ ಉಳಿವಿಗಾಗಿ 
ಒಂದು ರಹಸ್ಯವೆ. ಇದಕ್ಕೆ ಹಲವಾರು ಕಾರಣಗಳು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. 

೧೧೧ 


೧೧೨ 


ಕಸ್ತೂರಿ, ಮಾರ್ಚ್ ೧೯೮೩ 


ಹದಿನೇಳನೇ ಶತಮಾನದ ಅಪೂರ್ವ ಸ್ಮಾರಕ ಡುವ ಅವಧಿಗೆ ಮೊದಲೇ ತಮ್ಮ ಮರು 
ವೆಂದು ಪ್ರಸಿದ್ದಿ ಪಡೆದು ಮೆರೆಯುತ್ತಿರುವ ತಾಜ ಪ್ರಯಾಣವನ್ನು ಪ್ರಾರಂಭಿಸಿವೆಯೆಂದು ತಿಳಿದು 
ವರಿಹಲು ಭಾರತಕ್ಕೆ ಬರುವ ಪ್ರವಾಸಿಗಳಿಗೊಂದು ಬಂದಿದೆ. ಯಾಕಾಗಿ ಅವು ಮೊದಲೇ ಅವುಗಳ 
ವಿಶಿಷ್ಟ ಅನುಭವನ್ನು ಕೊಡುತ್ತದೆ. ಯಾವುನಾ ಸಂತತಿ ಬೆಳೆಯುವ ಪ್ರದೇಶವಾದ ಉತ್ತರ 
ನದಿಯ ಪಕ್ಕದಲ್ಲಿಯ ಈ ಅಮೃತಶಿಲೆಯ ಸ್ಮಾರಕ ಸೈಬೇರಿಯಾಕ್ಕೆ ೬೪೦೦ ಕಿಲೋಮೀಟರುಗಳ 
ದಿಂದ ೫೦ ಕಿಲೋಮೀಟರು ಪಶ್ಚಿಮಕ್ಕೆ ಇನ್ನೊಂದು ಪ್ರಯಾಣವನ್ನು ಪ್ರಾರಂಭಿಸಿದವು ? ವಾತಾವರಣ 
ಪ್ರೇಕ್ಷಣಿಯ ಸ್ಥಳಿವಿದೆ. ಅದೇ ಭರತಪುರ ಪಕ್ಷಿ ಕಲುಷಿತಗೊಳ್ಳುತ್ತಿರುವದನ್ನು ತಿಳಿಯುವಷ್ಟು 
ಧಾವು. ಮೊದಲು ರಾಜಮಹಾರಾಜರು ಪಕ್ಷಿಗಳ ಸೂಕ್ಷ್ಮಗ್ರಾಹಿಗಳೇ ಈ ಪಕ್ಷಿಗಳು ! 
ಬೇಟೆಯಾಡುವ ಸ್ಥಳವಾಗಿದ್ದ ಇದು ಈಗ ಪಕ್ಷಿ - ಸೈಬೇರಿಯಮ್ ಕೋಸ್ ಪಕಿಗಳಿಗೂ ಭರತ 
ಪ್ರೇಮಿಗಳ ಪಾಲಿಗೆ ನಂದನವನ . 

- ಪುರದ ಪಕ್ಷಿಧಾವಂಕೂ ಇರುವ ನಂಟು ನಾಗರಿ 
ಬೆಳ್ಳಗೆ ಇರುವ ಸೈಬೇರಿಯನ್ ಕ್ರೀನ್ ಪಕ್ಷಿಗ | 

ಕತೆಯದಕ್ಕಿಂತಲೂ ಹಳೆಯದಾದದ್ದು . ಇವುಗಳ 
ಳನ್ನು ಅಲೆನ್ ಓ .ಹೂವ ( ಲಿಲಿ ಆಫ್ ಬರ್ಡ್' 

ಕುಟುಂಬ ಆರು ಕೋಟಿ ವರ್ಷಗಳ ಹಿಂದಿ 
ಎಂದು ಕರೆದಿದ್ದಾನೆ. ನಿಜಕ್ಕೂ ಇವು ಪಕ್ಷಿಪ್ರಪಂ 

ನಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. 
ಚದ ' ಲಲಿ ' ಹೂವಗಳೆ, ಅಣೆ, ಬಿಳಿ ಹಾಗೂ ಮನುಷ್ಯನ ದಾಖಲೆಯಲ್ಲಿ ಇದು ಮೊದಲ ಬಾರಿ 
ಸುಂದರ, ಮಥುರಾದ ಸಮೀಪದ ಪೆಟ್ರೋಲಿ ಕಂಡುಬಂದದ್ದು ಹದಿನೇಳನೇ ಶತಮಾನದ ಪ್ರಸಿದ್ದ 
ರಿಮ್ ಸ್ಥಾವರದಿಂದಾಗಿ ಮರು ನೂರು 

ಅರಸು ಜಹಾಂಗೀರನ ಆಸ್ಥಾನದಲ್ಲಿ ಕಲಾವಿದನಾ 
ವರ್ಷಗಳಿಗೂ ಹಳೆಯದಾದ ತಾಜಮಹಲು 

ಗಿದ್ದ ಉಸ್ತಾದ ವನಸರನ ಒಂದು ಕೃತಿಯಲ್ಲಿ. ಈ 
ಹಾಳಾಗುತ್ತಿದೆ ಎಂಬುದು ಸತ್ಯವೆಂದು ನಂಬೋಣ. 

ಕೃತಿ ಈಗ ಕಲಕತ್ತಾದ ಇಂಡಿಯನ್ ಸಿ 
ಆದರೆ ಇದಕ್ಕಿಂತಲೂ ಭಯ ಹುಟ್ಟಿಸುವ ಸಂಗತಿ 

ಮಿನಲ್ಲಿದೆ . ಈ ಕೃತಿಯು ನೂರು ವರ್ಷಗಳ 
ಎಂದರೆ ಭರತಪುರದ ಪಕ್ಷಿಧಾಮಕ್ಕೆ ಬರುವ 

ನಂತರ ಜರ್ಮನಿಯ ಪೀಟರ್‌ ಎಸ್ , ಘಾಲಾಸ್ 
ಅನೇಕ ಅಪರೂಪದ ಪಕ್ಷಿಗಳು ವರ್ಷ ಕಳೆದಂತೆ 

ಎಂಬಾತ ವೈಜ್ಞಾನಿಕವಾಗಿ ಈ ಪಕ್ಷಿಯನ್ನು 
ಕಡಿಮೆಯಾಗುತ್ತಲಿರುವುದು , ಭರತಪುರದ ಪಕ್ಷಿ 

“ White crane that is crane " 

ಎಂದು ಕರೆದ . 
ಧಾವಕ್ಕೆ ಎರಡು ವರ್ಷಗಳಿಗೊಮ್ಮೆ ಪ್ರಾಮಾ 
ಣಿಕ ಅತಿಥಿಯಂತೆ ಬರುವ ಸೈಬೇರಿಯನ್ ಕ್ರೀನ್ ಅಲೆನ್ ಓ . ಹೊವ ರಾಜಕಾರಣ ಪಟು 
ಪಕ್ಷಿಗಳ ಸಂಖ್ಯೆ ಇಳಿಮುಖವಾಗುತ್ತಲಿದೆ ವಾಗಿದ್ದಂತೆಯೇ ಖ್ಯಾತ ಪಕ್ಷಿಶಾಸ್ತ್ರಜ್ಞನೂ ಹೌದು. 
ಎಂಬುದು ನಿರೀಕ್ಷಕರ ಅಧ್ಯಯನದಿಂದ ತಿಳಿದಿದೆ. ಆತನ ಬರವಣಿಗೆಯ ದಾಖಲಲ್ಲಿ ಸೈಬೇರಿಯನ್ 
ಆಚೆ ವರ್ಷ ಕೇವಲ ೩೩ ಸೈಬೇರಿಯನ್ ಕ್ರೀನ್ ಕೇನ್ ಪಕ್ಷಿಗಳ ಉಲ್ಲೇಖವಿದೆ. ಉತ್ತರ ಪ್ರದೇಶದ 
ಪಕ್ಷಿಗಳು ಇಲ್ಲಿಗೆ ಬಂದಿವೆಯಂತೆ. ಮುಂದೆ ಅವು ಪಶ್ಚಿಮ ಭಾಗದಲ್ಲಿ ನ್ಯಾಯಾಧಿಶರಾಗಿದ್ದಹೂಮ್ 
ಬರುವವೋ ಎಂಬುದನ್ನು ಊಹಿಸುವುದೂ ಕಷ್ಟ . ಈ ಬಿಳಿಯ ಪಕ್ಷಿಗಳೊಡನೆ ಆತ್ಮೀಯತೆ ಬೆಳೆಸಿ 

ಡಿಸೆಂಬರ್‌ ಜನೆವರಿಗಳಲ್ಲಿ ಈ ಪಕ್ಷಿಗಳು ಕೊಂಡಿದ್ದರೆಂಬುದು ಅವರ ಬರವಣಿಗೆಯಲ್ಲಿ ವ್ಯಕ್ತಿ 
ಭರತಪುರದಲ್ಲಿ ಇರುತ್ತವೆ ಎಂದು ವಾಗಿದೆ. ಮನ ಬಂದಂತೆ ಪಕ್ಷಿಗಳನ್ನು ಹವ್ಯಾಸ 
ನಂಬಲಾಗಿದ್ದರೂ ಇವು ಮಾರ್ಚ್ ಪ್ರಾರಂಭದ ಕ್ಯಾಗಿಯೋ , ಪ್ರಯೋಗಗಳಿಗೆಂದೆ ಕೊಲ್ಲುವುದು 
ವರೆಗೂ ಇರುತ್ತವೆಂಬುದು ಇತ್ತೀಚೆಗೆ ದೃಢ ಅವರ ಮನನೋಯಿಸಿತು . 
ಪಟ್ಟಿದೆ. ಈ ಅವಧಿಯಲ್ಲಿ ಅಲ್ಲಿಯ ಚೌಗು ಹೂವು ಅವರ ಕಾಲದಲ್ಲಿ ಈ ಪಕ್ಷಿಗಳ ಸಂಖ್ಯೆ, 
ಭೂಮಿಯಲ್ಲಿ ಕಾಲುಗಳನ್ನು ಹುದುಗಿಸಿ ತಮ್ಮ ಕಡಿಮೆಯಾಗಿತ್ತು . ಇಂದು ? ಈ ಸಂತತಿ ಅಪಾ 
ಆಹಾರವನ್ನು ಹುಡುಕುತ್ತಿರುವದನ್ನು ಸವಿಶೀಪ ಯದ ಅಂಚಿನಲ್ಲಿದೆ. ಕಳೆದ ದಶಕದ ಮಧ್ಯ 
ದಿಂದಲೇ ನೋಡಬಹುದು . ಈಗೀಗ ಅವು ಹೊರ ಭಾಗದಲ್ಲಿ ಆರಂಭಗೊಂಡ ಆಯರ್ , ಸಿ. ಎಫ್ . 


ಸೈಬೇರಿಯನ್ ಕೇನ್ 


೧೧೩. 


319 - 15 


೧೧೪ 


ಕಸ್ತೂರಿ, ಮಾರ್ಚ್ ೧೯೮೩ 


ಸೈಬೇರಿಯನ್ ಕ್ರೀನ್‌ಗಳ ಮೇಲೆ ದೀರ್ಘಾವಧಿ ಇರುವಷ್ಟು ದಿನವೂ ಆಹಾರವನ್ನು ಹುಡುಕುವುದೇ 
ಅಭ್ಯಾಸವನ್ನು ಪ್ರಾರಂಭಿಸುವ ಯೋಜನೆಯನ್ನು ಅವುಗಳ ಗುರಿ . 
ಹಾಕಿಕೊಂಡಿತು . ಇದಕ್ಕೆ ಆರ್ .ಸಿ .ಎಫ್ . ಜೊತೆಗೆ ಇವು ಗಂಡು ಹೆಣು ಒಟ್ಟಾಗಿ ಐದಾರು 
ನ್ಯೂಯಾರ್ಕ್ ಜಿಯಾಲೊಜಿಕಲ್ ಸೊಸೈಟಿ ಧನ, ಪಕ್ಷಿಗಳು ಗುಂಪಾಗಿ ಜೊತೆಯಾಗಿರುವದು ಹಾಗೂ 
ಸಹಾಯವನ್ನು ಕೊಟ್ಟಿತು. ಕಾರ್ನೆಲ್ ವಿಶ್ವ ' ಯುನಿಯನ್ ಕಾಲ್ ' ಎಂದು ಕರೆಯಲಾಗುವ 
ವಿದ್ಯಾಲಯದ ಪಕ್ಷಿಶಾಸ್ತ್ರಜ್ಞ ಪಾಲ್ ಸ್ವರಯ್ಯರ್ ಇವುಗಳ ಆಶ್ಚರ್ಯಕರ ಕೂಗು, ಹಾಗೂ ಆ 
ಹಾಗೂ ರೋನಾಲ್ಡ್ ಸ್ವಯೇ ಎಂಬ ಇವರು ವೇಳೆಯಲ್ಲಿ ಅವು ತಮ್ಮ ಕೊಕ್ಕನ್ನು ಹಿಂದಕ್ಕೂ 
೧೮೬೦ರಲ್ಲಿ ಹೂವರ್ ಎಲ್ಲಿಯವರೆಗೆ ಅಭ್ಯಸಿಸಿ ವಂದಕ ಮಾಡಿ ನಡೆಯುವ ಚಟುವಟಿಕೆಗಳರಿ 
ದ್ದನೋ ಅಲ್ಲಿಯವರೆಗಿನ ಪೂರ್ವಭಾವಿ ಇತಿ ಮರೆಯಲು ಸಾಧ್ಯವಿಲ್ಲದವೆಂದು ರೋನಾಲ್ಡ್ 
ಹಾಸವನ್ನು ಸಮಗ್ರವಾಗಿ ತಯಾರಿಸಿ ತಮ್ಮ ತಮ್ಮ ಲೇಖನದಲ್ಲಿ ವಿವರಿಸಿದ್ದಾರೆ . 
ವರದಿಯನ್ನು ಸಲ್ಲಿಸಿದರು . ಎರಡು ವರ್ಷಗಳ 
ನಂತರ ರೋನಾಲ್ಡ್ ವಿಶ್ವ ವನ್ಯಜೀವಿ ಸಂಸ್ಥೆಯ 

ಸೈಬೇರಿಯನ್ ಕ್ರೀನ್ ಪಕ್ಷಿಗಳ ಮರಿಗಳು 
ಧನಸಹಾಯದಿಂದ ಭರತಪುರಕ್ಕೆ ಬಂದು ವಿವರ 

ಆಹಾರಕ್ಕಾಗಿ ಹಿರಿಯ ಪಕ್ಷಿಗಳನ್ನೇ ಅವಲಂಬಿಸಿ 

ರುವದು, ಗುಂಪಾಗಿಯ ಹಾರುವುದು ಹಾಗೂ 
ವಾಗಿ ಅಧ್ಯಯನ, ನಿರೀಕ್ಷಣೆಯನ್ನು ನಡೆಸಿದರು. 
ಮುಂಬಯಿಯ ನ್ಯಾಚರಲ್ ಹಿಸ್ಟರಿ ಸೊಸೈಟಿಯ 

ಗುಂಪಾಗಿಯೇ ಆಗಮಿಸುವುದು ಮತ್ತು ಮಾರ್ಚ್ 
ಶಾಹದ ಅಲಿ ಹಾಗೂ ಕಾರ್ನೆಲ್ ವಿಶ್ವ 

ಮೊದಲ ವಾರದಲ್ಲಿ ತಮ್ಮ ವರಿರುಪ್ರಯಾಣವನ್ನು 
ವಿದ್ಯಾಲಯದ ಜಾನ್ ಮೆಕ್ಗೊ ಇವರಿಗೆ 

ತಪ್ಪದೇ ಪ್ರಾರಂಭಿಸುವುದು ಸೋಜಿಗದ ವಿಷಯ , 
ನೆರವಾದರು . 

ತಮ್ಮ ಪ್ರಯಾಣದ ವಧ್ಯದಲ್ಲಿ ಅವು ಅಫಘಾ 

ನಿಸ್ತಾನದ ಆಲ್ - ಇ - ಇನ್ಯಾದಾದಲ್ಲಿಯು ಉಪ್ಪಿನ 
ಇವರ ಅಧ್ಯಯನಕ್ಕೆ ಪೂರಕವಾಗಿ ಹೂ ಪರ್‌ ಸರೋವರದಲ್ಲಿ ನಿಂತು ಮತ್ತೆ ಮುಂದುವರೆದು 
ಅವರ ವಿವರಣೆಗಳು ತುಂಬ ಸಹಾಯಕವಾಗಿ ಇವೆ ಎಂಬುದನ್ನು ರೊನಾಲ್ಡ್ ದೃಢೀ 
ಪರಿಣಮಿಸಿದವು. ಹೂಮ್ ಅವರ ಕಾಲಕ್ಕಿಂತ ಕರಿಸಿದ್ದಾರೆ . 
ಅನೇಕ ವೈಜ್ಞಾನಿಕ ಸುಧಾರಣೆಗಳೂ ಆಗಿದ್ದರಿಂದ ಮಾರ್ಚ್ ೭ , ೧೯೭೭ ರಂದುಕೊನೆಯರ ಗುಂಪು 
ರೋನಾಲ್ ಬಳಿ ಸೂಕ್ಷ್ಮ ದೂರದರ್ಶಕಗಳು ಭರತಪುರದಿಂದ ಹೊರಟಿತು. ಹಿಂದುಖಶ್ 
ಇದವು. ನೂರಾರು ಗಂಟೆಗಳ ಕಾಲ ಕೋನಗಳ ಪರ್ವತವನ್ನು ದಾಟಿ ಅವು ಹೊರಟಾಗರೋನಾ 
ಚಲನವಲನ , ಹಾರಾಟ, ಅವು ಯಾವ  ಿ ಅವುಗಳನ್ನು ಹಿಂಬಾಲಿಸಿದರು. ಕಾಬಲಿ 
ಸಮಯದಲ್ಲಿ ಆಹಾರ ಹುಡುಕುತ್ತವೆ ಇವೇ . ನಿಂದ ಆರು ಗಂಟೆಗಳ ಜೀಪಿನ ಪ್ರಯಾಣದ 
ಮ೦ಂತಾದ ವಿಷಯಗಳನ್ನು ದಾಖಲೆ ಮಾಡಿ ನಂತರ ಆಲ್ - ಇ - ಇನ್ಯಾದಾದಲ್ಲಿಯ ಸರೋವರ 
ಕೊಂಡರು. ಇದರಿಂದ ಹೊರಬಿದ್ದ ವಂುಖ್ಯ ಅಂಶವೆ ವನ್ನು ತಲಪಿದರು, ತಲಪಿದ ಕೆಲವೇ 
ಸೈಪ್ರಸ್ ರೊಟಾಂಡಸ ' ಎಂಬ ಸಸ್ಯದ ಕಪ್ಪು ಗಂಟೆಗಳ ನಂತರ ಸೈಬೇರಿಯನ್ ,ಕ್ರೀನ್‌ಗಳನ್ನು 
ಬೇರುಗಳ ಮೇಲಿನ ತೊಗಟೆಯೇ ಅವುಗಳ ಅಲ್ಲಿ ಗಮನಿಸಿದರು . ಮಾರ್ಚ್ ೭ ರಂದು. 
ಆಹಾರ ಎಂಬುದು . ಈ ಸಸ್ಯ ಸಾಧಾರಣವಾಗಿ ಹೊರಟಿದ್ದ ಗುಂಪಿನಲ್ಲಿ ಒಂದು ಪಕ್ಷಿಯಂನಲ್ಲಿ 
ಎಲ್ಲ ದೇಶಗಳಲ್ಲಿಯೂ ಕಂಡುಬರುತ್ತದೆ. ಇವು ತಮ್ಮ ದೂರದರ್ಶಕದಲ್ಲಿ ಕಂಡಾಗ ಅತ್ಯಂತ 
ಭರತಪುರದ ಪಕ್ಷಿಧಾಮದ ಪ್ರದೇಶದಲ್ಲಿಯ ಖುಶಿಯಿಂದ ರೋನಾಲ್ ಕುಣಿದಾಡಿದರಂತೆ. 
ಇವೆ. ಈ ಪಕ್ಷಿಗಳು ದಿನದ ಹೆಚ್ಚು ವೇಳೆಯನ್ನು ಸುಮಾರು ಆರು ತಿಂಗಳುಗಳ ನಂತರ ಸೈಬೇರಿ 
ಆಹಾರ ಹುಡುಕುವ ಅಂದರೆ ಮಣ್ಣನ್ನು ಯಾನ್ ಕ್ರೀನ್‌ಗಳನ್ನು ಅಗಲುವಾಗ ಮನದಲ್ಲಿಯೇ 
ಕೆದರುವದರಲ್ಲೇ ವ್ಯಯಿಸುತ್ತವೆ ಎಂಬುದನ್ನೂ ರೋನಾಲ್ಡ್ ನೊಂದಿದ್ದರಂತೆ, ಜೀಪ್ ಪ್ರಯಾಣ 
ರೋನಾಲ್ಡ್ ಹೊರಗೆಡಹಿದರು. ಭರತಪುರದಲ್ಲಿ - ದುದ್ದಕ್ಕೂ ಅವರು ಕಂಡಿದ್ದು ಅಲ್ಲಿಯ ಗ್ರಾಮೀಣ 


ಸುವಾಸಿತ ಹಾಗೂ ಸ್ವಾದಿಷ್ಟ 

ಮುಖಶುದ್ದಿಗಾಗಿ 


CHAMAN 


CERT, OBLICIOUS 

AMORTAL 


STAR CON 

1 Kipliers, 


ಜೆಜುನ್ ಇದು ಅತ್ಯಂತ ಸ್ವಾದಿಷ್ಟ ಹಾಗೂ ರುಚಿಕರವಾದ 
ಚೂರ್ಣವಾಗಿದೆ. ಇದನ್ನು ಸೇವಿಸುವದರಿಂದ ಬಾಯಿಯು 

* ಸುವಾಸಿತವಾಗುತ್ತದೆ, 


ಚಮನದಲ್ಲಿ ಏನೆಲ್ಲ ಇದೆ ? 


ಈ ಮನದಲ್ಲಿ ಜೇಷ್ಮೆ ಮಧು, ಕೇಶರೆ, ಏಲಕ್ಕಿ , ಲವಂಗ, 
ಜಿ , ಜಾಜಿಳಾಯಿ , ಬಡೆಸೋಪ್, ಮೆಂಥಾಲ್ ಗಳಂಥ ಅನೇಕ 
ಬಗೆಯ ಸುಗಂಧಿತ ಹಾಗೂ ರುಚಿಕರ ವಸ್ತುಗಳು 
ಒಳಗೊಂಡಿರುವವು. ಅದಕ್ಕೆಂದೇ ಇದು ಚಿಕ್ಕ ಮಕ್ಕಳಿಂದ 
ವೃದ್ರೆಲೆವರೆಗೆ ಎಲ್ಲರಿಗೂ ಅಚ್ಚುಮೆಚ್ಚು . . 


ಸ್ಟಾರ್ ಕಂಪನಿ, ಬೆಳಗಾಂವ್ 


M . K . Publiciy 


೧೧೬ 


ಕಸೂರಿ, ಮಾರ್ಚ್ ೧೯೮೩ 


ಇದು ಸ್ಮಾರಕವಾಗದಿರಲಿ 


ಸೈಬೀರಿಯನ್ ಕ್ರೀನ್ ಭಾರತದ ಮಟ್ಟಿಗೆ 
ನಶಿಸುತ್ತಿರುವ ಪಕ್ಷಿಯಾಗುತ್ತಿದೆಯೆಂಬ 
ಭಯದ ಹಿನ್ನೆಲೆಯಲ್ಲೇ ನಮ್ಮ ಸರಕಾರ 
ಹೊರಡಿಸಿದ ಈ ವರ್ಣರಂಜಿತ ಅಂಚೆ 
ಚೀಟಿ ಹೊರಬಂದಿದೆ, ಇದು ಈ ಸುಂದರ 
ಪಕಿಯ ಸ್ವಾರಕವಾಗಿ ಪರಿಣಮಿಸದಿರಲೆಂದು 
ಹಾರೈಸಬೇಕಷ್ಟೆ . ಈ ಪಕ್ಷಿಯನ್ನು ಉಳಿಸಿ 
ಕೊಳ್ಳುವ ಬಗ್ಗೆ ಭರತಪುರದಲ್ಲಿ ನಡೆದ 
ಒಂದು ಅಂತಾರಾಷ್ಟ್ರೀಯ ಗೋ ಯು . 
ಸಂದರ್ಭದಲ್ಲಿ ಈ ಅಂಚೆಚೀಟಿ ಬಿಡುಗಡೆ 
ಯಾಗಿದೆಂಬುದೊಂದೇ ಕಾರ್ಮೋಡದಲ್ಲಿ 
ಕಾಣುನ ಬೆಳ್ಳಿಗೆರೆ , 


* 


{ { { 4 


ಪ್ರದೇಶದ ಜನ ಶಸ್ತ್ರಸಜ್ಜಿತರಾಗಿದ್ದುದು, ಸೈಬೇರಿಯನ್ ಕ್ರೇನ್ ತತ್ತಿಗಳನ್ನು ಆರ್.ಸಿ. 
ಕಾಬೂಲ್ ನಗರದಲ್ಲಿಯ ಮಾಂಸದ ಮಾರುಕಟ್ಟೆ ಎಫ . ಗೆ ರವಾನಿಸಿದ ಪರಿಣಾಮವಾಗಿ ಆರು ಸದ್ಯ 
ಯಲ್ಲಿ ನೂರಾರು ಲಾರ್ಕ , ಡಕ್ಸ್ ಮುಂತಾದ ಢವಾದ ಸೈಬೇರಿಯನ್ ಕ್ರೀನ್‌ಗಳನ್ನು ಬೆಳೆಸಿ ಸಾಕ 
ಪಕ್ಷಿಗಳನ್ನು ನೇತುಹಾಕಲಾಗಿತ್ತು . ಆದರೆ ಒಂದೇ ಲಾಗಿದೆ. ಇವುಗಳ ಸಂಖ್ಯೆಯನ್ನು ಇಪ್ಪತ್ತೈದಕ್ಕೆ 
ಒಂದು ಸೈಬೇರಿಯನ್ ಕೇನ್ ಬಂದೂಕಿಗೆ ಬಲಿ ಏರಿಸಲು ಆಯನ್ .ಸಿ .ಎಫ್ . ಪ್ರಯತ್ನಿಸುತ್ತಿದೆ. 
ಯಾಗಿಲ್ಲ ಎನ್ನುವದು ಅಲ್ಲಿ ಅವರಿಗೆ ಅಂದು ಆದರೆ ಭಾರತಕ್ಕೆ ನೈಸರ್ಗಿಕವಾಗಿ ಹಾರಿಬರುವ 
ಕಂಡುಬಂತು . ಈ ಮುಗ್ಗ ಪಕ್ಷಿಗಳು ಹೇಗೆ ಉಳಿದು ಸೈಬೇರಿಯನ್ ಕ್ರೀನ್‌ಗಳಿಗೆ ಏನೂ ತೊಂದರೆ 
ಕೊಂಡವು ಎಂಬುದೂ ಅವರಿಗೆ ಆಶ್ಚರ್ಯವ ಯಿದೆ ಎಂಬುದು ನಿರ್ವಿವಾದ . ಇದರಿಂದಾಗಿ 
ನುಂಟುಮಾಡಿತಂತೆ. 

ಬರುವ ಸಂಖ್ಯೆ ಇಳಿಮುಖವಾಗಿದೆ ಹಾಗೂ 
* ಆರ್ , ಸಿ. ಎಫ್ . ಸೈಬೇರಿಯನ್ ಕೇನ್ ಅವಧಿಗಿಂತ ಮೊದಲೇ ಅವು ಹಾರಿಹೋಗುತ್ತ 
ಪಕ್ಷಿಗಳ ಉಳಿವಿಗಾಗಿ ರಕ್ಷಣಾ ವೃತ್ತಗಳನ್ನು ಲಿವೆ. ನಾಗರಿಕತೆ ಹುಟ್ಟುವುದಕ್ಕಿಂತ ಮೊದಲೇ 
ಭಾರತ, ಚೀನ, ರಶಿಯಾಗಳಲ್ಲಿ ರೂಪಿಸಿಕೊಂಡಿದೆ. ಭಾರತಕ್ಕೂ ದೂರದ ಸೈಬೇರಿಯಕ್ಕೂ ಸಂಬಂಧ 
ಇವುಗಳಲ್ಲಿ ಸಮಾರು ೨೫೦ ಪಕ್ಷಿಗಳು ಉಳಿದು ಕಲ್ಪಿಸಿದ ಈ ಪಕ್ಷಿಗಳು ವಿನಾಶದ ಅಂಚಿನಲ್ಲಿವೆ . 
ಕೊಂಡಿವೆ ಎಂದು ಆರ್. ಸಿ. ಎಫ್ , ಅಂದಾಜಿಸಿದೆ. ಅವುಗಳನ್ನು ಉಳಿಸುವುದು ಪಕ್ಷಿ ಪ್ರೇಮಿಗಳ 
ಸೋವಿಯಂತೆ ಪಕ್ಷಿಶಾಸ್ತ್ರಜ್ಞರು ಸಂಗ್ರಹಿಸಿದ ಆದ್ಯ ಕರ್ತವ್ಯ . 

[ ಸ್ಪಾನ್' ನಲ್ಲಿ ಪ್ರಕಟವಾದರೋನಾಲ್ಡ್ ಸ್ಯಾ ಯೇ ಅವರ ಲೇಖನ ಆಧಾರಿತ] 


పుర విభాగం 


పరుసవన్నదర్శన 

ఆరో దురాజునాధ 


ಕು ರು ಡ ರ ರಾ ಜ್ಯ 
ಹೂಬರ್ಟ್ ಜಾರ್ಜ್ ವಲ್ಡ್‌ ( ಎಚ , ಜಿ. ವೆಲ್ಸ್ ) ಈ ಶತಮಾನದ ಮುಖ್ಯ 
ಇಂಗ್ಲಿಷ್ ಲೇಖಕರಲ್ಲೊಬ್ಬರು. ಅವರನ್ನು ಸಾಮಾನ್ಯವಾಗಿ ಪ್ರಥಮ ಶ್ರೇಣಿಯ 
ಕಾದಂಬರಿಕಾರನೆಂದರೆ ಸಾಲುವುದಿಲ್ಲ. ಇಂದು ಹೇರಳವಾಗಿ ಬರುತ್ತಿರುವ ವೈಜ್ಞಾನಿಕ 
ಕಥೆಗಳಿಗೆ ಅಡಿಪಾಯ ಹಾಕಿದವರಲ್ಲಿ ಅವರು ಗಮನಾರ್ಹರು . ವೈಜ್ಞಾನಿಕ ಕ್ಷೇತ್ರ 
ದಲ್ಲಿ ವಿಮಾನ ಕೂಡ ತೀರ ಶೈಶವಾವಸ್ಥೆಯಲ್ಲಿದ್ದ ಕಾಲದಲ್ಲಿ -೧೯೦೧ ರಲ್ಲಿ ಅವರು 
ತನ್ನು ಮೊಟ್ಟ ಮೊದಲ ವೈಜ್ಞಾನಿಕ ಕಾದಂಬರಿ The First Man on the 
Moon ಪ್ರಕಟಿಸಿದರು . ಅವರು ಅಂದು ಬರೆದದ್ದು ಮುಂದೆ ವಾಸ್ತವದಲ್ಲಿ ಕೃತಿಗಿಳಿ 
ಯಲು ಆರು ದಶಕಗಳಷ್ಟು ಕಾಯಬೇಕಾಯಿತು. 


ದಡಾರಿನ ಆಂಡಿಸ್ ಪರ್ವತಶ್ರೇಣಿಯಲ್ಲಿ ಈ ಪ್ರದೇಶವನ್ನು ಅನ್ವೇಷಿಸಲು ಒಬ್ಬ ಪಣ | 
ಒಂದು ದೊಡ್ಡ ಕಣಿವೆಯಿದೆ. ಇದು ಚೆಂಬ ತೊಟ್ಟ . ಇದಕ್ಕಾಗಿ ತನ್ನ ಹೆಂಡತಿ, ಮಕ್ಕಳು, ಮನೆ 
ರೋಸೊ ಎಂಬಲ್ಲಿಂದ ಮುನ್ನೂರು ಮೈಲಿ ಎಲ್ಲವನ್ನೂ ತೊರೆಯಲು ನಿರ್ಧರಿಸಿದ. 
ಹಾಗೂ ಕೊಟೋಪಾಸ್ಸಿಯಿಂದ ನೂರು ಮೈಲಿ ಆತ ಈ ರಾಜ್ಯವನ್ನು ಪ್ರವೇಶಿಸಲು ಅನೇಕ 
ದೂರದಲ್ಲಿದೆ. ಈ ಸಣ್ಣ ರಾಜ್ಯ ಪ್ರಪಂಚೆದ ಬಾರಿ ಪ್ರಯತ್ನಿಸಿದ್ದ. ಮೊದಲ ಬಾರಿ ಸಿದ್ದತೆ! 
ಯಾವ ಭಾಗಕ್ಕೂ ಸೇರದೆ ಬೇರೆಯೇ ಆಗಿ ಯೊಂದಿಗೆ ತನ್ನ ಸಲಕರಣೆಗಳನ್ನು ಹೊರಲು ದಪ್ಪ 
“ಕುರುಡರ ರಾಜ್ಯ ' ಎನಿಸಿಕೊಂಡಿತ್ತು . ಯಾರಿಗೂ ಚರ್ಮದ ಲಾವಾ ಪ್ರಾಣಿಯನ್ನು ನಡೆಸಿಕೊಂಡು 
ಈ ದುರ್ಗದ ಪ್ರದೇಶಕ್ಕೆ ಬರುವುದು ಕಷ್ಟಸಾಧ್ಯ . ಹೊರಟ . ಈ ಕಣಿವೆಯಲ್ಲಿ ಮನುಷ್ಯ ಏನೇನು 
ಬಹಳ ದಿವಸಗಳ ಹಿಂದೆ , ಹಿಮ ಪ್ರವಾಹದಲ್ಲೆ ಆಸೆ ಪಡಬಹುದೊ ಅದೆಲ್ಲ ಇತ್ತು : ಸಿಹಿಯಾದ 
ಸ್ಪೇನ್ ದೇಶದ ದೊರೆಯ ದಬ್ಬಾಳಿಕೆಯನ್ನು ನೀರು, ಒಳ್ಳೆಯ ಗಾಳಿ, ಉತ್ಕೃಷ್ಟವಾದ ಭೂಮಿ, 
ಸಹಿಸಲಾಗದೆಯೋ ಜನ ಇಲ್ಲಿಗೆ ಬರುತ್ತಿದ್ದರು. ಫಲಪುಷ್ಪಗಳು , ಬೃಹದಾಕಾರವಾಗಿ ಬೆಳೆದ 
ಯಾವುದೋ ಒಂದು ಭೌಗೋಲಿಕ ಸ್ಕೂಟ ಫೈನ್ ಮರಗಳು . ಈ ರಾಜ್ಯದಮರುದಿಕ್ಕಿಗೂ 
. ದಿಂದ ಕ್ವಿಟೋ ಪ್ರದೇಶದಲ್ಲಿ ಒಂದೇ ಸಮನೇ ಹಸಿರು , ಕಂದು ಬಣ್ಣದ ಬಂಡೆಗಳು, ಬಂಡೆಗಳಿಗೆ 
ಕತ್ತಲಾಗಿ, ಅಲ್ಲಿದ್ದ ಯಾಗಾತಿ ಪ್ರದೇಶದಲ್ಲಿ ಟೋಪಿ ಹಾಕಿದೆಯೇನೋ ಎಂಬಂತೆ ಆವರಿಸಿದ 
ನೀರು ಒಂದೇ ಸಮನೆ ಕುದಿಯಲು ಆರಂಭಿಸಿತ್ತು . ಮಂಜು. ಆಗಾಗ ಕಣಿವೆಯಲ್ಲಿದೊಡ್ಡ ನೀರ್ಗಲ್ಲು | 
ಅಲ್ಲಿ ಜೀವಿಸಿದ್ದ ಮೀನುಗಳು ಗಯಾಕ್ಕಿಲ್‌ವರೆಗೆ ಗಳನ್ನೂ ಈ ಹಿಮಪ್ರವಾಹ ತಂದು ಹಾಕಿದೆ. 
ಸತ್ತಂತೆಯೇ ತೇಲಿಕೊಂಡು ಬರುತ್ತಿದ್ದವು. ( ಇಡೀ ಈ ಕಣಿವೆಯಲ್ಲಿ ಹಿವವೂ ಇಲ್ಲ, ಮಳೆ ಇಲ್ಲ. 
ಪೆಸಿಫಿಕ್‌ ತೀರದ ಭಕುತದಿಂದ ಈ ರಾಜ್ಯ ಬೇಸಿಗೆಯ ಇಲ್ಲ , ಚಳಿಗಾಲವೂ ಇಲ್ಲ , 
ಬೇರೆ ಪ್ರದೇಶದ ಜೊತೆಗೆ ಇದ್ದ ಅಲ್ಪ ಸಂಪರ್ಕ ರುರಿಗಳ ನೀರನ್ನು ವ್ಯವಸಾಯಕ್ಕೆ ಬಳಸುತ್ತಿ 
ವನ್ನೂ ಕಳೆದುಕೊಂಡಿದೆ.) 

ದ್ದರು. ಆ ಜನ ತುಂಬು ಜೀವನ ನಡೆಸುತ್ತಿದ್ದರೂ 
೧೧೮ 


ಕುರುಡರ ರಾಜ್ಯ 


೧೧೯ 


ಅವರಲ್ಲಿ ಒಂದುಕೊರತೆಯಿತ್ತು . ದೊಡ್ಡಕೊರತೆ, ಪರಿಚಯ ಮಾಡಿಕೊಟ್ಟಿದ್ದಾರೆ. ಬೆಣಚು ಕಲ್ಲು 
ಏನೋ ವಿಚಿತ್ರವಾದ ಖಾಯಿಲೆಯಿಂದ ಅಲ್ಲಿಯ ಗಳಿಂದ ಬೆಂಕಿ ಹತ್ತಿಸುವುದನ್ನು ಈ ಜನ ಕಲಿತಿ 
- ಪೀಳಿಗೆಯೆಲ್ಲ ಕುರುಡರಿಂದ ತುಂಬಿತ್ತು . ಈ ದ್ದಾರೆ. ಅನಕ್ಷರಸ್ಥರಾದರೂ , ಸ್ವಲ್ಪ ಮಟ್ಟಿಗೆ 
ರೋಗಕ್ಕೆ ಮದ್ದು ಕಂಡುಹಿಡಿಯಲು ಪ್ರಯತ್ನಿ ಸ್ವಾನಿಶ್ ನಾಗರಿಕತೆಯ ಕಲೆ- ತತ್ವಶಾಸ್ತ್ರಗಳನ್ನು 
ಸಿದವನು ಪ್ರಕೃತಿಯ ವಿರುದ್ದ ಹೋರಾಡಿ ರೂಢಿಸಿಕೊಂಡಿದ್ದಾರೆ. ಅಂಧತ್ವವೊಂದನ್ನು ಬಿಟ್ಟರೆ. 
ಸೋಲನ್ನು ಒಪ್ಪಲೇಬೇಕಾಗಿತ್ತು . ಜನ ಈ ಜನ ದೃಢಕಾಯರಾಗಿದ್ದಾರೆ. 
ಕುರುಡತನ ಯಾವುದೋ ಜನ್ಮದ ಕರ್ಮವೆಂದು ಹೀಗೆಯೇ ಶತಮಾನಗಳು ಕಳೆದವು. ಅವರಿಗೆ 
ತಿಳಿಯುತ್ತಿದ್ದರೇ ಹೊರತು ಯಾವುದೇ ಅನೇಕ ಸಾಮಾಜಿಕ ಹಾಗೂ ಆರ್ಥಿಕ ಸಂಕಷ್ಟ 
ರೋಗಾಣು ಇದಕ್ಕೆ ಕಾರಣ ಎಂದು ಒಪ್ಪುತ್ತಿರಲೇ ಗಳು ಎದುರಾದವು. ಸುಮಾರು ಹದಿನೈದು ತಲೆ 
ಇಲ್ಲ. ಯಾವ ಆಧಾತ್ಮಿಕ ದೃಷ್ಟಿಕೋನವೂ ಮಾರುಗಳು ಕಳೆದುಹೋದಮೇಲೆಒಬ್ಬ ಹುಡುಗ 
ಇಲ್ಲದ ಕಾರಣ ದೇವಸ್ಥಾನವನ್ನು ಕಟ್ಟಿ ಈ ಜನ ಕೈಯಲ್ಲಿ ಚಿನ್ನದ ಕೋಲನ್ನು ಹಿಡಿದು ದೇವರ ಕೃಪೆ 
- ರನ್ನು ಪಾರಮಾರ್ಥದ ಕಡೆಗೆ ತಿರುಗಿಸಬೇ ಬೇಡಿಹೋರಟವನು ಮತ್ತೆ ಬರಲೇ ಇಲ್ಲ. ಆ ಘಟ 
ಕೆಂಬುದು ನಮ್ಮ ನಾಯಕನ ಬಲವಾದ ಆಸೆ, ನೆಯ ನಂತರ ಹೊರ ದೇಶದಿಂದ ಯಾರೂ ಈ 
ಅಲ್ಲಿಯ ಜನರ ಹತ್ತಿರ ಸಾಕಷ್ಟು ಹಣವನ್ನು ರಾಜ್ಯವನ್ನು ಅನ್ವೇಷಿಸುವ ಪ್ರಯತ್ನ ಮಾಡಲಿಲ್ಲ. 
ಚಂದಾ ಎತ್ತಿ ಕೊಡಿಸಿ, ತನ್ನ ಕೈಯಲ್ಲಿದ್ದ ಒಂದು ಇಂತಹ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ 
ತುಂಡು ಬೆಳ್ಳಿಯನ್ನು ಹಾಕಿ, ಜನರ ಮನಸ್ಸಿನ ವಿರು ದವನ ಕಥೆಯನ್ನು ಹೇಳುತೆನೆ. 
ದವಾದ ಕೆಲಸವನ್ನು ಮಾಡಲು ಹೊರಟಿದ್ದಾನೆ. ಅವನು ಕಿಟೋ ರಾಜ ದ ಪರ್ವತಾರೋಹಿ. 
ಒಂದು ಸರಳವಾದ, ಪವಿತ್ರವಾದ ವಾತಾವರಣ 

ಸಮುದ್ರದ ಆಳಕ್ಕೂ ಇಳಿದಿರುವ , ಅನೇಕ 
ವನ್ನು ಸೃಷ್ಟಿಸಲು ಹೋಗಿ ಸರ್ವಪ್ರಯತ್ನವನ್ನು ಪರ್ವತಗಳನೂ ಏರಿರುವ ಸಾಹಸಿ, ಬಿಟಿಷ್ 
ನಡೆಸಿ ವಿಫಲನಾಗಿದ್ದಾನೆ. ಈ ಒಂದು ವೈಫಲ್ಯ ಗುಂಪಿನವರೊಡನೆ ಆಂಡಿಸ್ ಪರ್ವತವನ್ನು 
ಅವನ ಸಾವಿಗೆ ಕಾರಣವಿದ್ದರೂ ಇರಬಹುದು. 

ಏರಲು ಹೊರಟವರಲ್ಲಿ ಇವನೂ ಒಬ್ಬ . ಈ 
ಆದರೆ ನನಗೆ ತಿಳಿದು ಇವನಿ ಸಾವು ಮಾತ್ರ ಸಾಹಸಿ ಅನೇಕ ಶಿಖರಗಳನ್ನು ಹತ್ತಿ ಜಯಿಸಿ 
ಅವನ ಈ ಕಥೆಯನ್ನು ಕುರುಡರ ರಾಜ್ಯದಲ್ಲಿ 

ದ್ದಾನೆ. ಈ ಬಾರಿ ಪ್ಯಾರಾಸೈಟೋಪೆಲ್ 
ಇಂದಿಗೂ ಹೇಳುವುದನ್ನು ಕೇಳಬಹುದು. 

ಶಿಖರವನ್ನು ಏರುವ ಸಾಹಸ ಮಾಡಿದ್ದಾನೆ. 
ಜನಸಂಪರ್ಕವಿಲ್ಲದ ಈ ಕಣಿವೆಯಲ್ಲಿ ಜನ ಈ ಶಿಖರದಲ್ಲಿ ಅಪಘಾತಗಳು ಸರ್ವೇಸಾಮಾನ್ಯ . 
ಸಂಖ್ಯೆ ಕಡಿಮೆ ಇದ್ದರೂ ,ರೋಗರುಜಿನ ದಿನೇದಿನೇ ಪರ್ವತಾರೋಹಿಗಳ ಗುಂಪಿನಿಂದ ನಮ್ಮ ಕಥಾ 
ಹೆಚ್ಚುತ್ತಿತ್ತು . ಸ್ವಲ್ಪ ವಯಸ್ಸಾದಂತೆ ಅವರಿಗೆ ನಾಯಕ ನನೆಡ್ ಅವಘಡಕ್ಕೆ ಸಿಲುಕಿದ . ಆ 
ಸರಿಯಾಗಿ ಓಡಾಡಲೂ ಆಗುತ್ತಿರಲಿಲ್ಲ . ಇದ್ದುದ ಪರ್ವತದ ಗೊತ್ತಿಲ್ಲದ ವಲೆಯಿಂದ ಜಾರಿ 
ರಲ್ಲಿ ಚಿಕ್ಕಮಕ್ಕಳು ಈ ವಿಷಯದಲ್ಲಿ ಸ್ವಲ್ಪವಾಸಿ, ಬಿದ್ದು ನೆಟ್ಟಗೆ ಪ್ರತಾಪಕ್ಕೆ ಇಳಿದ. . 
ಇವರಿಗೆ ಹುಟ್ಟಿದ ಮಕ್ಕಳಿಗಂತೂ ದೇವರೇ ಗತಿ. 

ಅಷ್ಟು ಮೇಲಿನಿಂದ ಬಿದ್ದರೂ , ನೆಟ್ 
ಹೋಗಲಿ , ಏನಾದರೂ ದುಷ್ಟ ಮೈಗೆಗಳಿವೆಯೇ ? ಬದುಕಿ ಉಳಿದಿದುದು ಆರ್ಶಯರ್ುವೇ ಸರಿ . 
ಇಲ್ಲ . ಎಲ್ಲೋ ಅಲ್ಲೊಂದು ಇಲ್ಲೊಂದು ಲಾಮಾ 

ಸುಮಾರು ಒಂದು ಸಾವಿರ ಅಡಿಗಳಷ್ಟು ಆಳದ 
ಪ್ರಾಣಿ ಓಡಾಡುತ್ತಿರುತ್ತದೆ ಅಷ್ಟೆ . ಕಡಿದಾದ ಪ್ರಪಾತಕ್ಕೆ ಬಿದ್ದಿದ್ದಾನೆ. ಪ್ರಜ್ಞಾಶೂನ್ಯ 
- ದೃಷ್ಟಿ ಸಂಪೂರ್ಣವಾಗಿ ಇಂಗಿ ಹೋದಾಗಲೂ ನಾರನೇ ವಿನಾ ಅವನ ದೇಹದ ಯಾವ 
ಈ ಜನ ಸ್ವಲ್ಪವೂ ಚಿಂತಿಸಲಿಲ್ಲ . ದೃಷ್ಟಿಯಿಲ್ಲದ ಮಳೆಯ ಮುರಿದಿಲ್ಲ . ಜಾರಿದಂತೆ ಸಣ್ಣ 
ಜನರಿಗೆ, ಹಿರಿಯರು ತಮಗೆ ದೃಷ್ಟಿದೋಷವಿ ಪ್ರಪಾತಗಳು ಇದಿರಾಗಿದ್ದರಿಂದ ಅವನು ಮಂಜು 
ದ್ದರೂ ಅಲ್ಲಿ ಇಲ್ಲಿ ಓಡಾಡಿಸಿ ರಾಜ್ಯದ ಸೂಕ್ಷ್ಮ ಗಡ್ಡೆಗಳ ಜೊತೆಯಲ್ಲಿ ಉರುಳುತ್ತ ಬಂದು ಜೀವ 


೧೨೦ 


ಕಸ್ತೂರಿ ಮಾರ್ಚ್ ೧೯೮೩ 


ಉಳಿದಿದೆ. ಎಲ್ಲಿ ಮಲ: ದ್ದೇನೆ ಎಂದು ಸುತ್ತಲೂ ಮೈ ಮೇಲಿದ್ದ ಹಿಮವನ್ನು ಜಾಡಿಸಿಕೊಂಡರೆ 
ಕತ್ತನ್ನು ತಿರುಗಿ ನೋಡುತ್ತಾನೆ. ಆಗಲೇ ಮೆಲ್ಲನೆ ನಡೆಯಲಾರಂಭಿ, ದ. ಅವನ ಅದೃಷ್ಟ 
ಪೂರ್ಣ ಚಂದ್ರ ಮೆಲ್ಲನೆ ಮೇಲಕ್ಕೆ ಏರುತ್ತಿ ವೇನೋ ಎಂಬಂತೆ ಒಂದು ಬಗಲಲ್ಲಿ ದಿಕ್ಕಚ 
ದ್ದಾನೆ. ನನೆಜ್ ಜೋಮು ಹಿಡಿದಿದ್ದೆ ಕಾಲು ಇನ್ನೊಂದು ಬಗಲಲ್ಲಿ ಫ್ಲಾಸ್ ಇದ್ದವು. ಫಾಸ್ಟ್ 
ಗಳನ್ನು ಜಾಡಿಸಿ ಕೊಟನ್ನು ನೋಡಿಕೊಂಡ . ನಲ್ಲಿದ್ದೆ ಸ್ವಲ್ಪ ಬೀರನ್ನು ಕುಡಿದು, ಅಲ್ಲಿಯೇ ಇದ್ದೆ 
ಗುಂಡಿಗಳೇ ಇಲ್ಲ . ಕಿಸೆಗೆ ಕೈ ಹಾಕಿದ, ಚಾಕು ಕೂಡ ದೊಡ್ಡ ಕಲ್ಲಿನ ಮೇಲೆಒರಗಿದ. 
ಇಲ್ಲ . ತನ್ನ ಕುತ್ತಿಗೆಗೆ ಬೆಲ್ಟ್ ಸೇರಿಸಿ ಕಟ್ಟಿದ್ದರೂ ಮಾರನೆ ದಿನ ಹಕ್ಕಿಗಳ ಕಲರವದಿಂದ ಎಚ್ಚರ 
ಹ್ಯಾಟ್ ಎಲ್ಲಿಯೋ ಮಾಯವಾಗಿದೆ! ಹೋಗಲಿ, 

ಗೊಂಡ ನ್ಯೂನೆಚ್ ಎದುರಿಗಿದ್ದ ದೊಡ್ಡ ಬಂಡೆ 
ಅಲ್ಲೇ ಒಂದು ಚಿಡಾರ ಹಾಕೋಣ ಎನ್ನುತ್ತಾ 

ಆಕಾಶದೆಡೆಗೆ ತನ್ನ ಮೈ ಚಾಚಿರುವುದನ್ನೂ ದೊಡ್ಡ 
ಸಣ್ಣ ಕೊಡಲಿಯನ್ನು ಹುಡುಕಿದರೆ ಅದೂ ಇಲ್ಲ ! ಕಣಿವೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ 
ಅವನಿಗೆ ತಾನು ಪ್ರಪಾತದಲ್ಲಿ ಬಿದ್ದಿದ್ದೇನೆ ಎನ್ನುವ ಹರಡಿರುವದನೂ ನೋಡಿದ, ಆಳಕೆ ದೊಡ 
ಅನುಮಾನ ಖಚಿತವಾಯಿತು. ಮುಲದಲ್ಲಿ 

ಪ್ರತಾಪ . ಅದರಲ್ಲಿರುವ ಹಿಮಾವನ್ನು ನೋಡಿ 
ಪರ್ವತ ಶಿಖರಗಳ ದೃಷ್ಟಿ ಹರಿಸಿದ . ಆಹಾ! 

ದರೆ , ಜೀವನದಲ್ಲಿ ಯಾವ ಆಸೆಯೂ ಇಲ್ಲ 
ಆ ಸೌಂದರೆ ಅವನ ಮನಸ್ಸನ್ನು ಆಕರ್ಷಿಸಿತು. ದವ ಮಾತ್ರ ಇದರೊಳಗೆ ಇಳಿಯುವ ಸಾಹಸ 
ಮರುಕ್ಷಣವೇ ಹೊಟ್ಟೆ ಹುಣ್ಣಾಗುವಷ್ಟು ವನ್ನು ಮಾಡುತ್ತಾನೆ ಎಂದೆನಿಸದಿರದು. ಆದರೆ 
ಜೋರಾಗಿ ನಗಲಾರಂಭಿಸಿದ... . 

ನಮ್ಮ ಕಥಾನಾಯಕನಿಗೆ ಇದೆಲ್ಲಾ ಯಾವ 
ಹುಣ್ಣಿಮೆಯ ದಿನವಾದ್ದರಿಂದ ಪ್ರಪಾತ ಲೆಕ್ಕ ? ಪಕ್ಕದಲ್ಲಿದ್ದ ಬಂಡೆಯನ್ನು ಸುಲಭವಾಗಿ 
ಅವನಿಗೆ ಚೆನ್ನಾಗಿ ಕಾಣುತ್ತಿತ್ತು . ಏಳಲು ಪ್ರಯ ಏರಿದ. ತನ್ನ ರಕ್ಷಣೆಗೆ ಸಹಾಯವಾಗುವಂತಹ 
ತ್ರಿದ, “ ಅಯ್ಯೋ , ಪ್ರತಿಯೊಂದು ಮೂಳೆ ದಿಕ್ಷಕಿಯನ್ನು ಹಿಡಿದುಕೊಂಡು ಆ ಕಣಿವೆಯ 
ಕೀಲುಗಳಲ್ಲಿ ನೋವು ಕಷ್ಟಪಟ್ಟು ತನ್ನ ಕಡೆಗೆನೋಡಿ,ಯೋಚಿಸಿ , ಆ ಕಡೆಗೆ ಹೆಜ್ಜೆ ಹಾಕಿದ 


KA DIKATLA 


ಕುರುಡರ ರಾಜ್ಯ 


೧೨೧ 


ಅಲ್ಲಿ ಕಲ್ಲುಗಳಿಂದ ಕಟ್ಟಿದ ಒಂದೇ ತರಹದ ಗಳಿಗೂ ಕಡಿಮೆಯೆನಿಸದ ರೀತಿಯಲ್ಲಿ ಅಚ್ಚು 
ಸುಮಾರು ಗುಡಿಸಲುಗಳನ್ನು ಕಂಡೆ. ತಕ್ಷಣ ಸರ ಕಟ್ಟಾಗಿ ನಿರ್ಮಿಸಿದ್ದರು. ಅವನು ನೋಡಿದಂತೆ 
ಬೆಳಕು ತುಂಬಾ ಕಡಿಮೆಯಾಗಿ , ಇಡೀ ಕಣಿವೆ , ಈ ರಾಜ್ಯದ ಮಧ್ಯ ಭಾಗದಲ್ಲಿಮನೆಗಳನ್ನು ಗುಂಪು 
ಯೆಲ್ಲ ಕತ್ತಲು ಆವರಿಸಿತು . ಹಕ್ಕಿ ಪಕ್ಷಿಗಳು ಗುಂಪಾಗಿ ಕಟ್ಟಿದ್ದರು. ಈ ಭಾಗ ಬಹಳ ಶುಚಿ" 
ತಮ್ಮ ಗೂಡುಗಳ ಹಾರಿಹೋದವು. ಇಡೀ ಯಾಗಿತ್ತು . ಆ ಮನೆಗಳ ಮುಂಭಾಗಕ್ಕೆ ಅಲ್ಲೊಂದು 
ಕಣಿವೆಯಲ್ಲಿ ತಣ್ಣಗೆ ಗಾಳಿ ಬೀಸಲಾರಂಭಿಸಿತು. ಇಂದು ಬಾಗಿಲುಗಳು ಇರುತ್ತಿದವು. ಮನೆ 
ಆದರೆ ದೂರದಲ್ಲಿದ್ದ ಆ ಮನೆಗಳು ವರ್ಣ ಗಳಿಗೆ ತರತರದ ಬಣ್ಣ ಬಳಿಯಲಾಗಿತ್ತು . ಒಂದು 
ಚಿತ್ರದಲ್ಲಿರುವಂತೆ ಕಾಣುತ್ತಿದ್ದವು. ಅಲ್ಲೇ ಇದ್ದ ಕಡೆ ಕಂದು, ಇನ್ನೊಂದು ಕಡೆ ಕಪ್ಪು , ಹಾಗೂ 
ಇಳಿಜಾರಿನ ಪ್ರದೇಶದಲ್ಲಿ ಅಪರೂಪವಾದ ಗಿಡ ಇವಕ್ಕೆ ತದ್ವಿರುದ್ದವಾದ ಬೇರೆ ಬಣ್ಣ , ಮೊದಲ 
ಗಳನ್ನು ಗಮನಿಸಿದ , ಎಲೆ ಕಿತ್ತು ಸ್ವಲ್ಪ ರುಚಿ ಬಾರಿಗೆ ಇದನ್ನು ಯಾರಾದರೂ ನೋಡಿದರೆ 
ನೋಡಿ, ಉಪಯೋಗಕ್ಕೆ ಬರಬಹುದೆಂದು ತನ್ನ ಕುರುಡರೇ ಬಣ್ಣವನ್ನು ಹೊಡೆದಿದ್ದಾರೆ ಎಂದು 
ಕಿಸೆಯಲ್ಲಿ ಮತ್ತಷ್ಟು ಎಲೆಗಳನ್ನು ಇಟ್ಟು ಸ್ಪಷ್ಟವಾಗಿ ಹೇಳಬಹುದು. ಇದನ್ನು ನೋಡಿದ 
ಕೊಂಡ . 

1 ನಮ್ಮ ನಾಯಕ ' ಇಷ್ಟೆಲ್ಲಾ ಮಾಡಿದವನಿಗೆ, 
ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ಆ ಬಾವಲಿಯಷ್ಟೇ ಕಣ್ಣು ಚುರುಕಾಗಿದೆ,' ಎಂದು 
ಕಣಿವೆಯ ಮಧ್ಯ ಭಾಗಕ್ಕೆ ಬಂದ . ಈ ಪ್ರದೇಶ ಕೊಂಡ. 
ಸಮತಟ್ಟಾಗಿತ್ತು . ಅವನ ಮೈ ನೋವು, ಆಯಾಸ ಆ ಕಣಿವೆಯಲ್ಲಿ ಇಳಿದು ಅಲ್ಲಿ ಸ್ವಲ್ಪ ಅಡ್ಡಾ 
ಅವನನ್ನು ಆ ಪ್ರದೇಶದ ಒಂದು ಬಂಡೆಯಲ್ಲಿ ಡಿದ. ಅಲ್ಲೇ ಇದ್ದ ದೊಡ್ಡ ಕಾಲುವೆಯ ತಿಳಿ ಸ್ವಲ್ಪ 
ವಿಶ್ರಮಿಸಿಕೊಳ್ಳುವಂತೆ ಮಾಡಿತು . ಅಲ್ಲೇ ಇದ್ದ ಹೊತ್ತು ಕುಳಿತ . ಅಲ್ಲಿಯ ಜನ ವಿರಾಮವಾಗಿ 
ಒಂದು ತೊರೆಯಲ್ಲಿ ನೀರು ಕುಡಿದು , ಹಸಿವು ಹಿಂಗಿಸಿ ಕಾಲ ಕಳೆಯುತ್ತಿದ್ದಾರೆ. ಅವರ ಮಕ್ಕಳೂ ಅಲ್ಲಿಯೆ 
ಕೊಂಡು , ತನ್ನಲ್ಲಿದ್ದ ಫ್ಯಾಸಿಗೂ ನೀರು ತುಂಬಿ ಮಲಗಿದ್ದಾರೆ. ವವರು ತಮ್ಮ ಹೆಗಲಿನ್ನ ಮೇಲೆ 
ಕೊಂಡು ಆ ಮನೆಗಳ ಕಡೆ ಹೊರಟ. 

ಬೇಸಾಯಕ್ಕೆ ಸಂಬಂಧಿಸಿದ ಸಲಕರಣೆಗಳನ್ನು 
- ಅವನಿಗೆ ಈ ಕಣಿವೆಯನ್ನು ನೋಡಿದಾಗಲೆ ಹೊತ್ತು ಮನೆ ಕಡೆ ಹೊರಟಿದ್ದಾರೆ . ಯಾವುದೇ 
ಒಂದು ವಿಚಿತ್ರ ಭಾವನೆ ಉಂಟಾಯಿತು. ಈ ಪ್ರದೇ ಪ್ರಾಣಿಯ ಚರ್ಮದಿಂದ ಮಾಡಿದ ಉಡುಗೆ 
ಶದ ಬಹುಭಾಗ ಹಸಿರಿನಿಂದ ಕಂಗೊಳಿಸುತ್ತಿತ್ತು . ಇನ್ನು, ಚರ್ಮದ ಬಟುಗಳನ್ನು , ಕಿವಿ 
ಉತ್ತು ಬಿತ್ತಿರುವ ಹೊಲಗಳು ಕಂಡವು. ಆ ಮುಚ್ಚುವಂಥ ಬಿಳಿ ಟೊಪ್ಪಿಗೆಯನ್ನು ಧರಿಸಿದ್ದಾರೆ . 
ಪ್ರದೇಶನನೆಚ್ ಸಮಿಪಿಸತೊಡಗಿದಂತೆ ದೊಡ್ಡ ಅವರು ಆಕಳಿಸುತ್ತಾ ಹಿಂದಿನ ದಿನ ನಿದ್ರಿಸಿದವ 
ಗೋಡೆಯೊಂದರ ಹಿಂದೆ ಮರೆಯಾಗತೊಡಗಿತು. ರಂತೆ ಒಬ್ಬರ ಹಿಂದೆ ಒಬ್ಬರು ನಡೆಯತೊಡಗಿದರು . 
ಅದು , ಆ ಪ್ರದೇಶದ ಸುತ್ತ ಅಲ್ಲಿಯವರು ನ್ಯೂನೆಚ್ ಇವರನ್ನೆಲ್ಲಾ ಸೂಕ್ಷ್ಮವಾಗಿ ಗಮನಿ 
ಕಟ್ಟಿದ್ದ ಗೋಡೆ, ಪ್ರದೇಶದ ಉದ್ದಗಲಕ್ಕೂ ನಿಸಿದ. ಅವರು ತನ್ನನ್ನು ಗಮನಿಸಲಿ ಎಂದು 
ನೀರಿನ ವ್ಯವಸ್ಥೆಯನ್ನು ಅಲ್ಲಿಯವರು ಮಾಡಿ ಅವರಿಗೆ ಕಾಣುವ ಹಾಗೆ ಒಂದು ಬಂಡೆಯ ಪಕ್ಕ 
ದ್ದರು. ಈ ಪ್ರದೇಶದ ಹೊರಗೆ ಲಾಮಾಗಳಿಗೆ ನಿಂತು , ಜೋರಾಗಿ ಕೂಗು ಹಾಕಿದ. ಆ ಕೂಗು 
ಆಹಾರವಾಗಿ ಬೇಕಾದ ಸೊಪ್ಪು ಸದೆಗಳನ್ನು ಇಡೀ ಕಣಿವೆಯಲ್ಲಿ ಪ್ರತಿಧ್ವನಿಸಿತು. 
ಬೆಳೆಸಿದ್ದರು. ಅಲ್ಲಲ್ಲಿ ಲಾಮಾಗಳನ್ನು ಕಟ್ಟಲು ಕೂಗನ್ನು ಕೇಳಿದ ವವರ ಸೃಂಭಿತರಾ 
ಹಟ್ಟಿಗಳನ್ನೂ ನಿರ್ಮಿಸಿದ್ದರು. 

ದರು. ಇವರು ನ್ಯೂನಿಚ್‌ನನ್ನು ಗಮನಿಸಿದಂತೆ 
- ಆತ ಗೋಡೆಯನ್ನು ದಾಟಿ ಆ ಪ್ರದೇಶದ ಕಾಣಲಿಲ್ಲ . ನನೆಟ್‌ನ ಕೂಗು ಬಂದ ದಿಕ್ಕಿನತ್ತ 
ಒಳಹೊಕ. ಅಲ್ಲಿಯ ಪ್ರತಿಯೊಂದು ರಸ್ತೆ ತಿರುಗಿ ಕೂಗಿ ಉತ್ತರಿಸಿದರು . ನನೆಟ್ ವತೆ, 
ಯನ್ನೂ ಕರಾರುವಾಕ್ಕಾಗಿ ( ಯಾವ ಆಧುನಿಕ ರಸ್ತೆ ಕೂಗಿದ . ಅವನ ಮನಸ್ಸಿನಲ್ಲಿ ಇವರು ಕುರುಡರೆ ? ” 
319 -16 


ಕಸರಿ, ಮಾರ್ಚ್ ೯೮೩ 


ಎಂಬ ಸಂದೇಹ ಹುಟ್ಟಿತು .ಕೋಪದಿಂದ ಇನ್ನಷ್ಟು ಇವನತ್ತ ತಿರುಗಿಸಿ, ಆ ಹೆಜ್ಜೆಯ ಸಪ್ಪಳದಿಂದ 
ಕೂಗಿ ಸಣ್ಣ ಸೇತುವೆಯನ್ನು ದಾಟಿ ಇನ್ನೊಂದು ಅವನು ಯಾರಿರಬಹುದೆಂದು ಊಹಿಸಲು ಯತ್ನಿ 
ಪಾರ್ಶ್ವಕ್ಕೆ ಬಂದು ಅವರನ್ನು ಹಿಂಬಾಲಿಸಿದ . ದರು. ಅವ್ಯಕ್ತ ಭಯದಿಂದ ಅವರು ಒಬ್ಬರ 
ಅವನ ಸಂಶಯ ಸರಿಯಾದದ್ದೆ . ಅವರು ಕುರು ಪಕ್ಕದಲ್ಲಿ ಒಬ್ಬರು ನಿಂತು ಗಮನಿಸುತ್ತಿದ್ದಾರೆ. 
ಡರು. ಇಲ್ಲಿಯವರೆಲ್ಲ ಕುರುಡರು . ಇದು ಕುರು ನ್ಯೂನಿಜ್ ಅವರ ದೃಷ್ಟಿ ಹರಿಸಿದ . ಅವರ 
ಡರ ರಾಜ್ಯ , ಅವನು ಮನೆಯಲ್ಲಿ ಈ ರಾಜ್ಯದ ಕಣ್ಣುಗುಡ್ಡ , ರೆಪ್ಪೆಗಳು ಸಹಿತ ಮುರುಟಿಹೋಗಿವೆ. 
ಕಥೆಗಳನ್ನು ಸಾಕಷ್ಟು ಸಲ ಕೇಳಿದ್ದಾನೆ, ಅವನ ಅವರೆಲ್ಲ ಆಶ್ಚರ್ಯಚಕಿತರಾಗಿ ನಿಂತಿದ್ದಾರೆ. 
ವನದಲ್ಲಿ ಹೊಸದೊಂದು ಆಸೆ ಅಂಕುರಿಸಿತು. ಅವನು ಯಾರೋ ಮನುಷ್ಯನೇ ಇರಬೇಕು,” 
ನಾನು ಈ ರಾಜ್ಯದಲ್ಲಿ ಇತರರು ಅಸೂಯೆಪಡು ಎಂದು ಒಬ್ಬ ಅರ್ಥವಾಗದ ಭಾಷೆಯಲ್ಲಿ ಹೇಳಿದ . 
ವಂಥ ಸಾಹಸವನ್ನು ಮಾಡಬೇಕು ಎಂದು ನಿರ್ಧ “ ಮನುಷ್ಟನೋ ... ಭೂತವೋ ... ಒಟ್ಟು 
ರಿಸಿದ. ಅವರು ಮೂವರು ತಮ್ಮ ಕಿವಿಗಳನ್ನು ಆ ಬಂಡೆ ಹತ್ತಿರದಿಂದಲೇ ಬಂದಿರಬೇಕು,” 


ಸುವರ್ಣ ಸುಸಂಧಿ ! ಅತಿ ಶೀಘ್ರ ಪರಿಹಾರ !! 
# ದಾಂಪತ್ಯ ಸಮಸ್ಯೆಗೆ ನಂಬುಗೆಯ ತಿಕಿತ್ಸೆ ! 
ಲಗ್ನದ ಮೊದಲು ಹಾಗೂ ನಂತರದ ನಿಶಕ್ತಿಗೆ ಉತ್ತಷ್ಟ ಪರಿಹಾರ !! 

ಸ್ವಪ್ನದೋಷ, ಶೀಘ್ರಸ್ಕಲನ, ತಾರುಣ್ಯ ನಾಶ, ನರಗಳ ದೌರ್ಬಲ್ಯತೆ, 
ಕಾವಿನ ದೋಷ, ಮೂತ್ರದೋಷ, ತುರಿಕೆ, ಚರ್ಮರೋಗ, ಹೊಟ್ಟೆ 
ನೋವು ಗ್ಯಾಸಟ್ರಬಲ್ , ಬಿಳಿತೊನ್ನು , ಬಿಳಿಸೆರಗು, ಮುಟ್ಟುದೋಷ 
ಎಲ್ಲ ತರಹದ ಲೈಂಗಿಕ ವ್ಯಾಧಿ ಹಾಗೂ ಮೂಲವ್ಯಾಧಿಗೆ ಆಪರೇಶನ್ 
ಇಲ್ಲದೆ ಗುಣಪಡಿಸಲಾಗುವದು. ಇಂದೇ ತಜ್ಞರಾದ ಡಾ || ಎಸ್ . ಎಂ , 

ಯಾದಗೀರ Govt . Regd) ಇವರನ್ನು ಭೇಟಿಯಾಗಿ ಅಮಲ್ಯ 
- ಸಲಹೆ ಹಾಗೂ ಅತ್ಯುತ್ತಮ ಚಿಕಿತ್ಸೆಯನ್ನು ಪಡೆಯಿರಿ. 
ಭಟ್ರಿಯ ವೇಳೆ: ಮುಂಜಾನೆ ೮ ರಿಂದ ರಾತ್ರಿ ೮ ರ ವರೆಗೆ 
ಬೆಂಗಳೂರು : ಮಾರ್ಚ್ ೧ ಹಾಗೂ ೨ ರಂದು ಹೋಟೆಲ್ ಬ್ರಾಡ್‌ವೇ , ಕೆಂಪೇಗೌಡ 
ರೋಡ್, ಮೈಸೂರು: ಮಾರ್ಚ್ ೩ ರಂದು ಇಂದ್ರಭವನ , ಧನ್ವಂತ್ರಿ ರೋಡ್, ಹಾಸನ : 
ಮಾರ್ಚ್ ೪ ರಂದು ಹೋಟೆಲ್ ಹರ್ಷವಹಲ್ , ಶಿವಮೊಗ್ಗ : ಮಾರ್ಚ್ ೫ ರಂದು 
ಹೋಟೆಲ್ ಸತ್ಕಾರ ನೆಹರು ರೋಡ್, ಉಡುಪಿ: ಮಾರ್ಚ್ ೬ ರಂದು ಹೋಟೆಲ್ ಅಶೋಕ 
ಮಂಗಳೂರು: ಮಾರ್ಚ ೭ರಂದು ಉಡ್ಲ್ಯಾಂಡ್ಸ್ ಹೋಟೆಲ್ ವಡ್ಗಾಂವ : ಮಾರ್ಚ್ 
೮ ರಂದು ವಿಂಲನ ಲಾಲ್ಫ್ ಬೆಳಗಾಂವ: ಮಾರ್ಚ್ ೧೦ರಂದು ಸತಾರಹೋಟೆಲ್ , ಬಿಜಾಪುರ 
ಮಾರ್ಚ್ ೧೨ ರಂದು ಟೂರಿಸ್ಟ್ ಹೋಟೆಲ್ , ಗುಲಬರ್ಗಾ : ಮಾರ್ಚ್ ೧೩ ರಂದು 
ಮೋಹನ ಲಾಡ್ , ಹೊಸಪೇಟೆ: ಮಾರ್ಚ್ ೧೪ ರಂದು ಮಲ್ಲಿಗೆ ಟೂರಿಸ್ಟ್ ಹೋವರ್ , 
ದಾವಣಗೆರೆ : ಮಾರ್ಚ್ ೧೫ ರಂದು ಸರ್ಕಲ್ ರೆಸೊ ರೆಂಟ್ , ಹುಬ್ಬಳ್ಳಿ : ಪ್ರತಿ ತಿಂಗಳೂ 
೨೧ರಿಂದ ೩೧ರ ವರೆಗೆಹೋಟೆಲ್ ಗೊವನ್‌ ಟವರ್‌ , ಲೆಮಿಂಗ್ಟನ್ ರೋಡ್ ಫೋನ:೬೫೦೯೯ 

ವಿ; ಸೂ : ಸಮಕ್ಷಮ ಭೇಟಿಯಾಗದವರು ೫೦ ಪೈಸೆ ಸ್ಟಾಂಪ್ ಇಟ್ಟು ಬರೆಯಿರಿ. 
ಹೆಡ್ ಆಫೀಸ: ಆದರ್ಶ ಡಿಸ್ಪೆನ್ಸರಿ ೧೪೫೪, ಭಂಡಿವಾಡ ಬೇಸ, ಹುಬ್ಬಳ್ಳಿ - ೨೦. 


ಕುರುಡರ ರಾಜ್ಯ 


೧೨೩ 


ಎಂದ ಇನ್ನೊಬ್ಬ, 

“ ಇವನು ಬಂಡೆಯ ಪ್ರದೇಶದಿಂದ ಬಂದಿರು 
ಒಬ್ಬ ಯುವಕ ಹೇಗೆ ಧೈರ್ಯದಿಂದ ಜೀವನ ವುದರಿಂದ ಇಷ್ಟು ಒರಟಾಗಿದ್ದಾನೆ, ” ಎನ್ನುತ್ತಾ 
ವನ್ನು ಎದುರಿಸುತ್ತಾನೋ ಹಾಗೆ ನನೆಚ ಅವನ ಅಂಗೈಯನ್ನು ಪರೀಕ್ಷಿಸಿ , “ ಇನ್ನು ಮೇಲೆ 
ಧೈರ್ಯದಿಂದ ಅವರತ್ತ ಹೆಜ್ಜೆ ಹಾಕಿದ. ಇವನು ಒಳ್ಳೆಯವನಾಗುತ್ತಾನೆ,” ಎಂದು ಭವಿಷ್ಯ 
- `ಕುರುಡರ ರಾಜ ಕ್ಕೆ ಒಕ್ಕಣ್ಣನೇ ಚಕ್ರಾಧಿಪತಿ ನುಡಿದ.ನನೆನಿಗೆ ಇವರಿಂದ ತಪ್ಪಿಸಿಕೊಂಡರೆ 
ಕುರುಡರ ರಾಜ್ಯಕ್ಕೆ ಒಕ್ಕಣ್ಣನೇ ಸಾಟ .. .' ಸಾಕು ಎನಿಸಿತು . 
ಎಂಬ ಆ ರಾಜ್ಯದ ಹಳೆಯದೊಂದು ಗಾದೆ “ ಇವನು ಮಾತನಾಡುವುದರಿಂದ ಮಾನವನೇ 
ನೆನಪಾಯಿತು. . 

ಇರಬೇಕು,” ಇನ್ನೊಬ್ಬ ತನ್ನ ವಾದವನ್ನು 
- ಅವರ ಹತ್ತಿರ ಬಂದು ಶುಭಾಶಯಗಳನ್ನು ಮಂಡಿಸಿದ. 
ಕೋರಿದನೋನೆಡ್ ಅವರನ್ನು ಮಾತನಾಡಿಸಿದ. ಪೆಡೊ ಅವನ ಕೋಟನ್ನು ಪರೀಕ್ಷಿಸುತ್ತಾ 

“ಪಡೋ ! ಈ ಮಾನವ ಎಲ್ಲಿಂದ ಬಂದ ? ” “ ಒಳ್ಳೇ ಪ್ರಾಣಿಯ ಚರ್ಮದಿಂದ ಮಾಡಿದ್ದಾರೆ 
ಎಂದು ಅವರಲ್ಲೊಬ್ಬ ಪ್ರಶ್ನಿಸಿದ . 

ಅಲ್ಲವೆ ? ” ಎಂದು ಕೇಳಿದ. 
ಬಹುಶ : ಆ ಬಂಡೆಯ ಕಡೆಯಿಂದ ಬಂದಿರ “ ಯಾವ ಲೋಕದಿಂದ ಬಂದೆ ? ” ಎಂದು ನ್ಯೂನೆ 
ಬಹುದು, ಮತ್ತೊಬ್ಬ ಉತ್ತರಿಸಿದ. 

ಚ್‌ನನ್ನು ಪೆಡೂ ಪ್ರಶ್ನಿಸಿದ. 
“ ಅಲ್ಲಿದೆಯಲ್ಲಾ, ಆ ಪರ್ವತಗಳ ಸಾಲಿನಿಂದ ನಾನು ಅಗೋ ಅಲ್ಲಿ ಕಾಣುವ ಪರ್ವತ 
ಬಂದೆ . ಅಲ್ಲಿ ಸುಮಾರು ಲಕ್ಷ ಜನ ವಾಸಿಸುತ್ತಾರೆ. ಪ್ರದೇಶದಿಂದ ಬಂದೆ . ಸಮುದ್ರಕ್ಕೆ ಇಲ್ಲಿಂದ 
ನದ ಲಿ ಎಲರಿಗೂ ಕಣು ಕಾಣಿಸುತ ದೆ,” ಎಂದ ಹನ್ನೆರಡು ದಿನಗಳ ಪ್ರಯಾಣ ,” ಎಂದ ನೂ ನೆಚ್ . 
ನನೆಚ್ . 

ಆತ ಹೇಳಿದ್ದನ್ನು ಯಾರೂ ಕಿವಿ ಮೇಲೆ 
“ಏನು? ಕಣ್ಣೆ ? ದೃಷ್ಟಿಯೆ ... ? ” ಆಶ್ಚರ್ಯ ಹಾಕಿಕೊಳ್ಳದೆ ಆತನನ್ನು ಹಿರಿಯರ ಹತ್ತಿರ ಕರೆದು 
ಚಕಿತನಾಗಿ ಹೇಳಿದ ಒಬ್ಬ . . 

ಕೊಂಡು ಹೋಗಲು ನಿರ್ಧರಿಸಿದರು . “ಮೊದಲು 
ನಾ ಹೇಳಲಿಲ್ಲವೆ? ಈತ ಮುಕ್ಕಾಲು ಭಾಗ ಆ ಕೂಗು, ಹಾಕಿ, ಇಲ್ಲದಿದ್ದರೆ ಮಕ್ಕಳು ಈತ 
ಬಂಡೆಗಳ ಪ್ರದೇಶದಿಂದಲೇ ಬಂದಿರಬೇಕು,” ನಿಂದಾಗಿ ಹೆದರಿ ಬಿಟ್ಟಾವು, ” ಎಂದ ಕಾರಿಯಾ. 
ಎಂದ ಮತ್ತೊಬ್ಬ.. 

ಎಲ್ಲರೂ ಒಟ್ಟಾಗಿ ಕೂಗು ಹಾಕಿದರು . ಪೆಡೊ 
ಮೂನೆಚ್‌ ಅವರನ್ನು ಹಾಗೆಯೇ ನೋಡುತ್ತಿದೆ. ನನೆಚ್‌ನ ಕೈಹಿಡಿದು ನಡೆಸತೊಡಗಿದ . 
ಅವನಿಗೆ ಎಲ್ಲವೂ ವಿಚಿತ್ರವಾಗಿ ಕಾಣತೊಡಗಿತು. “ನನ್ನ ಕೈ ಬಿಡು. ನನ್ನ ದೃಷ್ಟಿ ಚೆನ್ನಾಗಿದೆ,”ಎಂದ 
ಎಲ್ಲರೂ ಅವನು ಒಮ್ಮೆಲೇ ಕೈ ಚಾಚುತ್ತಾ ಸಿಡುಕಿನಿಂದ ನೆಚ್ . 
ಓಡಿ೦ಂದರು . ನನೆಡ್ ಭಯದಿಂದ ಹಿಂದಕ್ಕೆ ಆದರೆ ಪದೇ ಪದೇ ಎಡವಿದ . 
ಹೆಜ್ಜೆ ಇಡತೊಡಗಿದ . 

ಇವನು ಯದ್ವಾತದ್ವಾ ಮಾತನಾಡುತ್ತಾನೆ. 
“ ಈ ಕಡೆ ಬಾ ! ” ಎಂದು ಹೇಳುತ್ತಾ ಒಬ್ಬ ಅವನ ಅವನ ಕೈ ಹಿಡಿದು ನಡೆಸಿಕೊಂಡು ಹೋಗಿ, ” ಎಂದ 
ಕಡೆ ಹೋಗಿ, ನೆಚ್ನ ಕೈ ಹಿಡಿದುಕೊಂಡ. ಅವರಲ್ಲೊಬ್ಬ. 
ಎಲ್ಲರೂ ಆತನನ್ನು ಪರೀಕ್ಷಿಸಿದರು, ಪೂರ್ತಿ ಅವರನ್ನು ಹಿಂಬಾಲಿಸಿದ ನೂ ನೆಚ್ . ತಾನು 
ತಪಾಸಣೆ ಮಾಡುವವರೆಗೂ ಒಂದು ಮಾತನ್ನೂ ಹೇಳಿದ್ದನ್ನೆಲ್ಲಾ ನೆನಪಿಸಿಕೊಂಡು ಅವರು ನಗು 
ಆಡದೆ . 

ತಿದ್ದಾರೆ. ' ಇರಲಿ ಸಮಯ ಬಂದಾಗ ಪಾಠ ಕಲಿಸು 
“ಕಾರಿಯಾ! ಇದಾವುದೋ ಒಂದು ವಿಚಿತ್ರ ತ್ತೇನೆ' ಎಂದುಕೊಂಡ. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ 
ಪ್ರಾಣಿ. ಇದಕ್ಕೆ ಲಾಮಾದಂತೆ ಒರಟುಕೂದಲಿದೆ” , ಆ ಊರಿನ ಜನರೆಲ್ಲಾ ಇವನನ್ನು ನೋಡಲು 
ಎಂದ ಪೆಡೋ . 

ಸೇರಿದ್ದಾರೆ! ಅವರನ್ನೆಲ್ಲಾ ನೋಡಿದ ತಕ್ಷಣವೇ 
ಕಾರಿಯಾ ಅವನ ಗಡ್ಡವನ್ನು ತಡವರಿಸುತ್ತಾ , ನ್ಯೂನೆಟ್‌ನಲ್ಲಿದ್ದ ಧೈಯಕ್, ತಾಳೆಗಳು ಕಡಿಮೆ 


ಆ ಕಂಪನಿ ಅಧಿಕಾರಿ, ಪಾಲ್ ಡೀಸಾರ ಪ್ರಕಾರ, 
ಹತ್ತು ವರ್ಷದ ಸಾಮಾಜಿಕ ಭದ್ರತಾ ಯೋಜನ 
ಸರ್ಟಿಫಿಕೇಟ್‌ಗಳನ್ನು ಕಾಳ್ಳುವ ಅವರ 
ನಿರ್ಧಾರ ನಿಜವಾಗಲಾ ಒಂದು 
ಆ ಉತ್ತಮ ನಿರ್ಧಾರ 


ನಾನು ಕಂಪನಿಯು ಉತ್ತಮ ಕೆಲಸಗಾರನಾಗಿ ಆಯ್ಕೆಯಾಗಿದ್ದೆ . ಹಣದ 
ರೂಪದಲ್ಲಿ ಬಹುಮಾನವೂ ದೊರಕಿತ್ತು . ಆ ಹಣವನ್ನು ಉತ್ತಮ ರೀತಿಯಲ್ಲಿ 
ಉಪಯೋಗಿಸಬೇಕೆಂದು ಯೋಚಿಸಿದೆ... ಯಾರಿಂದಲೋ ತಿಳಿಯಿತು, ಹತ್ತು 
ವರ್ಷದ ಸಾಮಾಜಿಕ ಭದ್ರತಾ ಸರ್ಟಿಫಿಕೇಟ್ಗಳ ವಿಷಯ , ಈ ಯೋಜನೆಯಂತೆ 
ನನಗೆ ತೆರಿಗೆಯಲ್ಲಿ ಲಾಭ ದೊರೆಯುವುದು , ಉಳಿತಾಯದ ಹಣ 
ಮೂರರಷ್ಟಾಗುವುದಲ್ಲದೆ, ಯಾವುದೇ ಪ್ರೀಮಿಯಂನ ಅವಶ್ಯಕತೆಯಿಲ್ಲದೆ 
ಜೀವ ವಿಮೆಯ ಸೌಲಭ್ಯಗಳೂ ದೊರೆಯುವುವು. ” 


ನಿಮ್ಮ ಉಳಿತಾಯ ಮಾರರಷ್ಟು 


ಪಾಟ್ ಡೀ ಸನಿ ಹೇಳುತ್ತಿದ್ದ , ಹತ್ತು ವರ್ಷದ ಸಾಮಾಜಿಕ ಭದ್ರತಾ 
ಯೋಜನೆಯ ಬಗ್ಗೆ ಹೆಚ್ಚಿನ ವಿವರಗಳು ಇಲ್ಲಿವೆ : 

* ಜೀವವಿಮಾ ಸೌಲಭ್ಯ 
ಈ ಯೋಜನೆಯಲ್ಲಿ ಪಾಲ್ಗೊಂಡವರಿಗೆ , ಎರಡು ವರ್ಷದ ನಂತರ ಯಾವುದೇ 
ಕಾರಣದಿಂದ ಸಾವು ಸಂಭವಿಸಿದಲ್ಲಿ , ಅವರಿಂದ ಹೆಸರಿಸಲ್ಪಟ್ಟವರಿಗೆ ಅಥವಾ 
ವಾರಸುದಾರರಿಗೆ , ಪೂರ್ಣಾವಧಿಯ ನಂತರ ನೀಡುವಷ್ಟು ಹಣವನ್ನು ತಕ್ಷಣ 
ಕೊಡಲಾಗುವುದು, ಮೊದಲ ಎರಡು ವರ್ಷಗಳಲ್ಲೂ , ಸಾವು ಆಕಸ್ಮಿಕ ಅಥವಾ 
ಪ್ರಕೃತಿಯ ವಿಕೋಪದಿಂದ ಉಂಟಾದಲ್ಲಿ , ಮೇಲಿನ ಸೌಲಭ್ಯ ಅನ್ವಯವಾಗುತ್ತದೆ. 
* ಉಳಿತಾಯ , ಮರದಷ್ಟು 
ಸರ್ಟಿಫಿಕೇಟ್ ನ ಮೌಲ್ಯವು ಹತ್ತು ವರ್ಷದಲ್ಲಿ ಮೂರರಷ್ಟಾಗುತ್ತದೆ. ರೂ . 500 
ಅಥವಾ ರೂ . 1000ದ ಸರ್ಟಿಫಿಕೇಟ್, ಹತ್ತು ವರ್ಷದ ನಂತರ ರೂ . 1500 
ಅಥವಾ ರೂ . 3000 ನೀಡುತ್ತದೆ. ಅಂದರೆ ಶೇ . 11 .3ರಷ್ಟು ಚಕ್ರ ಬಡ್ಡಿ , 
ಅರ್ಧವರ್ಷಕ್ಕೆ ಲೆಕ್ಕಿಸಿದಂತೆ ಸೇರಿಸಲಾಗುವುದು. ಅಲ್ಲದೆ, ಮೂರುವರ್ಷದ ನಂತರ 
ಸರ್ಟಿಫಿಕೇಟ್‌ನ್ನು ವಾಪಸ್‌ ಮಾಡಬಹುದು. ಆಗ, ಸರ್ಟಿಫಿಕೇಟಿನ ಮೌಲ್ಯವನ್ನು 
ಚಾಲ್ತಿಯಲ್ಲಿರುವ ಅಂಚೆ ಕಛೇರಿ ಉಳಿತಾಯ ಬ್ಯಾಂಕ್‌ನ ಬಡ್ಡಿ ದರದೊಂದಿಗೆ 
ಕೊಡಲಾಗುವುದು . 
* ತೆರಿಗೆ ರಹಿತ ಬಡ್ಡಿ 
ಆದಾಯ ತೆರಿಗೆ ನಿಯಮಗಳ ಸೆಕ್ಷನ್ 80 - 1 ರಂತೆ, ಈ ಸರ್ಟಿಫಿಕೇಟ್‌ಗಳ ಮೇಲೆ 
ನೀಡುವ ಬಡ್ಡಿ ಯು ತೆರಿಗೆಯಿಂದ ಮುಕ್ತವಾಗಿದೆ. 
6 ಗಿರವಿ ಇಡಬಹುದು 
ಈ ಸರ್ಟಿಫಿಕೇಟ್‌ನ್ನು ಕೆಲವು ಬ್ಯಾಂಕ್‌ಗಳಲ್ಲಿ, ಕಾರ್ಪೊರೇಷನಲ್ಲಿ ಹಾಗೂ ಸ್ಥಳೀಯ 
ಅಧಿಕಾರಿಗಳಲ್ಲಿ ಗಿರವಿ ಇಡಬಹುದು. ಮತ್ತು ಸಾಲವನ್ನು ಪಡೆಯಬಹುದು. 
* ಸರ್ಟಿಫಿಕೇಟ್ ಕೊಳ್ಳಲು ನಿಯಮಗಳು 
18ರಿಂದ 45 ವರ್ಷ ವಯಸ್ಸಿನಲ್ಲಿರುವವರು ಮಾತ್ರ ಈ ಸರ್ಟಿಫಿಕೇಟ್ ಅನ್ನು ಕೊಳ್ಳು 
ಬಹುದು. ಇವರು ತಾವು ಉತ್ತಮ ಆರೋಗ್ಯ ಹೊಂದಿದ್ದೇವೆಂದು ಘೋಷಿಸಬೇಕು, 
ಸರ್ಟಿಫಿಕೇಟ್‌ಗಳು ರೂ .500 ಹಾಗೂ ರೂ .1000 ಮೌಲ್ಯದಲ್ಲಿ ದೊರೆಯುತ್ತವೆ. 
ಒಬ್ಬರು ರೂ . 5000 ಕ್ಕಿಂತ ಹೆಚ್ಚಿನ ಮೌಲ್ಯದ ಸರ್ಟಿಫಿಕೇಟ್‌ಗಳನ್ನು ಖರೀದಿಸ 
ಲಾಗದು. ಈ ಸರ್ಟಿಫಿಕೇಟನ್ನು ಪುರುಷರು ಮತ್ತು ಮಹಿಳೆಯರೂ ಕೊಳ್ಳಬಹುದು. 
ಹತ್ತು ವರ್ಷದ ಸಾಮಾ ಭದ್ರತಾ ಯೋಜನೆಯ ಸರ್ಟಿಫಿಕೇಟ್‌ಗಳು ಎಲ್ಲಾ 
ಅಂಚೆ ಕಛೇರಿಗಳಲ್ಲಿ ಹಾಗೂ ಅಧಿಕೃತ ಏಜೆಂಟರಲ್ಲೂ ದೊರೆಯುತ್ತವೆ. 

ಸಣ್ಣ ಉಳಿತಾಯಗಳ 
ನಿರ್ದೇಶನಾಲಯ 
3ನೇ ಹಂತ , ಮಲ್ಟಿ ಸ್ಟೋರಿಡ್ ಬಿಲ್ಲಿಂಗ್ 
ಡಾ | ಅಂಬೇಡ್ಕರ್ ವೀಧಿ, ಬೆಂಗಳೂರು- 560 001 


ಜೀವ ವಿಮೆ ಸೌಲಭ್ಯವುಂಟು. 


MCA / DSS /53E /KAN 


೧೨೬ 


ಕಸ್ತೂರಿ, ಮಾರ್ಚ್ ೧೯೮೩ 


ಯಾದವು. ಈ ರಾಜ್ಯದಲ್ಲಿ ಇಷ್ಟೊಂದು ಜನರಿ ಸರಿಯಾಗಿ ಮಾತು ಕೂಡ ಆಡುವುದಿಲ್ಲ .” 
ದ್ದಾರೆಂದು ಆತ ಊಹಿಸಿಯೂ ಇರಲಿಲ್ಲ . “ನಾನು ನಿಮ್ಮ ಜೊತೆ ಹೊಡೆದಾಡುವುದಿಲ್ಲ, 

ನೆಚ್ ವಸ್ತುಪ್ರದರ್ಶನದ ಗೊಂಬೆಯಾಗಿ ನನ್ನನ್ನು ಹೊರಗೆ ಹೋಗಲು ಬಿಡುತ್ತೀರಾ?” 
ಬಿಟ್ಟ . ಎಲ್ಲರೂ ಇವನ ಕೈ , ಕಾಲು ಮುಖಗಳನ್ನು ಕೇಳಿದ ನನೆಚ್ . 
ಮುಟ್ಟಿ ಮುಟ್ಟಿ ಪರೀಕ್ಷಿಸುವವರೆ. ಕೆಲವರು ಇವ 
ನಾಡಿದ ಮಾತುಗಳನ್ನು ತಾಳೆಯಿಂದ ( ಅಚ್ಚರಿ 

“ ಈ ವಿಷಯವನ್ನು ನಂತರ ಚರ್ಚಿಸೋಣ,” 
ಯಿಂದ ?) ಕೇಳುತ್ತಿದ್ದರೆ ಇನ್ನು ಕೆಲವರು ಇವನ | 

- ಎಂದ ಗುಂಪಿನ ನಾಲುಕ ನನೆಡ್ನನ್ನು ಹಲ 
ಒರಟು ದನಿಯನ್ನು ಕೇಳಿ ಹೆದರಿ ದೂರವೇ ವಾರು ರೀತಿಯಲ್ಲಿ ಪ್ರಶ್ನಿಸಿದ. ನೂ ನೆಚ್ ತನ 
ಇದ್ದರು. ಆ ಮೂವರು ಮಾತ್ರ , ಹತ್ತಿರವೇ 

ಗಾದ ಅನುಭವಗಳನ್ನೆಲ್ಲಾ ಚಾಚೂ ತಪ್ಪದೇ 
ನಿಂತು ನೆಟ್‌ನನ್ನು ಕೊಂಡವರಂತೆ ಮಾತ 

ವರ್ಣಿಸಿದ. ತಾನು ಎಲ್ಲಿ ಜಾರಿ ಪ್ರಪಾತಕ್ಕೆ 
ನಾಡುತಿ ದರು. ಅವರಿಬ ನೂ ನೆನಸು ಬಿದ್ದೆ , ಯಾವ ಶಿಖರಗಳನ್ನು ಹತ್ತಿದೆ ಎಂಬುದ 
ಈ ರೀತಿಯಾಗಿ ವರ್ಣಿಸಿದ: "ಇವನೊಬ್ಬ ಕಾಡು 

ನ್ನೆಲ್ಲ ವಿವರಿಸಿ ಹೇಳಿದ . ಆದರೆ ಅವರಾರೂ 
ಮನುಷ್ಯ . ಆ ದೂರದ ಪರ್ವತ ಪ್ರದೇಶದಿಂದ ಅದನ್ನು 

ಓಂ ಅದನ್ನು ನಂಬಲೂ ಇಲ್ಲ, ಅದು ಅವರಿಗೆ ಅರ್ಥವೂ 
ಬಂದಿದ್ದಾನೆ. ಕೂರವಾಗೇ ಮಾತನಾಡುತ್ತಾನೆ. 

ಆಗಲಿಲ್ಲ . ಅದೆಲ್ಲಾ ಅವರ ಊಹೆಗೆ ಮೀರಿದಾ 
ಇವನಿಗೆ ಬುದ್ದಿ ಕೂಡ ಬಲಿತಿಲ್ಲ .” ಅಲ್ಲೇ ಇದ್ದೆ 

- ಗಿತ್ತು . ಸುಮಾರು ಹದಿನಾಲ್ಕು ತಲೆಮಾರುಗ 
ಒಬ್ಬ ಬಾಲಕ ನ್ಯೂನಿಚ್‌ನ ಕೈಯನ್ನು ಜಿಗುಟಿ 

ಲಿಂದ ಅಂಧರಾಗಿದ್ದ ಇವರಿಗೆ ಬಾಹ್ಯ ಪ್ರಪಂಚದ 
“ ಬೊಗೊಟ!” ಎಂದು ಅಣಕಿಸಿದೆ. 

ಅರಿವೇ ಇಲ್ಲ ! ನೆಚ್ ಹೇಳಿದ ಅನುಭವಗಳು 

ಹೆಸರು ಸಹಿತ ಇವರ ಮನಃಪಟಲದಿಂದ ಸವೆದು 
" ಹೌದು, ನಾನು ಬೊಗೊಟ. ದೊಡ್ಡ ರಾಜ್ಯ ಹೋಗಿದ್ದವು. ತಮ ರಾಜ ದ ಹೊರ ವಲಯದ 
ದಿಂದ ಬಂದವ . ನಮ್ಮ ರಾಜ್ಯದ ಜನರಿಗೆ ಕಣ್ಣು ದೊಡ ಗೋಡೆಯವರೆಗಿನ ಪ್ರದೇಶ ಮಾತ 
ಗಳಿವೆ, ” ಎಂದ ನ್ಯೂನೆಚ್ . 

ಇವರಿಗೆ ಪರಿಚಯವಿದೆ. ಈ ರಾಜ್ಯದಲ್ಲಿ ಪ್ರತಿ 
“ಕಣ್ಣಿದ್ದರೇನು? ನಾವು ದಾರಿಯಲ್ಲಿ ಬರುವಾಗ ಭಾವಂತರಿಗೆ ಮಾತ್ರ ಕೊರತೆ ಇಲ್ಲ . ಈ ಜನರೆ 
ನೀನು ವಾರು ಬಾರಿ ಮುಗ್ಗರಿಸಲಿಲ್ಲವೆ? ” ಊಹನಾ ಶಕ್ತಿಯೆಲ್ಲ ಕಿವಿಯಲ್ಲೇ ಅಡಗಿದ. 
ಎಂದು ಕೇಳಿದ ಕಾರಿಯಾ, ಎಲ್ಲರೂ ಸೇರಿ ಅವ ಸಾಧಾರಣ ಮಾನವನಿಗಿಂತ ಇವರ ಶ್ರವಣ ಶಕ್ತಿ , 
ನನ್ನು ಪಂಚಾಯಿತಿ ಕಟ್ಟೆಗೆ ಕರೆದುಕೊಂಡು ಹೆಚ್ಚಾಗಿದೆ. ಬೆರಳಿನ ತುದಿಯು ಸಹ ಬಹಳ 
ಹೋಗಲು ನಿಶ್ಚಯಿಸಿದರು . ಸಣ್ಣ ಬಾಗಿಲಿರುವ, ಸೂಕ್ಷ್ಮವಾಗಿದೆ . ಯಾವುದೇ ಪದಾರ್ಥವನ್ನು 
ಒಂದು ಕತ್ತಲು ಕೊಠಡಿಯೊಳಗೆ ಅವನನ್ನು ಮುಟ್ಟಿ ಇದು ಇಂಥದೆ ಎಂದು ಕರಾರುವಾಕ್ಕಾಗಿ 
ನೂಕಿದರು. ಜನರೆಲ್ಲ ಅವನ ಸುತ್ತ ಗುಂಪುಗಟ್ಟಿ ಹೇಳುತ್ತಾರೆ. ನೆಚ್ ನಿಧಾನವಾಗಿ ಈ ಅಂತರ 
ದರು . ಅವನು ಕಣ್ಣು ಮುಚ್ಚಿ ತೆರೆಯುವುದರೊಳ ಗಳನ್ನು ಗಮನಿಸಿ ತನ್ನ ಮನೆತನದ ಮಲವನ್ನು 
ಗಾಗಿ ಒಂದು ಕುರ್ಚಿಯ ಮೇಲೆ ಕುಳಿತಿದ್ದ ಅಧಿ ತಮ್ಮಲ್ಲಿ ಎಲ್ಲರಿಗೂ ಇರುವಕಣ್ಣಿನ ಸೌಭಾಗ್ಯವನ್ನು 
ಕಾರಿಯ ಮುಂದೆ ಬಿದ್ದ . ಆ ಕ್ಷಣದಲ್ಲಿ ನೆಚ್‌ಗೆ ಪರಿಪರಿಯಾಗಿ ವರ್ಣಿಸಿದ. ಆದರೆ ಈ ಪ್ರಯತ್ನ 
ಎಲ್ಲರ ಮೇಲೂ ಕೋಪಉಕ್ಕಿತು. ಆದರೆ ಅವನು ಗಾಳಿಯಲ್ಲಿ ಗುದ್ದಾಡಿದಂತಾಯಿತು. ಆ ಮೇಲೆ 
ಅಷ್ಟೊಂದು ಜನರನ್ನು ಹೇಗೆ ತಾನೇ ಎದುರಿಸ ನಾಯಕ, “ಮೊದಲು ಈ ಪ್ರದೇಶ ಬರೀ ಬಂಡೆ 
ಬಲ್ಲ ? ಅಲ್ಲೇ ಕುಳಿತ. “ ಈ ಕತ್ತಲೆಯಲ್ಲಿ ಸರಿಯಾಗಿ ಗಲ್ಲಿನಿಂದ ಆವೃತವಾಗಿತ್ತು . ಬರೀ ಲಾಮಾ 
ಕಾಣಲಿಲ್ಲ . ಆದ್ದರಿಂದ ಕೆಳಗೆ ಬಿದ್ದೆ , ” ಎಂದು ಪ್ರಾಣಿಗಳಿದ್ದು ವು . ನಂತರ ನಮ್ಮವರು ಬಂದು 
ತನ್ನನ್ನು ಸಮರ್ಥಿಸಿಕೊಂಡ. 

ನೆಲಸಿದರು. ಇಲ್ಲಿ ದೇವತೆಗಳು ಯಾವಾಗಲೂ 
ಇವನ ಮಾತನ್ನು ಕೇಳಿದ ತಕ್ಷಣ ಕಾರಿಯಾ ಗಾಳಿಯಲ್ಲಿ ಹಾರುತ್ತ ನಾನಾ ಧ್ವನಿಯಲ್ಲಿ ಸಂಗೀತ 
ಹೇಳಿದ , “ ಅವನು ನಡೆಯುವಾಗ ಎಡುವುತ್ತಾನೆ. ವನ್ನು ಹೇಳುತ್ತಾರೆ,” ಎಂದು ಹೇಳಿದ . 


ಕುರುಡರ ರಾಜ್ಯ 


೧೨೭ 


) 


ಈತ ಪಕ್ಷಿಗಳ ವಿಚಾರವಾಗಿ ಹೇಳುತ್ತಿದ್ದಾನೆಂದು ದಿಲ್ಲವೆ? ” 
ತಿಳಿದುಕೊಳ್ಳಲು ನೆಚ್‌ಗೆ ಹೆಚ್ಚು ಕಾಲ ನೆಚ್ ತಿರಸ್ಕಾರದಿಂದ ನಗುತ್ತಾ , 
ಬೇಕಾಗಲಿಲ್ಲ . 

“ ನಾನೇನು ನಿಮ್ಮ ತರಹ ಕುರುಡನೇ ? ನನಗೆ 
“ ಇಲ್ಲಿ ಚಳಿಗಾಲ ಹಾಗೂ ಬೇಗೆ ಎರಡೇ ಚೆನ್ನಾಗಿ ಕೇಳಿಸುತ್ತದೆ, ಕಾಣಿಸುತ್ತದೆ... ” ಎಂದ. 
ಋತುಗಳು. ಬೇಸಿಗೆಯಲ್ಲಿ ನಿದ್ರಿಸಿ, ಚಳಿಗಾಲದಲ್ಲಿ - “ಕಣ್ಣು ಎನ್ನುವುದು ಈ ಪ್ರಪಂಚದಲ್ಲಿ ಇಲ್ಲವೇ 
ಕೆಲಸಮಾಡುತ್ತೇವೆ. ವಿಧಿ ನಿನ್ನನ್ನು ಇಲ್ಲಿಗೆ ಕರೆ ಇಲ್ಲ. ನಿನ್ನ ಹುಡುಗಾಟಿಕೆ ಬಿಟ್ಟು , ನನ್ನ ಹೆಜ್ಜೆಯು 
ತಂದಿದೆ . ಇಲ್ಲಿ ಬುದ್ದಿವಂತಿಕೆ ಹಾಗೂ ಇತರ ಸಪ್ಪಳವನ್ನು ಆಲಿಸಿ ಹಿಂಬಾಲಿಸು , ” ಎಂದು 
ವಿಷಯಗಳನ್ನು ಕಲಿ , ನಮ್ಮವರೊಡನೆ ಕಲೆತು ಆದೇಶವಿತ್ತ ಆ ರೈತ, ನ್ಯಾನೆಜ್ ಮರು ಮಾತ 
ಒಂದಾಗಿ ಬಾಳು ” ಎಂದು ಹೇಳಿ, “ಇವನನ್ನು ಒಂದು ನಾಡದೇ ಅವನನ್ನು ಹಿಂಬಾಲಿಸಿದ . ಅವನ 
ಕೊಠಡಿಯಲ್ಲಿ ಇಳಿಸಿ ಬ್ರೆಡ್ ಹಾಗೂ ಲಾವಾ ಮನಸ್ಸಿನಲ್ಲಿ ದುಗುಡ ತುಂಬಿದೆ . ' ಇರಲಿ, ನನಗೂ 
ಹಾಲನ್ನು ಕೊಡಿ. ಚೆನ್ನಾಗಿನೋಡಿಕೊಳ್ಳಿ, ” ಎಂದು ಒಂದು ಕಾಲ ಬರುತ್ತದೆ' ಎಂದು ಮನಸ್ಸಿನಲ್ಲೇ 
ತನ್ನವರಿಗೆ ಹೇಳಿದ. 

ಹೇಳಿಕೊಂಡ. 
* ನೂ ನೆಕ್ ತನ ಕೊಠಡಿಯಲಿ ಮಲಗಿ ನಡೆದು “ಬೊಗೊಟ, ನೀನು ಈ ಪ್ರಪಂಚದಲ್ಲಿ 
ಬೆಲವನೂ ಮೆಲುಕು ಹಾಕತೊಡಗಿದ . ಕೆಲ ಕಲಿಯುವುದು ಬಹಳ ಇದೆ,” ಎಂದು ಆ ರೈತ 
ಪ್ರಸಂಗಗಳನ್ನು ನೆನೆದು ಹೊಟ್ಟೆ ಹುಣ್ಣಾಗುವಂತೆ ಹೇಳಿದಾಗ , 

“ನೀನು ಗಾದೆ ಕೇಳಿಲ್ಲವೆ ? ಕುರುಡರ ರಾಜ್ಯಕ್ಕೆ 
'ಇವರು ಸರಿಯಾಗಿ ಬಾಳುವೆ ನಡೆಸುವಂತೆ ಒಕ್ಕಣ್ಣನೇ ಅಧಿಪತಿ ಎಂದು,” ಎನ್ನುತ 
ಮಾಡಲು ದೇವರು ನನ್ನಲ್ಲಿ ಕಳಿಸಿದ್ದಾನೇನೋ .. ತನ್ನ ಕೈಯನ್ನು ಆತನ ಹೆಗಲ ಮೇಲೆ ಹಾಕಿದ 
ಇವರಿಗೆ ಸರಿಯಾಗಿ ತಮ್ಮ ಬುದ್ಧಿಶಕ್ತಿಯನ್ನು ನ್ಯೂನೆಚ್ . 
ಉಪಯೋಗಿಸಲು ಕಲಿಸಬೇಕು,' ಎಂದುಕೊಂಡ . ದಿನಗಳುರುಳಿದಂತೆ ಈ ಗಾದೆ ನನೆಚ್ಚಿನ 
ಬೆಳಗಿನವರೆಗೂ ಏನೇನೋ ಯೋಚನೆ. ಮನದಲ್ಲಿ ಆಳವಾಗಿ ಬೇರೂರಿತು . ಹೇಗಾದರೂ 
- ಯಾರೋ ಅವನನ್ನು ಕೂಗಿದಂತಾಯಿತು. ಮಾಡಿ ಈ ರಾಜ್ಯವನ್ನು ಗೆದ್ದು , ಅವರೆಲ್ಲರೂ 
ನನೆ ನಗುತ್ತಾ ಎದ್ದು ಹೊರಗೆ ಬಂದ . ಈ ತಾನು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡ 
ಜನಕ್ಕೆ ಕಣ್ಣಿನ ಅವಶ್ಯಕತೆಯನ್ನು ತಿಳಿಸಬೇಕು ಬೇಕೆಂದು ಮಹತ್ತರವಾದ ಆಸೆ ಕಣಕಣಕ್ಕೂ 
ಎಂದುಕೊಳ್ಳುತ್ತಿದ್ದಂತೆಯೇ , ' 

ಬೋಟ , ಅಲ್ಲೇ ಬಲವಾಗುತ್ತಿದೆ. ಆದರೆ ಹೇಗೆ? ಈ ಕುರಿತೇ 
ನಿಂತಿದ್ದೀಯಲ್ಲ , ಈ ಕಡೆ ಬಾ ,” ಎಂದು ಚಿಂತಿಸುತ್ತಿದ್ದಾನೆ. ಆದರೆ ಈ ಬೆಳಕಿಲ್ಲದ ರಾಜ್ಯ 
ಕೂಗಿದ್ದು ಕೇಳಿತು. ಈ ಜನರ ಸೂಕ್ಷತೆಗೆ ದಲ್ಲಿ ಓಡಾಡಿ ಕೆಲಸ ಮಾಡುವುದು ದುಸ್ತರ 
ಆಶರ್ಯಪಟ್ಟು ಸದ್ದಾಗದಂತೆ ಹುಲ್ಲಿನ ಮೇಲೆ ವಾಗಿದೆ. 
ನಡೆಯತೊರ್ಡದ. 

- ಈ ರಾಜ್ಯದ ಜನ ಸರಳ, ನಿರಾಡಂಬರ ಜೀವನ 
“ಬೊಗೊಟ, ಹುಲ್ಲಿನ ಮೇಲೆ ನಡೆಯುವದು ವನ್ನು ನಡೆಸುತ್ತಿದ್ದರು. ತಮ್ಮ ದೈನಂದಿನ 

ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು 
ನನೆಡ್ ತಲೆದೂಗಿ ಈ ಜನರ , ಚುರುಕಿಗೆ ಹೋಗುತ್ತಿದ್ದರು. ಅವರಲ್ಲಿ ಗುಲಾಮಗಿರಿ ಇರ 
ಆಶ್ಚರ್ಯಚಕಿತನಾಗಿ ಅಲ್ಲೇ ನಿಂತ . ಅಲ್ಲಿಂದ ಮಾತ ' ಲಿಲ್ಲ . ತಮ್ಮ ಅಗತ್ಯಕ್ಕೆಷ್ಟು ಬೇಕೋ ಅಷ್ಟು 
ನಾಡುತ್ತಿದ್ದ ರೈತ ಇವನ ಹತ್ತಿರ ಓಡಿ ಓಡಿಬಂದ, ಆಹಾರ ಬೆಳೆಯುತ್ತಿದ್ದರು. ಹೊಟ್ಟೆ ಬಟ್ಟೆಗಳಿ 

“ ನಾನು ಕರೆದದ್ದು ನಿನಗೆ ಕೇಳಿಸಲಿಲ್ಲವೆ? ನೀನು ಗಾಗುವಷ್ಟು ಸಂಪಾದಿಸುತ್ತಿದ್ದರು. ಸತತ 
ಚಿಕ್ಕವನಿರಬೇಕು. ನೀನು ನಡೆಯುವಾಗ ಭೂಮಿ ಪರಿಶ್ರಮಿಗಳು , ನಿಯಮಿತ ಸಮಯಕ್ಕೆ ನೃತ್ಯ 
ತಾಯಿಯ ಮಾತುಗಳು ನಿನಗೆ ಕೇಳಿಸುವು ಸಂಗೀತ ಕೂಟಗಳನ್ನು ಏರ್ಪಡಿಸಿ ಮನೋರಂಜನ 


೧೨೮ 


ಕಸ್ತೂರಿ, ಮಾರ್ಚ್ ೧೯೮೩ 


ಪಡೆಯುತ್ತಿದ್ದರು ಈ ಸಮಾರಂಗಳು ಪ್ರೇಮಿ ಏನೇ ಸಮಜಾಯಿಷಿ ನೀಡಿದರೂ ಜನ ಒಪ್ಪಲಿಲ್ಲ . 
ಗಳ ಮಿಲನಕ್ಕಾಗಿಯೂ ಏರ್ಪಟ್ಟಂಥವುಗಳು , ಆದರೂ ' ದೃಷ್ಟಿ ' ಯ ಬಗ್ಗೆ ಅವರಲ್ಲಿ ಇದ ಮಢ 
ದ್ವೇಷ, ಅಸೂಯೆಗಳಿಗೆ ಕಿಂಚಿತ್ತೂ ಅವಕಾಶವೇ ಕಲ್ಪನೆಯನ್ನು ದೂರ ಮಾಡಬೇಕು ಎಂದು. 
ಇರಲಿಲ್ಲ . 

ಪ್ರಯತ್ನಿಸಿದ. 
ಆದರೆ ಎಲ್ಲ ಇದ್ದರೂ ಕಣ್ಣಿಲ್ಲ. 

ಒಂದು ದಿನ ಬೆಳಿಗ್ಗೆ ಪೆಡೂ ಮಧ್ಯಭಾಗದ 
ಕಣ್ಣು ಕಾಣಿಸುತ್ತದೆ ಎಂಬ ಮಾತನ್ನು ಇವರು ಮನೆಗಳಿಗೆ ಹೋಗಬೇಕಾದವನು ಹದಿನೇಳನೇ 
ಪ್ಪುವುದಿಲ್ಲ. 

ರಸ್ತೆಯಲ್ಲಿ ನಡೆಯುತ್ತಿದ್ದ. ಇದನ್ನು ನೋಡು 
“ಮೊದಲು ಎಲ್ಲರಿಗೂ ದೃಷ್ಟಿಯ ಬಗ್ಗೆ ತ್ರಿದ್ದ ನ್ಯೂನೆಚ್ , “ ಇನ್ನು ಕೆಲವು ನಿಮಿಷದಲ್ಲಿ. 
ತಿಳಿ ಹೇಳಬೇಕು - ನೆಟ್ ನಿಶ್ಚಯಿಸಿದ, ಪೆಡೂ ಇಲ್ಲಿಗೆ ಬರುತ್ತಾನೆ,” ಎಂದ . ಆದರೆ 
ಕ್ರಮೇಣ ಅವರಲ್ಲಿ ಈ ಬಗ್ಗೆ ತಿಳುವಳಿಕೆ ಮೂಡಿ ಅಲ್ಲಿದ್ದ ಒಬ್ಬ ಮುದುಕ “ ಪೆಡೊನಿಗೆ ಈ ಭಾಗ 
ಸುವ ಪ್ರಯತ್ನವಾಗಿ ಉಪನ್ಯಾಸ ಕೊಡಲಾರಂಭಿ ದಲ್ಲಿ ಏನೂ ಕೆಲಸವಿಲ್ಲ ” ಎಂದುಬಿಟ್ಟ . ನೆಟ್ 
ಸಿದ. ಅವರು ಕುರಿಗಳ ಹಾಗೆ ತನ್ನ ತಲೆ ತಗ್ಗಿಸಿ ಹೇಳಿದುದಕ್ಕೆ ವ್ಯತಿರಿಕ್ತವಾಗಿ ಪೆಡೊ ಹತ್ತನೇ 
ಕಿವಿಗಳನ್ನು ಮಾತ್ರ ಅವನ ಕಡೆಗೆ ತಿರುಗಿಸಿ ದಾರಿಯಲ್ಲಿ ಹೊರಟು, ಊರ ಕೊನೆಯನ್ನು 
ಕೇಳುತ್ತಿದ್ದರು. ಆ ಕೇಳುಗಳರಲ್ಲಿ ಒಬ್ಬ ಹುಡು ಸೇರಿದ. ಅಲ್ಲಿದ್ದ ಜನರೆಲ್ಲ ನ್ಯೂನಿಚ್‌ನನ್ನು ಗೇಲಿ 
ಗಿಯ ಇದ್ದಳು. ಕೆಂಬಣ್ಣದ ಕಣ್ಣಿನ ರೆಪ್ಪೆಯ ಮಾಡಿ ನಕ್ಕರು. ಈ ರೀತಿಯ ಘಟನೆಗಳಿಂದ 
ಹುಡುಗಿ, ಮದೀನಾ. ಅಷ್ಟೇನೂ ಸುಂದರಿಯಲ್ಲ. ನೆಚ್ ಹಾಗೂ ಆ ಊರಿನ ಜನರಲ್ಲಿನ ಅಂತರ 
* ಈ ಜನರಿಗೆ ನ್ಯೂನೆಚೆ ಪ್ರಕೃತಿಯ ಕುರಿತು . ದೊಡ್ಡದಾಗುತ್ತಾ ವೈರತ್ವ ಬೆಳೆಯತೊಡಗಿತು. 
ಸಾಕಷ್ಟು ವರ್ಣಿಸಿದ . ಪರ್ವತದ ಶಿಖರಗಳು , ಆದರೆ ನೂ ನೆಟ್ ತನ್ನ ಪಟ್ಟು ಬಿಡಲಿಲ್ಲ. ಕೆಲ 
ನೀಲಾಕಾಶ, ಸೂರೋದಯ , ಸೂರಾಪ್ತ ಇನ್ನು 

ವರನ್ನು ಊರ ಹೊರಗೆ ಕರೆದುಕೊಂಡು ಹೋಗಿ 
ಅನೇಕ ರೀತಿಯ ಪ್ರಕೃತಿಯ ವೈಚಿತ್ರಗಳ ಅಲಿಯ ಸೌಂದರ್ಯವನ್ನು ಬಣ್ಣಿಸಲಾರಂಭಿಸಿದ . 
ಕುರಿತು ಭಾಷಣ ಬಿಗಿದ. ಆದರೆ ನೆಚ್ . ಅವರುಗಳು ತಾನು ಹೇಳಿದ್ದನ್ನು ಕೇಳಿ, ಊರವರಿಗೆ 
ಹೇಳುವುದನ್ನು ಮಾತ್ರ ಯಾರೂ ನಂಬಲಿಲ್ಲ . ತಿಳಿಸಲಿ ಎಂದು ಅವನ ಭಾವನೆ. ಅದಕ್ಕೂ ಎಲ್ಲೋ 

ಆ ರಾಜ್ಯದವರ ಶಾಸ್ತ್ರದ ಪ್ರಕಾರ ಪರ್ವತ ಒಬ್ಬಿಬ್ಬರು ಮಾತ್ರ ಬರುತ್ತಿದ್ದರು. ಪ್ರಯತ್ನ 
ಗಳೇ ಇಲ್ಲ . ತಮ್ಮ ರಾಜ್ಯದ ಹೊರ ವಲಯ ಗಳೆಲ್ಲ ವಿಫಲವಾದುವು. ಆಗ ನೆಜ್ ಬಲಾ 
ದಲ್ಲಿರುವ ಗೋಡೆಯೇ ಪ್ರಪಂಚದ ಕೊನೆ. ತ್ಯಾರದಿಂದ ಅವರ ಮೇಲೆ ಹತೋಟಿ ತರಲು 
ಇಡೀ ಪ್ರಪಂಚವೇ ಒಂದು ಗುಹೆ ಇದ್ದಂತಿದೆ. ನಿಶ್ಚಯಿಸಿದ. ಅವರು ತಮ್ಮ ಹೊಲ ಗದ್ದೆಗಳಿಗೆ 
ಇದರೊಳಗೆ ಇರುವ ಪೊಟರೆಯಿಂದ ಹಿಮ ಬೀಳು ಗುದ್ದಲಿಯನ್ನು ಹಿಡಿದು ಹೋಗುತ್ತಿರುವಾಗ 
ಇದೆ ಎಂದು ಅವರ ನಂಬಿಕೆ. “ ಈ ಪ್ರಪಂಚಕ್ಕೆ ಹಠಾತ್ತನೆ ಅವರ ಮೇಲೆ ಎರಗಿ ಅದನ್ನು ಕಸಿದು 
ಕೊನೆಯಾಗಲೀ ಅಥವಾ ಚಾವಣಿಯಾಗಲೀ ಕೊಂಡು ಹೊಡೆದು ತಿವಿದು, ತನ್ನ ದೃಷ್ಟಿಯು 
ಇಲ್ಲ . ಆಕಾಶ ಅನಂತ , ” ಎಂದು ನನೆಡ್ ತನ್ನ ಪ್ರಯೋಜನವನ್ನು ಬಲವಂತದಿಂದಲಾದರೂ 
ವಾದವನ್ನು ಗಡುಸಾಗಿಯೇ ಮುಂದುವರಿಸಿದ. ತಿಳಿಸಬೇಕೆಂಬ ಪ್ರಯತ್ನವೂ ವಿಫಲವಾಯಿತು. 
ಈ ತರಹದ ಮಾತುಗಳಿಂದಾಗಿ ನನೆ- ಅವರಿಗೆ ಕಣ್ಣಿಲ್ಲದಿದ್ದರೂ ಹಠಾತ್ತಾಗಿ ಎರಗು 
ಚ್‌ನ ಬಗ್ಗೆ ಆ ಜನರಿಗೆ ತಿರಸ್ಕಾರದ ಭಾವನೆ ವಿಕೆಯನ್ನು ತಕ್ಷಣದಲ್ಲಿ ಊಹಿಸಿಕೊಂಡು ಎದು. 
ಹುಟ್ಟಿತು. “ಮೋಡಗಳಾಗಲೀ , ಆಕಾಶವಾಗಲೀ ರಿಸಲು ಸಿದ್ದರಾಗಿ ನಿಲ್ಲುತ್ತಿದ್ದರು. “ಬೊಗೊಟ! 
ಯಾವುದೂ ಇಲ್ಲ . ಕೇವಲ ಒಂದು ಚಾವಣಿ ಏನಿದು ? ಹೀಗೇಕೆ? ” ಎನ್ನುತ್ತ ಅವನೊಂದಿಗೆ 
ಮಾತ್ರ ಇದೆ. ಅದೂ ನಮ್ಮ ಕೈಗೆ ಸಿಗುವಷ್ಟು ಹೋರಾಡುತ್ತಿದ್ದರು. ಒಮ್ಮೆ ಹೀಗಾದಾಗ ಒಬ್ಬ 
ಎತ್ತರದಲ್ಲಿದೆ, ” ಎಂದರು ಅವರು. ನೆಟ್ ಬ್ಬರನ್ನು ಅಲ್ಲಿದ್ದ ಗೋಡೆಗೆ ನೂಕಿ, ಅವರು ಚೇತ 


ಅಪ್ರತಿಮ ವ್ಯಕ್ತಿಯ ಅಪೂರ್ವ ಅಭಿರುಚಿ, 
ಪ್ಲೇನ್' ಶರ್ಟಿಂಗ್ ಮೇಲೆ ಪ್ರೀತಿ.... 


MODELSCOURTESARINDIA 


ಮಫ‌ಲಾಲ್ ಅವರ 
ಪೊಲಿಯೆಸ್ಟರ್‌ ಮತ್ತುಪೊಲಯೆಸ್ಟರ್‌ ಬೆಂಡ್ ಶರ್ಟಿಂಗ್ 
* ಈ ವಿಶಿಷ್ಟ ವ್ಯಕ್ತಿಗಳ ಅಭಿರುಚಿ ವಿಲಕ್ಷಣ ಇವರ ಆಯ್ಕೆಗಳೂ ಅಸಾಧಾರಣ, ಇವರಿಗೆ 
ಸ್ಪಶಿವ ಮುಖ್ಯ , ಆದರೂ ಅಭಿವ್ಯಕ್ತಿ ಸೌಮ್ಯ - ಪ್ರತ್ಯೇಕವಾಗಿ ಮರೆಯುವ ಬಯಕೆ ಸಫಲ, 


ಮಸಾಲಲ್ 
ರ್ಶಂಗ್ 


೧೩೦ 


ಕಸ್ತೂರಿ, ವಾರ್ಚ್ ೧೯೮೩ 


ಬಿಳಿಯ ಹೆಂಡತಿ 
ಬೇಕಾಗಿದ್ದಾಳೆ 


- ರಿಸಿಕೊಳ್ಳುವಷ್ಟರಲ್ಲಿ ಪರಾರಿಯಾಗಿದ್ದ ನ್ಯೂನೆಚ್ . 

ಆದರೆ ... ಅಲ್ಲಿಯ ಹುಲ್ಲುಗಾವಲಿನ ಮೇಲೆ 
ಕುಳಿತು ದಣಿವಾರಿಸಿಕೊಳ್ಳಲೆಂದು ನನೆಚ್ 
ಯೋಚಿಸುತ್ತಿರುವಾಗ ಹಾಗೇ ದೃಷ್ಟಿ ತಿರು . 
ಮನೆಗಳತ್ತ ನೋಡುತ್ತಾನೆ, ಆಯುಧಗಳೊಡನೆ 
ಗುಂಪಾಗಿ ಇವನ ಕಡೆಗೇ ಜನ ಬರುತ್ತಿದ್ದಾರೆ. 
ಪ್ರತಿಯೊಬ್ಬನೂ ಗಾಳಿಯನ್ನು ಆಘ್ರಾಣಿಸಿ 

ನೆಚ್ ಎಲ್ಲಿದ್ದಾನೆಂದು ಹುಡುಕುತ್ತಿದ್ದಾನೆ. 
ಮೂನೆಟ್ ಇದೆಲ್ಲವನ್ನೂ ನೋಡಿ ವಿಕಾರವಾಗಿ, 
ಗಹಗಹಿಸಿ ನಕ್ಕ . ಅವರಲ್ಲಿ ಒಬ್ಬ ಬಗ್ಗೆ ಪೊದೆ 
ಗಳನ್ನು ಸವರಿ ದಾರಿಯನ್ನು ಹುಡುಕಿಕೊಂಡು 
ಬಂದ . 
- ನೆಚ್ ಅವರ ಚಲನವಲನವನ್ನು ಸೂಕ್ಷ್ಮ 
ವಾಗಿ ಗಮನಿಸಿದ. ಎದ್ದು ನಿಂತು ಆ ಕಡೆ ದೃಷ್ಟಿ 
ಹರಿಸಿ ಸದ್ದಾಗದಂತೆ ಹೊರವಲಯದ ಗೋಡೆ 
ಯತ್ತ ಹೆಜ್ಜೆ ಹಾಕಿದ. ಈಗ ಎಲ್ಲರೂ ಅರ್ಧ 
ಚಂದ್ರಾಕೃತಿಯಲ್ಲಿ ನಿಂತು ಸಮಾಲೋಚನೆ ನಡೆ 
ಸುತ್ತಿದ್ದಾರೆ. 

ಕೈಯಲ್ಲಿ ಪಿಕಾರಿ ಹಿಡಿದು ನೆಚ್ ತಯಾ 
ರಾಗಿದ್ದ . ತಾನೇ ಹೋಗಿ ಮೊದಲು ದಾಳಿ 
ಮಾಡಿದರೆ ಹೇಗೆ ಎಂದು ಯೋಚಿಸಿದ. ಅವನ 
ಮನಸ್ಸಿನಲ್ಲಿ ಮತ್ತೆ ಅದೇ ಗುಂಯ್‌ಗುಟ್ಟಿತು, 
“ಕುರುಡರ ರಾಜ್ಯಕ್ಕೆ ಒಕ್ಕಣ್ಣನೇ ರಾಜ.” 

ತಾನೇ ಮೊದಲು ಹೋಗಿ ಕಾದಾಡಲೆ.. . 
ಎಂದಿತು ಅವನ ಒಳ ಮನಸ್ಸು , 
- ಎಲ್ಲರೂ ಆ ದೊಡ್ಡ ಹತ್ತಲಾರದ ಗೋಡೆಯ 
ಬಳಿ ಸೇರಿದರು . 

ಎಲ್ಲಾ ಸೇರಿಬಿಟ್ಟರಲ್ಲಾ, ಈಗಲಾದರ , 
ಒಂದು ಕೈ ನೋಡೋಣವೇ ... ಎಂದಿತು ನ್ಯೂನೆ 
ಚನ ಅಂತರಾತ್ಮ , 

ಅವರಲ್ಲೊಬ್ಬ ಕೂಗಿದ, “ಬೊಗೊಟ, ಎಲ್ಲಿ 
ದೀಯಾ? ” ತನ್ನ ಕೈಯಲ್ಲಿದ್ದ ಪಿಕಾರಿಯನ್ನು 
ಇನ್ನೂ ಬಿಗಿಯಾಗಿ ಹಿಡಿದು ನೆಚ್ ಅಲ್ಲಿಯ 
ಹುಲ್ಲುಗಾವಲನ್ನು ದಾಟಿದ . ಆ ಊರಿನ ಜನ 
ತಮ್ಮ ತಮ್ಮ ಆಯುಧಗಳೊಡನೆ ನೆಚ್ 
ನತ್ತ ನುಗ್ಗಿದರು . “ ಹುಷಾರ್ ! ಯಾರಾದರೂ 
ನನ್ನನ್ನು ಮುಟ್ಟಿದರೆ ದೇವರಾಣೆಯಾ. ಯ . 


ಇಂದಿನ ಕಾಲದ ತರುಣರಿಗೆ ಒಳ್ಳೆಯ 
- ಹಂಡತಿಯೆಂದರೆ ಅಚ್ಚು ಮೆಚ್ಚು 

ಹಾಗೂ ತರುಣಿ ಯರಿಗೆ ಸ್ಪುರದ್ರೂ 
( ಪಿಯಾದ ಒಳ್ಳೆಯ ಗಂಡನೇ ಹೆಚ್ಚು 
ಮಚ್ಚಿಗೆ, ಆದರೆ ನಸುಕಪ್ಪಾದ, ಮುಖ 
ದ ಮೇಲೆಮೊಡವೆ ಇದ್ದ ವರು ದಿನದಿ 
ನಕೂ ನಿಸ್ತೇಜ ರಾಗುತ್ತ ಹೋಗುತ್ತಾ 
ರೆ, ಅವರಿಗೆ ಸರೂಪ ಲೇಪ ಒಂದು 
ವರದಾನವೂ ಹೌದು. 
ಬೆಳಗಾವಿ ಅಮೃತ ಫಾರ್ಮಸೂಟಿಕ 
೮ ಆಯುರ್ವೇದ ಔಷಧ ತಯಾರಿಕೆ 
ಯಲ್ಲಿ ಸಿದ್ದ ಹೆಸರು : ಅವರು ಇದೀಗ. 
ಶೋಧ ಮಾಡಿರುವದು ಸರೂಪ ಲೇಪ. 
ರಾತ್ರಿ ಮಲಗುವ ಮುನ್ನ ಲೇಪವನ್ನು 
ನೀರಿನಲ್ಲಿ ಚೆನ್ನಾಗಿ ಕಲಕಿಸಿ ಮುಖದ 
ಮೇಲೆ ಹಚ್ಚಿದರೆ ಮೊಡವೆಗಳು ಉದು 
ರಿ ಮುಖವುಸ್ವಚ್ಛ ಹಾಗೂ ಉಲ್ಲಾಸ 
ಕರವಾಗುತ್ತದೆ. ಮುಖದ ಮೇಲಿನ 
ಎಣ್ಣೆತನ ಮಾಯವಾಗುತ್ತದೆ, ತಾವು 
ಮೊದಲಿಗಿಂತ ಹೆಚ್ಚು ಸುಂದರರು ಮ 
ತ್ತು ಆತ್ಮವಿಶ್ವಾಸಉಳ್ಳವರು ಆಗುತ್ತಿ 
ರಿ , 
ಈ ಅಮೃತ 

ಫಾರ್ಮಸ್ಯುಟಿಕಲ್ಸ್ 
| ಮಾರುತಿ ಗಲ್ಲಿ ಬೆಳಗಾವಿ 590 002 


ಕುರುಡರ ರಾಜ್ಯ 


೧೧ 


, 


ಕೊಲ್ಲುತ್ತೇನೆ. ಈ ರಾಜ್ಯದಲ್ಲಿ ನಾನು ಮನ ಮುಯಿತು. ಆ ರಾಜ್ಯವನ್ನು ಆಳಬೇಕೆಂದು 
ಬಂದಂತೆ ಇರುತ್ತೇನೆ... ತಿಳಿಯಿತಾ? ಯಾರಾ ಆಸೆ ಸುಟ್ಟು ಬೂದಿಯಾಯಿತು. 
ದರ ಮುಂದೆ ಹೆಜ್ಜೆ ಇಟ್ಟರೆ ಗತಿ ನೆಟ್ಟಗಾಗ ಎರಡು ದಿನ ಹಗಲಿರುಳು ಅನ್ನಾಹಾರಗಳಿಲ್ಲದೇ 
ಲಿಕ್ಕಿಲ್ಲ," ಎಂದು ಅಬ್ಬರಿಸಿದ. ಆದರ ಜನರೆಲ್ಲಾ ಕಳೆದ. ಆಗಾಗ ತನಗೆ ಗೊತ್ತಿದ್ದ ಗಾದೆಯನ್ನು 

ನೆಚ್‌ನ ಕಡೆಗೆ ಎಡುವುತ್ತಾ ಸಾಗಿದರು. ಹೇಳಿಕೊಂಡು ತನ್ನನ್ನೇ ಹೀಯಾಳಿಸಿಕೊಂಡ . 
ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆಡುವ ಹೇಗಾದರೂ ಮಾಡಿ ಈ ರಾಜ ವನ್ನು ಗೆಲ್ಲಲೇ 
ಕಣ್ಣು ಮುಚ್ಚಾಲೆಯನ್ನು ನೆನಪಿಗೆ ತರುತ್ತಿತ್ತು ಆ ಬೇಕೆಂದು ನಿರ್ಧರಿಸಿದ. ಆದರೆ ಈಗ ಅವನ 
ನಟ. ಅವರಲ್ಲೊಬ್ಬು, ಹಿಡಿಯಿರಿ ಅವನನ್ನು , ಬಳಿ ಯಾವ ಆಯುಧವೂ ಇಲ್ಲ . ಬೋಗೋಟ 
ಎಂದು ಕೂಗುತ್ತ ಅವನ ಕಡೆಗೇ ನುದ. ದಲ್ಲಿ ನಾಗರಿಕತೆಯ ಇಳಿಮುಖವಾದಂತೆಯೇ 

“ ಗೌಟ, ನಿನ್ನ ಪಿಕಾರಿಯನ್ನು ಕೆಳಕ್ಕೆ ಇದೇ ತರಹದ ಸನ್ನಿವೇಶವನ್ನು ಎದುರಿಸಿದ . 
ಹಾಕು , ಹುಲ್ಲಿನ ಮೇಲೆ ನಡೆಯದೇ ಈ ಕಡೆಗೆ ಹೇಗಾದರೂ ಮಾಡಿ ಒಬ್ಬ ಕುರುಡನನ್ನು ಇಲ್ಲ 
ಬಾ ,” ಎಂದು ಮತ್ತೊಬ್ಬಕೂಗಿದ. 

ವಾಗಿಸಿದರೆ , ಮುಂದೆ ನಿಶ್ಚಿಂತೆಯಾಗಿ ಅವರನ್ನು 

ಎದುರಿಸಿ ಹಾಯಾಗಿ ಆಳ್ವಿಕೆ ನಡೆಸಬಹುದು. 
ಈ ಆಜ್ಞೆ ಅವನ ಹೃದಯದಲ್ಲಿಕೊಧಹುಟ್ಟಿ 
ಸಿತು . “ ನನ್ನನ್ನು ನನ್ನ ಪಾಡಿಗೆ ಬಿಡದೇ ಇದ್ದರೆ. 

ಆದರೆ ... ಸದ್ಯ ಈ ಹವೊಂದನ್ನು ನೀಗಿಸಿಕೊಳ್ಳಿ 
ನಾನು ನಿಮಗೆ ತೊಂದರೆ ಕೊಡುವುದು ಶತಃಸಿದ್ದ , ” 

- ಬೇಕಲ್ಲ ... ಆದರೆ ಹಿಂದಿನ ದಿನ ಬಹಳವಾಗಿ 
ಎಂದು ಕೂಗುತ್ತಾ ಓಡಲಾರಂಭಿಸಿದ. ಆದರೆ 

ಮಂಜು ಬಿದ್ದುದರಿಂದ ಕಿತ್ತಿದ ಪೈನ್ ಹಣ್ಣನ್ನು 

ತಿನ್ನಲಾಗಲಿಲ್ಲ. ಒಂದು ಲಾವಾ ಪ್ರಾಣಿಯನ್ನಾ 
ಓಡುವುದು ಎಲ್ಲಿಗೆ ? ಓಡುತ್ತಿದ್ದಂತೆ ನ್ಯೂನೆಚ್‌ಗೂ 

ದರ ಹಿಡಿದು ಕೊಂದು ಅದರ ಮಾಂಸವನ್ನಾ 
ಆ ಜನಕ್ಕೂ ಅಂತರ ಹೆಚ್ಚಾಯಿತು. ಆದರೆ 
ನ್ಯೂನಿಚ್‌ನ ಹೆಜ್ಜೆಯ ಸಪ್ಪಳದಿಂದಲೇ ಸದ್ದನ್ನು 

ದರೂ ತಿನ್ನಬೇಕೆಂದು ಯೋಚಿಸಿ ಮೊನಚು 
ಗ್ರಹಿಸಿ ಅವರು ಎರಡು ಕಡೆಗಳಿಂದಲೂ ಅಟ್ಟಿಸಿ 

ಕವೊಂದನ್ನು ಹಿಡಿದು ಹುಡುಕುತ್ತಾ ಹೊರಟ . 
ಕೊಂಡು ಬಂದರು. ಇನ್ನೇನು ಸಿಕ್ಕಿಬಿದ್ದೆ ಎನ್ನು 

ಆದರೆ ಆ ಪ್ರಾಣಿಗಳು ಕೈಗೆ ಸಿಗಬೇಕಲ್ಲ. ಎರಡು 
ವಾಗ ತನ್ನ ಕೈಯಲ್ಲಿದ್ದ ಪಿಕಾಶಿಯಿಂದ ಒಬ್ಬನಿಗೆ 

ದಿನ ಹಸಿವೆಯಿಂದಲೇ ಹಾಗೂ ಹೀಗೂ ಕಳೆದ 
ಹೊಡೆದ ನ್ಯೂನಿಚ್ ಅಲ್ಲಿದ್ದ ಮನೆಗಳ ಕಡೆಗೆ 

ಆ ರಾಜ್ಯದ ಸುತ್ತಲೂ ಇರುವ ಗೋಡೆಯವರೆಗೆ 
ಓಡಿ ಹೋದ. ಎಲ್ಲ ಕಡೆಯಿಂದಲೂ ಅಲ್ಲಿಯ 

ಹಾಗೂ ಹೀಗೂ ತೆವಳುತ್ತಾ ಹೋಗಿ ಸಂಕಟ 
ಜನರು ಅವನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. 

ದಿಂದ ಕೂಗಲಾರಂಭಿಸಿದ. ಅವನ ಕೂಗನ್ನು ಕೇಳಿಸಿ 
ಓಡಿ ಓಡಿ ಸುಸ್ತಾದನನೆಚ್ ಹಿಂತಿರುಗಿ ನೋಡು 

ಕೆಂಡ ಇಬ್ಬರು ಬಂದು ಇವನನ್ನು ವಿಚಾರಿಸಿದರು. 
ತಾನೆ ಬಲಿಷ ನೋಟ ತನ ಹಿಂದೆಯೇ ಬರು ಏನೋ ಅವಿವೇಕದಲ್ಲಿ ಆ ತರಹ ವ್ಯವಹರಿಸಿದೆ. 

ದಾನೆ! ಕೂಡಲೇ ನನೆಚ್ ತನ್ನ ಕೈಯಲ್ಲಿದೆ ಈಗ ಎಷ್ಟೋ ಸುಧಾರಿಸಿದ್ದೇನೆ, ಎಂದೂ ತಾನು 
ಪಿಕಾಶಿಯನ್ನು ಅವನ ಮೇಲೆ ಬಿಸಾಕಿದ . ಗುರಿ ಮಾಡಿದುದು ತಪ್ಪಾಯಿತು, ಅದಕ್ಕಾಗಿ ಸಾಕಷ್ಟು 
ತಪ್ಪಿತು. ಈಗ ಆತನಿಗೆ ಯಾವ ಕಡೆಗೆ ಓಡಬೇ ಪಶ್ಚಾತ್ತಾಪಪಟ್ಟುದಾಗಿಯೂ ತನ್ನನ್ನು ಕ್ಷಮಿಸಿ. 
ಕೆಂದು ಗೊತ್ತಾಗುತ್ತಿಲ್ಲ . ನನೆಚ್ನಿಗೀಗ ಬಲು ರಾಜ್ಯದಲ್ಲಿ ಸೇರಿಸಿಕೊಳ್ಳಿ ಎಂದೂ ಗಳಗಳನೆ 
ಪೇಚಿಗಿಟ್ಟಿಕೊಂಡಿತು . ಅಲ್ಲಲ್ಲಿ ಮುಗ್ಗರಿಸಿ, ಅತ್ತುಬಿಟ್ಟ . 
ಕೆಟೆ ನೋ ಸತ್ತೆನೋ ಎಂದು ಆ ರಾಜ್ಯದ ಹೊರ ಆ ಜನರು ಇವನ ಸೂಕ್ಷ್ಮ ಸ್ಥಿತಿಯನ್ನು 
ವಲಯದ ಗೋಡೆಯನ್ನು ದಾಟಿದ . ಆದರೆ ಗಂಭೀರವಾಗಿ ಗಮನಿಸಿ ಕೆಲ ಪ್ರಶ್ನೆಗಳನ್ನು 
ಅಲೇ ಒಂದು ಸಣ್ಣ ಸೇತುವೆಯ ಹತ್ತಿರ ಮುಂದೆ ಹಾಕಿದರು : “ನೀನು ನೋಡಬಲ್ಲೆಯಾ? ಕಣ್ಣು 
ಓಡಲಾಗದೇ ಕುಸಿದು ಬಿದ್ದ. ಇಲ್ಲಿಗೆ ನೆಚ್‌ನ ಎಂಬ ಅಂಗ ಇದೆಯೇ ? ” 
ರಾಜ ಜಯಿಸುವ ಮೊದಲ ದಂಡಯಾತ್ರೆ ತಾನು ಹೇಳುತ್ತಿರುವುದು ಸುಳ್ಳು ಎಂಬ 


೧೩೨ 


ಕಸ್ತೂರಿ, ಮಾರ್ಚ್ ೧೯೮೩ 


ಅರಿವಿದ್ದಾಗಲೂ “ ಇಲ್ಲ ” ಎಂಬ ಉತ್ತರ ಹೇಳಲೇ ಅಷ್ಟು ಸುಂದರಿಯಲ್ಲ . ಅವಳ ಕಣ್ಣಾಲಿಗಳು 
ಬೇಕಾದ ಪರಿಸ್ಥಿತಿಗೊಳಗಾದ. ಅಷ್ಟಕ್ಕೆ ಅವರು ಉಳಿದವರಂತೆ ತೀರಾ ಒಳಕ್ಕೆ ಹೋಗಿಲ್ಲ . 
ಸುಮ್ಮನಿರದೇ , “ನಿನ್ನ ತಲೆಯ ಮೇಲೆ ಏನು ಅವಳಿಗೆ ಉದ್ದವಾದ ರೆಪ್ಪೆಗಳಿವೆ. ಇದು ಅವರ 
ಇದೆ ? ” ಎಂದು ಕೇಳಿದಾಗ, “ಮನುಷ್ಕನ ಹತ್ತು ಪ್ರಕಾರ ಕುರೂಪ. ಜೊತೆಗೆ ಅವಳ ಧ್ವನಿ 
ಪಟ್ಟು ಎತ್ತರದಲ್ಲಿ ಈ ಪ್ರಪಂಚಕ್ಕೆ ಒಂದು ಗಡಸು . ಇವಿಷ್ಟು ಸಾಲದೇನೋ ಎಂಬಂತೆ ಅವಳ 
ಚಾವಣಿಯಿದೆ. ಇದು ಒಂದು ನಯವಾದ ಗ್ರಹಣ ಶಕ್ತಿ ಕೂಡಾ ಕಡಿಮೆ . ಹೀಗಾಗಿ ಅವಳನ್ನು 
ಖಂಡೆಯಿಂದ ... ” ಎಂದುಸುರಿ ಕಳವಳ ಹಾಗೂ ಯಾರ ಮದುವೆಯಾಗಲಿಲ್ಲ . ಆದರೆ ನಾನೆ 
ವನ ವಿಕಾರದಿಂದ ಅತ್ಯ . ನಂತರ , 

ಚ್‌ನ ದೃಷ್ಟಿಯಲ್ಲಿ ಮದೀನಾ ಸುಂದರಿ . ನೆಟ್ 
“ಮೊದಲು ಸ್ವಲ್ಪ ಏನಾದರೂ ತಿನ್ನಲು ಇವಳನ್ನು ನೋಡಿದಾಕ್ಷಣವೇ , ಹೇಗಾದರೂ 
ಕೊಡಿ, ಇಲ್ಲದಿದ್ದರೆ ಸತ್ತೇನು” ಎಂದ ನೆಟ್ ಇವಳನ್ನು ಗೆದ್ದು , ಇಲ್ಲಿಯೇ ಜೀವನ ನಡೆಸ 
ಅವರು ನನೆಚ್ನಿಗೆ ಆಹಾರ ಕೊಟ್ಟು ತವ ಬೇಕೆಂದು ಹಿರಿಯಾಸೆ ಅವನಲ್ಲಿ ಉದಯಿಸಿತು, 
ರಾಜ್ಯದಲ್ಲಿ ಸೇರಿಸಿಕೊಂಡರು . 

ನನೆಟ್ ಅವಳನ್ನು ಗಮನಿಸತೊಡಗಿದ. 
ನನೆಜ್ ತನ್ನ ತಪ್ಪಿಗೆ ಬಹಳ ಕಠಿಣವಾದ ಇತರರಿಗೆ ಗೊತ್ತಾಗುವುದಿಲ್ಲವಲ್ಲ ಹೇಗೂ ಎಂದು 
ದಂತನೆಯನ್ನು ನಿರೀಕಿಸಿದ . ಆದರೆ ಈ ಜನಕ್ಕೆ ಕಣ್ಣುಂ ನೋಡತೊಡಗಿದ , ತನ್ನನ್ನು ಆಕೆ 
ಬಹಳ ತಾಳೆ . ಅವರು ನೂ ನೆಕ್ನ ತಪ್ಪನ್ನು ಗಮನಿಸಲಿ ಎಂದು ಬಯಸಿದ. ಒಂದು ದಿನ ಜಾತೆ, 
'ತಪ್ಪು ' ಎಂದು ಪರಿಗಣಿಸಲೇ ಇಲ್ಲ . ಇವನು ರಲ್ಲಿ ಇಬ್ಬರೂ ಅಕ್ಕಪಕ್ಕದಲ್ಲೇ ಕುಳಿತು ಸಂಗೀತ 
ಮಾಡಿದ್ದು ಮೂರ್ಖತನ ಎಂದು ಭಾವಿಸಿ ಕೇಳಿದರು . ಇದ್ದಕ್ಕಿದ್ದಂತೆ ನನೆಟ್ ಅವಳ 
ಬಹಳ ಹಗುರವಾದ ಕೆಲಸಗಳನ್ನು ಮಾಡಿಸಲು ಕೈಯನ್ನು ಹಿಡಿದ. ಮೆದುವಾಗಿ ಒತ್ತಿದ. ಮೆದೀನಾ 
ಆರಂಭಿಸಿದರು. ಅನೇಕ ದಿನಗಳವರೆಗೆ ನನೆಚ್ನ ಪುಳಕಿತಳಾದಳು . ಇನ್ನಷ್ಟು ಸಮೀಪ ಸರಿದು 
ಆರೋಗ್ಯ ಸರಿಯಿರಲಿಲ್ಲ . ಈ ಸಮಯದಲ್ಲಿ ಈ ಸ್ಪರ್ಶಕ್ಕೆ ಸಹಕರಿಸಿದಳು . ಬೆಳದಿಂಗಳ ರಾತ್ರಿ) 
ಜನ ಅವನನ್ನು ಬಹಳ ಚೆನ್ನಾಗಿನೋಡಿಕೊಂಡರು . ನೂಲು ತೆಗೆಯುತ್ತಾ ಕುಳಿತಿದ್ದ ಮದೀನಾ ಅದೂ 
ನೂ ನೆಚ್ನನು ಕತ್ತಲು ಕೋಣೆಯ ಹೊರಗೆ ರ್ವವಾಗಿ ಕಾಣುತ್ತಿದ್ದಳು. ಅವಳ ಸೌಂದರ್ಯ 
ಹೋಗಲು ಬಿಡುತ್ತಲೇ ಇರಲಿಲ್ಲ . ಈಗ ನನೆ" ವನ್ನು ಪರಿಪರಿಯಾಗಿ ವರ್ಣಿಸಿದ ನನೆಚ್ . 
ಆ ಜನರಂತೆಯೇ ವರ್ತಿಸತೊಡಗಿದ. ಅವರು ಅವಳು ಉತ್ತರಿಸದಿದ್ದರೂ ತನ್ನ ಮಾತುಗಳಿಂದಾಕೆ 
ಯೋಚಿಸುವ ದಿಕ್ಕಿನಲ್ಲಿ ಯೋಚಿಸತೊಡಗಿದ. ಉಬ್ಬಿದ್ದಾಳೆಂಬುದು ಆತನಿಗೆ ಗೊತ್ತಾಯಿತು. 

ಈಗ ನೆಚ್ ಮದೀನಾ ಹೆಚ್ಚು ಕಾಲ 
ನೆಚ್ ಆ ರಾಷ್ಟ್ರದ ಪ್ರಜೆಯಾದ . ಅಲ್ಲಿನ ಒಂದೆಡೆಯೇ ಇರುವರು. ಮಲ ನೇ ಆತನಿಗೆ 
ಜನರೊಡನೆ ಬೆರೆತು ಹೊಸ ಜೀವನ ನಡೆಸ . ಮತ್ತೆ ಆಕಾಶ - ಪರ್ವತಗಳು ಕಾಣತೊಡಗಿ 
ತೊಡಗಿದ. ಮೊದಲು ಅವನಿಗೆ ಕಾಣುತ್ತಿದ್ದ ದುವು. ಅವುಗಳನ್ನು ಅವುಗಳ ಮಹತ್ವವನು 
ಆಕಾಶ , ಪರ್ವತಗಳೆಲ್ಲ ಅವನ ಮನಸ್ಸಿನಿಂದ ಮದೀನಾಳಿಗೆ ಹೇಳತೊಡಗಿದ. ಮದೀನಾ ಇದ 
ದೂರವಾದವು. ಈಗ ಅವನಿಗೆ ಜೊತೆಯೆಂದರೆ ನ್ನೆಲ್ಲ ಕೇಳಿ ಕಲ್ಪನಾ ಲೋಕದಲ್ಲಿ ವಿಹರಿಸತೊಡ 
ಯಾಕೊಬ್‌, ಪೆಡೊ ಇಲ್ಲವೇ ತಾಕೋಬನ 

ದಳು . ಒಂದು ದಿನ ನನೆಚ್ ತಾನೇ ಹೋಗಿ 
ವಗಳು ಮದೀನಾ ಸರೋಟೆ. ಯಾಕೆಟ್ 

ಪರಿಸ್ಥಿತಿಯನ್ನು ರಾಕೆಟನಿಗೆ ವಿವರಿಸಿ ಮೆದೀ 
ವನಸ್ಸು ನೋಯದೇ ಇದ್ದರೆ, ಬಹಳ ಒಳ್ಳೆಯ ನಾಳನ್ನು ತನಗೆ ಮದುವೆ ಮಾಡಿಕೊಡಿ ಎಂದು 
ಮನುಷ್ಯ . 

ಕೇಳಲು ನಿರ್ಧರಿಸಿದ. ಅಷ್ಟರಲ್ಲೇ ಮದೀನಾಳ 
ಮದೀನಾಳಿಗೆ ಆ ರಾಜ್ಯದವರು ಅಷ್ಟು ಅಕ್ಕಂದಿರಿಂದ ಈ ಪ್ರೇಮ ಪ್ರಕರಣ ಯಾಕೋ 
ಪ್ರಾಶಸ್ಯವನ್ನು ಕೊಟ್ಟಿಲ್ಲ. ಯಾಕೆಂದರೆ , ಅವಳು ಬನಿಗೆ ಗೊತ್ತಾಗಿತ್ತು , 


ಹಲ್ಲು ಮತ್ತು ಒಸಡುಗಳ ಆರೋಗ್ಯಕ್ಕೆ ಆಧಾರ ? ' ಲವಂಗದ ಎಣ್ಣೆ ' - ವಿಶ್ವಸನೀಯ, ಉತ್ತನು ಉಪಚಾರ ! 


ಇದಿಗೋ ಚಿರಕಾಲದಿಂದ ಬಳಕೆಯಲ್ಲಿರುವ 

ಲವಂಗದ ಎಣ್ಣೆಯುಳ್ಳ 


ಏನಪಾಮಿಸ್ 
ಟೂಥ್ ಪಡರ್ 


Promise 


10 OTSEPOWDER 


ಲವಂಗದ ಎಣ್ಣೆಯುಳ್ಳ ಪ್ರಾಮಿಸ್ ಟೂಥ್ ಪೌಡರಿನಿಂದ 
ನಿನಗಾಗುವ ಲಾಭಗಳು : 
6 ನಿಮ್ಮ ಬಾಯಿಯಿಂದ ದಂತಕ್ಷಯಕಾರೀ ಕೀಟಾಣುಗಳ 

ಮತ್ತು ದುರ್ವಾಸನೆಯ ನಿವಾರಣೆ, 
6 ನಿರ್ಮಲ , ಆಹ್ಲಾದಕರ ಶ್ವಾಸ, 
* ನಿಮ್ಮ ಒಸಡುಗಳಿಗೆ ಆರೋಗ್ಯದಾಯಕ 

ಮಾಲಿಶ್ , 
ಇ ನಿಮ್ಮ ಹಲ್ಲುಗಳಲ್ಲಿ ಬಿಳುಪಿನ ಹೊಳಪು. ಇಜಾರಾ 
6 ಪೆಪ್ಪರ್ ಮಿಂಟ್ ಮತ್ತು ಲವಂಗದೆಣ್ಣೆಯ 
ಅಪೂರ್ವ ಸ್ವಾದ, 


ಸುಟಮಯ ಜೀವನಕ್ಕೆ 
ಆಧುನಿಕ ಸಾಧನಗಳು 


ನವೀನ- ಅನನ್ಯ, ಲವಂಗದ ಎಣ್ಣೆಯುಳ್ಳ ಪ್ರಾಮಿಸ್ ಟೂಥ್ ಪೌಡರ್ 


CHAITRA - BLS .436 R KAR 


೧೩೪ 


ಕಸ್ತೂರಿ, ಮಾರ್ಚ್ ೧೯೮೩ 


A 


ಈ ಮದುವೆಗೆ ಬಹಳಷ್ಟು ವಿರೋಧವಾಯಿತು. “ ಹಾಗಾದರೆ ಇದಕ್ಕೇನು ಮದ್ದು ? ” ಎಂದು 
ಮದೀನಾಳ ಅಕ್ಕಂದಿರು , “ ಈ ಮದುವೆಯೇನಾ ಕೇಳಿದ ಯಾಕೊಬ್‌ 
ದರ ನಡೆದಲ್ಲಿ ನಮ್ಮ ಮನೆತನಕ್ಕೇ ಕಳಂಕ ,” “ ಅವನಿಗೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿದರೆ ಈ 
ಎಂದುಬಿಟ್ಟರು. ಕೆಲ ನವಯುವಕರು ನೆಟ್ ಎಲ್ಲ ತೊಂದರೆಗಳನ್ನು ನಿವಾರಿಸಬಹುದು. ಈ 
ಪರಜಾತಿಯ ಹೆಣ್ಣು ಮಕ್ಕಳನ್ನು ಕೆಡಿಸುತ್ತಿದ್ದಾನೆ ಚಿಕಿತ್ಸೆಯಿಂದ ಅವನ ಮಾನಸಿಕ ಸ್ಥಿತಿಯ 
ಎಂದು ಆರೋಪಿಸಿ ಅವನ ಮೇಲೆ ಕೈಮಾಡಿ ಸುಧಾರಿಸಿ ನಮ್ಮವರಂತೆಯೆ ಒಳ್ಳೆ ಪೌರನಾಗು 
ದರು . ಯಾಕೋಬನಿಗೆ ಈ ಮದುವೆ ವೈಯಕ್ತಿಕ ವುದರಲ್ಲಿ ಸಂದೇಹವಿಲ್ಲ,” ಎಂದು ವೈದ್ಯ ಯಾಕೋ 
ವಾಗಿ ಇಷ್ಟವಿದ್ದರೂ ಉಳಿದವರನ್ನು ಎದುರು ಬನಿಗೆ ಹೇಳಿದ . 
ಹಾಕಿಕೊಳ್ಳಲು ಇಷ್ಟಪಡಲಿಲ್ಲ . ಆತ ಮಗಳ ಯಾಕೊಬ್ ಈ ವಿಷಯವನ್ನೆಲ್ಲಾ ನೆಟ್‌ಗೆ 
ಮನಸ್ಸನ್ನು ಬೇರೆಡೆ ತಿರುಗಿಸಲು ಪ್ರಯತ್ನಿಸಿದ. ಹೇಳಿದ. ಆದರೆ ನೂ .ನೆಟ್ ಬಿನ ಮನ ನಿಂದೆ 
" ಮಗಳೇ , ಅವನೊಬ್ಬ ಹುಚ್ಚ , ಅವನು ನಿನ್ನನ್ನು ಸುಮ್ಮನಾದ . ಯಾಕೋಬ್ ಇದನ್ನು ಗಮನಿಸಿ 
ಮುಳುಮಾಡಿದ್ದಾನೆ. ಮುಂದೆ ಆತ ನಿನ್ನನ್ನು ಮದೀನಾಳಿಗೆ ಎಲ್ಲ ವಿಷಯಗಳನ್ನು ತಿಳಿಹೇಳಿ 
ಸರಿಯಾಗಿ ನೋಡಿಕೊಳ್ಳುವಲ್ಲಿ ನನಗೇಕೊ ನನೆಡ್ನನ್ನು ಈ ಚಿಕಿತ್ಸೆಗೆ ಒಪ್ಪಿಸುವ ಜವಾ 
* ಅನುಮಾನ,” ಎಂದು ಅದಕ್ಕೆ ಮೆದೀನಾ ಬಿಕ್ಕುತ್ತಾ , ಬಾರಿ ಹೊರೆದ. 
“ನೀನು ಹೇಳಿದ್ದನ್ನು ಅನೇಕ ಸಲ ನಾನು ಯೋಚಿಸಿ “ ಮದೀನಾ! ನಾನು ಕಣ್ಣಿನ ದೃಷ್ಟಿಯನ್ನು 
ದೀನಿ. ಆದರೆ ಅವರು ಈಗ ಬಹಳ ಸುಧಾರಿಸಿ ಕಳೆದುಕೊಳ್ಳಬೇಕಾ? ” : ಹೌಹಾರಿ ಕೇಳಿದ 
ದ್ದಾರೆ. ಅವರಂತಹ ಶಕ್ತಿಶಾಲಿ ಯುವಕನನ್ನು ನೂ ನೆಚ್ . 
ನಾನು ಇಲ್ಲಿ ನೋಡಿಯೇ ಇಲ್ಲ . ಅವರಿಗೂ “ಏನು ಮಾಡುವುದು ? ಬೇರೆ ದಾರಿಯ 
ನನ್ನ ಮೇಲೆ ಪ್ರೀತಿ,” ಎಂದಳು. 

ಇಲ್ಲವಲ್ಲ ? ” ಎಂದಳು . ಮದೀನಾ 
ಮುದುಕ ಯಾಕೊಬ್ ಮಗಳು ಹೇಳಿದುದ “ ಈ ಪ್ರಪಂಚದಲ್ಲೆಲ್ಲ ಎಷ್ಟು ಸೌಂದರ್ಯವಿದೆ, 
ನೈಲ್ಲಾ ತಾಳ್ಮೆಯಿಂದ ಕೇಳಿದ. ಅಲ್ಲಿನ ಹಿರಿಯ ಅದನ್ನೆಲ್ಲನೋಡುವ ಹಾಗಿಲ್ಲವೆ ? ಇಲ್ಲಿಯ ವರ, 
ರನ್ನೆಲ್ಲಾ ಕರೆಸಿ ಈ ಸಂಗತಿಯನ್ನು ಅವರ ಗಿಡ , ಬಳ್ಳಿ , ನೀಲಾಕಾಶ ಇವೆಲ್ಲವೂ ಸಾಲದಂತೆ , 
ಮುಂದಿಟ್ಟ . ನೂನೆಚನನ್ನು ಅಲ್ಲಿಯ ವೈದ್ಯರಿಂದ ನಿನ್ನನ್ನು , ನಿನ್ನ ಮುಗ್ಧ ಮುಖವನ್ನು ನೋಡಲು 
ಚಿಕಿತ್ಸೆಗೆ ಒಳಪಡಿಸಿ, ಉಳಿದವರ ಮಟ್ಟಕ್ಕೆ ತಂದರೆ ನನಗೆ ಕಣ್ಣು ಬೇಡವೆ ? ತೊಂಡೆ ಹಣ್ಣಿನಂತಿರುವ 
ಮಾತ್ರ ಇಬ್ಬರ ಮದುವೆಗೆ ಯಾವ ಅಡ್ಡಿಯ ಈ ತುಟಿ, ನಿನ್ನ ನಡಿಗೆ, ಇವೆಲ್ಲ ತಾನೇ ನನ್ನನ್ನು 
ಇರುವುದಿಲ್ಲ ಎಂದರು ಆ ಹಿರಿಯರು ಆಕರ್ಷಿಸಿದ್ದು ! ಈ ಚಿಕಿತ್ಸೆಯನ್ನು ಮಾಡಿಸಿಕೊಂಡರೆ 
- ಯಾಕೋಬನ ಆದೇಶದಂತೆ ಅಲ್ಲಿಯ ವೈದ್ಯ ನಿನ್ನನ್ನು ಯಾವತ್ತಿಗೂ ನೋಡಲಾಗುವುದಿಲ್ಲ . 
ನಿಗೆ ಕರೆ ಹೋಯಿತು. ಈ ವೈದ್ಯ ತತ್ವಶಾಸ್ತ್ರ ನಾನು ನಿಮ್ಮ ರಾಜ್ಯಕ್ಕೆ ಬಹಳ ದೂರದಿಂದ 
ದಲೂ ಸಾಕಷ್ಟು ಪರಿಣತಿಯನ್ನು ಹೊಂದಿದ್ದ . ಬಂದವನು . ನಿನ್ನ ಕಲ್ಪನೆ ಅಲ್ಲಿಯವರೆಗೆ ಹೋಗು 
ಅವನು ನ್ಯೂನಿಚ್‌ನಿಗೆ ಚಿಕಿತ್ಸೆ ನೀಡಲು ಒಪ್ಪಿದ. ವುದೇ ಇಲ್ಲ . ಅವರ ಮನದಲ್ಲಿ ದೊಡ್ಡ ಶಂಕೆ 

“ಬೊಗೊಟನನ್ನು ಗುಣಪಡಿಸಬಹುದು. ಆವರಿಸಿದೆ.ಹೋಗಲಿ , ಏನು ಮಾಡಬೇಕು ನೀನೇ 
ಅವನ ಮೆದುಳಿಗೆ ಸ್ವಲ್ಪ ತೊಂದರೆಯಾಗಿದೆ . ಹೇಳು, ” ಎಂದು ನ್ಯೂನಲ್ ಮದೀನಾಳನ್ನು 
ಅದಕ್ಕೆ ಕಾರಣ ಅವನಿಗೆ ಕಣ್ಣು ಎಲ್ಲರಿಗೂ ಒತ್ತಾಯಿಸಿದ . 
ಇರಬೇಕಾದ ಆಳದಲ್ಲಿ ಇಲ್ಲದಿರುವುದು . ಅಲ್ಲದೆ “ನೀನು ಹಾಗೆಲ್ಲ ಮಾತನಾಡಬಾರದು. ನಾನು 
ಅವನ ಕಣ್ಣು ರೆಪ್ಪೆ ಬೇರೆ ದೊಡ್ಡದಾಗಿದೆ. ನಿನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬಲ್ಲೆ . 
ಇದರಿಂದ ಘರ್ಷಣೆ ಉಂಟಾಗಿ ಅವನ ಮೆದು ಕಲ್ಪನಾಲೋಕದಲ್ಲಿ ವಿಹರಿಸುವುದೆಂದರೆ ನನಗೂ 
ಳಿಗೆ ಹಾನಿಯಾಗಿರಬಹುದು, ” ಎಂದ ವೈದ್ಯ, ಇಷ್ಟ . ಆದರೆ ಈಗ ಬೇರೆ ದಾರಿಯೇ ಇಲ್ಲ ,” 


ಕುರುಡರ ರಾಜ್ಯ 


೧೩೫ 


Ci 


ಎಂದಳು. ನೆಟ್‌ನ ಧಮನಿಗಳಲ್ಲಿ ಹರಿಯು 
ತಿದ್ದ ರಕ್ತ ಒಮ್ಮೆಲೇ ತಣ್ಣಗಾಯಿತು. ಅವ ' 

ಉಳಿತ? 
, 

ಉಚಿತ!! ಉಚಿತ!! ! 
ರಿಬ್ಬರೂ ಕ್ಷಣ ಹೊತ್ತು ಸುಮ್ಮನೇ ಕುಳಿತರು. 

“ಮದೀನಾ, ನಾನು ಈ ಚಿಕಿತ್ಸೆಗೆ ಒಪ್ಪದಿದ್ದರೆ 
ನಿನ್ನನ್ನು ಕಳೆದುಕೊಳ್ಳಬೇಕು. ಒಪ್ಪಿದರೆ ಕಣ್ಣನ್ನು ಬಿಳಿ ಕಲೆಗಳು 
ಕುರುಡಾಗಿಸಿಕೊಳ್ಳಬೇಕು... ” 

ಬಿಳಿ ಕಲೆಗಳಿಂದ ಇಲ್ಲವೇ ಚರ್ಮರೋಗದಿಂದ 
ಮದೀನಾ ತನ್ನ ಎರಡು ಬಾಹುಗಳನ್ನು ಬಳಸಿ , 
ಅವನ ಹರವಾದ ಎದೆಯಲ್ಲಿ ತನ್ನ ಮುಖವನ್ನು ಬಳಲುತ್ತಿದ್ದರೆ ಏನೂ ಚಿಂತಿಸಬೇಡಿ ಎರಡು 
ಇಟ್ಟು ಬಿಕ್ಕುತ್ತಾ , “ನೀನು ಕಣ್ಣಿಗಾಗಿ ನನ್ನನ್ನು ಶೀಸೆ ಹೊರಉಪಯೋಗದ ಔಷಧಿ " ವಿಜಯಂ 
ಬಿಡುವಿರಾ? ” ಎಂದಳು . 

ಭೂತಿ” ಆರ್ಡರ್ ನೀಡಿಉಚಿತವಾಗಿ ಕೇವಲ ಐದು 
“ ಇಲ್ಲ ... ನಿನ್ನನ್ನು ಬಿಡುವುದಿಲ್ಲ ,” ಎಂದಾತ ದಿನದೊಳಗೆ ಪಡೆಯಿರಿ. ರೋಗದ ಪೂರ್ಣ ವಿವರ 
ಹೇಳಿದಾಗ ಸಂತಸದಿಂದ ಅಪ್ಪಿಕೊಂಡಳು . 

ಇಂಗ್ಲೀಷಿನಲ್ಲಿ ಬರೆಯಿರಿ. 
ಚಿಕಿತ್ಸೆಗೆ ಕೇವಲ ಒಂದು ದಿನ ಇದೆ. ಈ ದಿನ 
ಗಳಲ್ಲಿ ಒಂದು ರಾತ್ರಿ ಕೂಡ ಸರಿಯಾಗಿ ಆತ 
ನಿದ್ರಿಸಿಲ್ಲ . ಉಭಯ ಸಂಕಟದಲ್ಲಿ ತೊಳಲಾಡು - ನರೆಗೂದಲು 
ತಿದ್ದಾನೆ. ಮುಂಬರುವ ಸನ್ನಿವೇಶ ಹೇಗೋ 

ನಾವು ಬಹಳ ಹೇಳಿಕೊಳ್ಳುವುದಿಲ್ಲ, ನಮ್ಮ 
ಏನೋ ? ಒಪ್ಪಿಗೆಯನ್ನು ಆಗಲೇ ಕೊಟ್ಟಾಗಿದೆ. 
ಈ ಪ್ರಕೃತಿ ಸೌಂದರ್ಯವನ್ನೂ ಮದೀನಾಳನ್ನೂ , 

'ಕೇಶಕಾಂತಿ' ಆಯುರ್ವೇದಿಕ ಕೇಶ ತೈಲವು ಬಿಳಿ 
ಕೊನೆಯ ಬಾರಿಗೆ ಕಣಲ್ಲಿ ತುಂಬಿಕೊಳ್ಳ ಬೇಕು... ಗೂದಲುಗಳನ್ನು ಕಪ್ಪು ವರ್ಣಕ್ಕೆ ತಿರುಗಿಸುತ್ತದೆ. 
ಎಂದುಕೊಂಡ. 

ನೆರೆಗೂದಲು ತಡೆಯುತ್ತದೆ, ಬೆಲೆ : ರೂ . ೧೦ / 
ಎಲ್ಲಿ ಹೆಚ್ಚಾಗಿ ಪೊರೆ, ಮರ, ಗಿಡ, ೩ ಶೀಸೆಗಳಿಗೆ ರೂ . ೨೭/ =ಕೂಡಲೇ ಇಂಗ್ಲೀಷಿನಲ್ಲಿ 
ಹಾಗೂ ಬಿಳಿಯ ನಾರ್ಸಿಸಸಗಳು ಇವೆಯೋ , ಆರ್ಡ‌್ರ ಸಲ್ಲಿಸಿ, 
ಆಲ್ಲಿ , ಏಕಾಂತವಾಗಿ, ಕಾಲ ಕಳೆಯಬೇಕೆಂದು 
ಕೊಂಡ . ತನ್ನ ಚಿಕಿತ್ಸೆಗೆ ಕರೆ ಬರುವವರೆಗೆ ಅಲ್ಲೇ 
ಇರಲು ನಿರ್ಧರಿಸಿದ , ಹೋದಂತೆ ದೊಡ್ಡದಾಗಿ - 

- ಗುಪ್ತರೋಗಗಳು 
ಕಣ್ಣು ಬಿಟ್ಟು ಸೂರೋದಯವನ್ನು ವೀಕ್ಷಿಸಿದ . ಸ್ವಪ್ನದೋಷ, ಶೀಘ್ರ ಸ್ಟಲನ, ಬಿಳಿಸೆರಗರಿ, 
ಈ ವಾತಾವರಣ ಪ್ರಕೃತಿ ಮಾತೆಗೆ ಚಿನ್ನದ ತಗೆ ಅಶಕತೆ, ಗೊನೋರಿಯಾ ? ಇತ್ಯಾದಿಗಳಿಂದ 
ಡನ್ನು ಹೊದಿಸಿದಂತೆ ಕಾಣುತ್ತಿತ್ತು . ಹಾಗೆಯೇ 
ಬೀಸು ಹೆಜ್ಜೆಗಳನ್ನು ಹಾಕುತ್ತ ಹೊರಟ . 

ನರಳುತ್ತಿದ್ದರೆ, ರೋಗದ ಪೂರ್ಣ ವಿವರಣೆ 
ಹಾಗೇ ನಡೆಯುತ್ತ ರಾಜ್ಯದ ಹೊರ ವಲಯದ 

ಚೀಟಿಯನ್ನು ಇಂಗ್ಲೀಷನಲ್ಲಿ ತಿಳಿಸಿ ಬರೆಯಿರಿ, 
ಗೋಡೆಯನು ದಾಟಿ, ದೊಡ ಬಂಡೆಗಳ ಮತ್ತು ಸದೃಢತೆಯನ್ನು ಪಡೆಯಿರಿ. ಸಾವಿರಾರು 
ಮೇಲೆ ಹೆಜ್ಜೆಯಿಕ್ಕತೊಡಗಿದ. ಅವನ ಕಣ್ಣು ಜನರು ಲಾಭ ಪಡೆದಿದ್ದಾರೆ . 
ಗಳು ಹಿಮಾಚ್ಛಾದಿತ ಪರ್ವತಗಳನ್ನು ಅರಸು 
ತಿವೆ. ಸುತ್ತು ಕಣ್ಣು ಹಾಯಿಸಿದಾಗ ಆ ರಾಜ್ಯ , 
ಕುರುಡರ ರಾಜ್ಯ , ತಾನ - ಮರು ದಿನದಿಂದ 

Vaidya B . H . Mathure (BH . 9 ) 
ಕರಗಿ ಹೋಗಬೇಕಾದ ಆ ಜನರ ರಾಜ್ಯ ಕಾಣಿ Post Katri Sarai (Gaya ) 
ಸುತ್ತಿದೆ... ತಾನಿದ್ದ ಪ್ರಪಂಚ, ಇಳಿಜಾರಾದ 


೧೩೬ 


ಕಸರಿ, ಮಾರ್ಚ್ ೧೯೮೩ 


ಪ್ರದೇಶಗಳು, ಅಲ್ಲಿನ ಅನಂತ ಸೌಂದರ್ಯ, ಹಿಮದ ಪ್ರದೇಶಕ್ಕೆ ಹೋದರೆ ನಿರ್ಜನವಾದ 
ಅಲ್ಲಿನ ಬೊಗೊಟಾ ರಾಜ , ಕೌತುಕವಲು ' ಪರ್ವತ ಶಿಖರವನ್ನು ತಲಪಬಹುದು. ಆದರೆ 
ರಾತ್ರಿ , ಅಲ್ಲಿಯ ಚಿಲುಮೆಗಳು, ಅಲ್ಲಿಯ ಜನ, ತಿರುಗಿ ಕುರುಡರ ರಾಜ್ಯವನ್ನು ನೋಡುತ್ತಾನೆ. 
ನಿಬಿಡ ರಸ್ತೆಗಳು ಎಲ್ಲವನ್ನೂ ನೆನಪಿಕೊಂಡ . ಮದೀನಾಳನ್ನು ನೆನೆದು , “ ಆಕೆ ನನ್ನಿಂದ ಎಷ್ಟು 
ಮೊದಲು ನದಿಯು ಮಾರ್ಗದಲ್ಲೇ ಪ್ರಯಾಣ ದೂರವಾದಳು ! ” ಎಂದು ಪರಿತಪಿಸುತ್ತಾನೆ. 
ಬೆಳೆದರೆ ಹೇಗೆ ಎಂದು ಚಿಂತಿಸಿದ. ಈ ನದಿ ಹೊರ ವಲಯದಗೋಡೆಯನ್ನು ನೋಡುತ್ತಾನೆ. 
ಸಮುದ್ರ ಸೇರುವಲ್ಲಿ ಎಷ್ಟು ಸ್ಟೀಮರ್‌ಗಳು ಬಹಳ ಎಚ್ಚರಿಕೆಯಿಂದ ಹತ್ತಲಾಗದ ಗೋಡೆ 
ನಿಂತಿರುವುವೋ ಏನೋ ...ಕೊನೆಯಿಲ್ಲದ ಸಮುದ್ರ ಯನ್ನು ಹತ್ತುತ್ತಾನೆ. ಸೂರ ಮುಳುಗಿದಾಗ 
ಅದರಲ್ಲಿ ಸಾವಿರಾರು ದ್ವೀಪಗಳು , ಅಲ್ಲಿನ ಹಡ ಅವನು ಆ ರಾಜ್ಯದಿಂದ ಬಹಳ ದೂರ ಬಂದಿ 
* ಗುಗಳು ಚುಕ್ಕೆಯಾಕಾರದಲ್ಲಿ ಕಂಡು ಇಡೀ ವಿಶ್ವ ದ್ದಾನೆ. ಅವನ ಬಟ್ಟೆಗಳೆಲ್ಲಾ ಹರಿದುಹೋಗಿವೆ. 
ವನ್ನೇ ಅನ್ವೇಷಿಸುತ್ತವೆ. ಕುರುಡರ ರಾಜ್ಯದ ಇಡೀ ಮೈಯಲ್ಲಿ ತರಿದ ಗಾಯಗಳಾಗಿವೆ . ಆದರೆ 
ತರಹ ಅಲ್ಲಿ ಯಾವ ' ಚಾವಣಿ ಇಲ್ಲ . ಅವನ ಮನಸ್ಸು ನಿರಾಳವಾಗಿದೆ . ಅವನ ಪರಿವಿ 
ಆಕಾಶ ತಟ್ಟೆ ತರಹ ಇಲ್ಲ . ಇದು ಅಳೆಯು ಕಿರುನಗೆ ಸೂಸುತ್ತಿದೆ. 

. . 
ಲಾಗದ ಕಮಾನಿನ ಆಕಾರದಲ್ಲಿದ್ದು , ಇದರಲ್ಲಿ ಈಗ ಸುಮಾರು ಕುರುಡರ ರಾ ದಿಂದ ಒಂದು 
ಸಾವಿರ ಸಾವಿರ ನಕ್ಷತ್ರಗಳು ತೇಲುತ್ತಿರುತ್ತವೆ. " ಮೈಲಿ ದೂರದಲ್ಲಿದ್ದಾನೆ. ದೂರಕ್ಕೆ ಒಂದು ಸಣ. 
* ಪ್ರಕೃತಿಯ ಅಭತಪೂರ್ವವಾದ ಸೌಂದಯ್ಯ ಹಳ್ಳದಂತೆ ಕಾಣುತ್ತಿದೆ ಆ ರಾಜ್ಯ . ಆಗಲೇ 
ವನ್ನು ವೀಕ್ಷಿಸಿ , ಅವನ ಕಲ್ಪನಾಶಕ್ತಿ ಗರಿಗೆದರಿ ಪರ್ವತ ಪ್ರದೇಶದಲ್ಲಿ ಮಂಜು ಆವರಿಸುತ್ತಿರು 
ಕುಣಿಯತೊಡಗಿತು . ಆ ಭಾಗದಿಂದ ಹೊರಟು ವುದರಿಂದ ಕತ್ತಲು ಆವರಿಸಿದೆ . ಪರ್ವತ ಶಿಖರ 
ದೊಡ್ಡ ಕಾಲುವೆಯನ್ನು ದಾಟಿ ಪೈನ್ ವಾರ ಮಾತ್ರ ಬೆಳಕಿನಿಂದ ಕಂಗೊಳಿಸುತ್ತಿದೆ. ಅಲ್ಲೇ 
ಗಳನ್ನು ದಾಟಿದ. ಮುಂದೇನು ? ಹಾಗೂ ಹೀಗೂ ಪಕ್ಕದಲ್ಲಿದ್ದ ದೊಡ್ಡ ಬಂಡೆಗಳೂ ಆಶ್ಚರ್ಯಕರ 
ಆ ಇಳಕಲ್ಲುಗಳನ್ನು ದಾಟಬಹುದು. ಮುಂದೆ ? ವಾಗೆ ಕಾಣುತ್ತಿವೆ. ನೀಲಿ ಬಣ್ಣದಿಂದ ಆವೃತ 
ಇಲ್ಲಿಂದ ಗೌರಟರೆ ಆ ಇಳಕಲು ಪ್ರಪಾತಕ್ಕೆ . ಮಗಿದ್ದ ಕಣಿವೆ ಈಗ ನೇರಳೆ ಬಣ್ಣಕ್ಕೆ ತಿರುಗಿದೆ. 
ದಾರಿ ತೋರಬಹುದು. ಆ ಕಡಿದಾದ ಬಂಡೆ ಮೇಲೆ ದಿವ್ಯವಾದ ನೀಲಾಕಾಶ ಅವನನ್ನು ಸ್ವಾಗ 
ಯನ್ನು ಏರುವಲ್ಲಿ ಅಸಫಲನಾದರೆ ಪೂರ್ವ ತಿಸುತ್ತಿದೆ. ಅಂತೂ ಕಡೆಗೂ ತಪ್ಪಿಸಿಕೊಂಡೆನಲ್ಲಾ , 
ದಿಕ್ಕಿಗೆ ಹೋಗಬಹುದು. ಮುಂದೆ ಹೊರಟರೆ “ಉಸ್ಸಪ್ಪಾ !” ಎನ್ನುತ್ತಾ ಒಂದು ಬಂಡೆಯ ಮೇಲೆ 
ಹಾಲು ಮಡ್ಡಿಯ ಬಣ್ಣವನ್ನು ಹೊಂದಿರುವ ಕುಳಿತ. 


ಕುರುಡರಿಗೆ ಕುರುಡನೇ ಮುಂದಾಳಾದರೆ ? ಅವನೊಂದಿಗೆ ಅವರೂ ಹಾಳುಬಾವಿ 
ಬೀಳದೇ ಇನ್ನೇನು? 

- ಹೊಸ ಒಡಂಬಡಿಕೆ 
ಕುರುಡ ಆಕೆಗೆ ಕಣ್ಣು ಹೊಡೆದನಂತೆ. 

- ಮರಾಠಿ ಗಾದೆ 


Printed & published by M . N . Mabishi on behalf of the Administrator , 
Loka Shikshana Trust, Samyukta Karnataka Press, Koppikar Road , 
Hubli - 580 020 . Editor: B . S . Gopala Krishna. Rept : Bombay : V . Satyamurthy 
Phone: 522412 Calcutta : H . Majumdar Phone : 46 - 42331 Madras : K . A . 
Subramanian Phone : 842201; New Delhi : P . R . Chuyen Phone 714130 . 


ವೈಭವಪೂರ್ಣ 


* ನಯವ ನೆಮ್ಮೆಯುಳ್ಳ 
* ಪ್ರಿಯಾ ಟೆರೀನ್ ಸೀರೆಗಳು 

ಸುಂದರವಾಗಿವೆ, ನಿಮ್ಮ ಅಭಿರುಚಿಗೆ 
ತಕ್ಕಂತೆ ಚಿತ್ತಾಕರ್ಷಕವಾದ ಹಾಗೂ 
ಮನಮೋಹಕವಾದ ವಿಭಿನ್ನ 
ವಿನ್ಯಾಸಗಳಲ್ಲಿ ದೊರೆಯುತ್ತವೆ, 


P 


CAF! ಅವರ ಸ್ಮರ್್ರ ರ್ ಮಾರ್ಕ್ 


ದಾವಣಗೆರೆ 


TAIDCM/C/4/KAN 


ಬೆಡಗಿನ ಬಟ್ಟೆಗಳು 


ಓG - ವೆಪಿ ಭವನ್ , ಬೆಂಗಳೂರು- 560 009 
ಇಾಜದಿನ ವೇಳೆ ಹುಳಿ- 580 000 ಚದರ್ಗದೋಡ್, ದಾವಣಗೆರೆ -577 002 


ದಿ ದಾವಣಗೆರೆ ಕಾಟನ್ ಎಕ್ಸ್ ಚar 
ಹನುಮಂತಪ್ಪ ಬಿಲ್ಡಿಂಗ್ 
ಚಿತ್ರದ ರೋಡ್ jವಣಗೆರೆ - 577 0 2. 


KASTURI PRICE : 2 - 50 

Regd . No. KRNG 43 
Registered with the Registrar of Newspapers for India under No . 3533157 


ಇದುಡಿಸಲು 


ಸಿ ಶಾಲಾ 


ಅD 
ರಾಕಾನ್ 
ಸಿಹಿ ಮುತ್ತು 
ಶಕ್ತಿದಾಯಕ ರುಚಿ 


KWALITY 


BISCUITS 


ಕ್ಯಾಲಿಟಿ ಗೂ ಕೋಟ್ 

ಬಿಸ್ಕತ್ತುಗಳು, ಉತೃಷ್ಟ ವೃ೩ 
ನೈಪುಣ್ಯತೆ ಹಾಗೂ ಶ್ರೇಷ್ಠವಾದ ಮಿಶ್ರಣಗಳಿಂದ 

ತಯಾರಿಸಲಾಗಿದೆ. ನಿಮ್ಮ ಪೌಷ್ಟಿಕತೆಗೆ 
- ಉತ್ತಮ ದರ್ಜೆಯ ಗರಿಗರಿ ಬಿಸ್ಕತ್ತುಗಳು 
- ಕಾವಿನಿ 


Kwalitys 


ಗಾಕಾಸ್ ಬಸ್ಕತ್ತುಗಳಲ್ಲಿ ಅಪರಂಜ 


ಏನ್ ಹೈ ಅ 
ಬೆಂಗಳುರು-560039 


